ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು 
ಅವುಗಳ ಹತೋಟಿ 


ಡಾ| ಎ೦ ಪುಟ್ಟರುದ್ರಯ್ಯ 





1979 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು - 24 


ಪ್ರಕಟಣೆ : 87 


ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು 
ಅವುಗಳ ಹತೋಟ 


ಡ 


ಲ 


ಎಂ. ಸುಟ್ಟಿರುದ್ರಯ್ಯೆ 





1979 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ ಜೆಂಗಳೂರು-560065 


ದ 


ಮನೆ ಕೀಟಗಳು, ಮತ್ತು ಇತರ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಕೈಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಿಂದ ಸಿದ್ಧಗೊಂಡು 
ಸೆಂವಹನ ಸಮಿತಿ ಪ್ರಕಾಶಿತ) ಪ್ರಥಮ ಮುದ್ರಣ 1979, 


ಪೆಟ: 140. %॥ ಬೆಲೆ; 10.00 , 


ಈ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು 


ಪ್ರಧಾನ ಸಂಪಾದನೆ 
ನೀ. ಚ. ಹಿತ್ತಲಮನಿ 


ಕನ್ನಡ ಪ್ರಾಧ್ಯಾಸಕರು 


ಸಹ ಸಂಪಾದನೆ 
ಉಸಷಾ*ರಣ 
ಸಂಶೋಧನಾ ಸಹಾಯಕರು 


ತಾಂತ್ರಿಕ ಪರಿಶೀಲನೆ 
ಾ॥ ಜಿ. ಕೆ. ನೀರೇಶ 
ಕೀಟಾಸ್ಕ ಸ್ವಾಧ್ಯ್ಯಸಕರು 
ಇದ್‌ ದ್‌ ಐ ಗ 


ಮುದ್ರಣ 
ವಿದ್ಯಾವಾಹಿನಿ ವಿದ್ಯುನ್ಮುದ್ರಣ (ಪುಸ್ತಕ ವಿಭಾಗ) 
ಗಂಗಾಪೂರಪೇಟ, ಗದಗ 


ಕುಲಪತಿಗಳ ಹಾರೈಕೆ 





ಶಿಕ್ಷಣ ಮಾ 


ರಲಿಯೇ ನಿಣ 


ಲ್ಲಿಯೇ ನಿರ್ಣಯ ತೆಗೆದುಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ರಾಷ್ಟ್ರ 
ದಲ್ಲಿ ನಡೆದಿದೆ. ಈ ಪ್ರಯತ್ನದ ಅಂಗವಾಗಿ ನಮ್ಮ ವಿಶ್ವವಿದ್ಯಾನಿಲಯವೂ ಕೂಡ 
ುವ 


ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಯಬೇಕೆಂದು ಸಂಸಶ 


a 


| ನ್ನಡವನ್ನು ಕೃಷಿ ಶಿಕ್ಷಣ ಮಾಧ್ಯ ಮವಾಗುವಂತೆ ಮಾಡ 
ಪ್ರಥಮ ಹೆಜ್ಜೆಯಾಗಿ ಕೃಷಿ ವಿಜ್ಞಾನದ ವಿವಿಧ ೭ ವಿಭಾಗಗಳ ಲ್ಲಿ ಪಠ್ಯಪುಸ್ತಕಗಳ 
ನಿರ್ಮಾಣ ನಡೆಯುತ್ತಿದೆ. ಈ ಪುಸ್ತಕಗಳು ವಿದ್ಯಾರ್ಥಿಗಳ ಉಪಯೋಗದ ಗಡಿ 
ಯನ್ನೂ ವೂರಿ ಪ್ರಗತಿಶೀಲ ರೈತರೇ ಮೊದಲಾದ ಕೃಷಿ ವಿಜ್ಞಾನವನ್ನು ಶಾಸ್ತ್ರೋಕ್ತ 
ಲ ಣ್‌ 4 ಅಡ 
ವಾಗಿ ತಿಳಿಯ ಬಯಸುವವರಿಗೂ ಉಪ ಬಕ್ತವಾಗಬೇಕೆಂಬ ಅಂಶ ಗಮನದಲ್ಲಿರಿಸಿ 


MN ಪುಸ್ತಕ ರಚನೆಯಾಗಬೇಕೆಂಬುದು ನಮ್ಮ ಬಯಕೆ. 


ಈ ಪ್ರಕಟವಾಗುತ್ತಿರುವ ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು 
ಅವುಗಳ ಹತೋಟಿ ಪ್ರಸ್ತಕದ ಪ್ರಯೋಜನವನ್ನು ಸಂಬಂಧಪಟ್ಟವರೆನ್ಲರೂ 
ಪಡೆದುಕೊಳ್ಳುವರೆಂದು ಹಾರೈಸುತ್ತೇ: 


ನೀ 


ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ 
ಲ ಜಾ 


ಕೃಷಿ ವಿಶ್ವವಿದ್ಯಾನಿಲಯ ಆಂ", ಡ್ವಾರಕಿನಾಥ" 
ಬೆಂಗಳೂರು-560065 ಕುಲಪತಿಗಳು 


ಸಂಪಾದಕರ ಮಾತು 


ಬೆಳೆ ಕೀಟಗಳು ಮತ್ತು ಅವುಗಳ ಹತೋಟಿ ಬೃಹತ್‌ ಗ್ರಂಥದ ಲೇಖಕರಾದ 
ಸುಪ್ರಸಿದ್ಧ ಕೀಟವಿಜ್ಞಾನಿ. ಶಿಕ್ಷಣತಜ್ಞರಾದ ಡಾ! ಎಂ. ಪಟ್ಟರುದ್ರಯ್ಯ ಅವರ 
ಇನ್ನೊಂದು ಗ್ರಂಥವಿದು. 

ಕೀಟಗಳು ಹೊಲಗಳಲ್ಲಿ ಹಾಗೂ ದಾಸ್ತಾನು ವಸ್ತುಗಳಲ್ಲಿ ಹಾನಿಯುಂಟು 
ಮಾಡುವಂತೆ, ಮನೆಯಲ್ಲಿಯೂ ಬಗೆಬಗೆಯ ಹಾನಿಯನ್ನುಂಟು ಮಾಡುತ್ತವೆ. ಈ 
ಈ ಕೀಟಗಳ ಹಾವಳಿಯನ್ನು ತಡೆದಾಗಲೇ ಮನೆಯಲ್ಲಿ ನೆಮ್ಮದಿ ನೆಲೆಸಬಲ್ಲದು. 
ಆರ್ಥಿಕ ನಷ್ಟ ಕಡಮೆಯಾಗುತ್ತದೆ. ಆರೋಗ್ಯಕರ ವಾತಾವರಣ ನೆಲಸುತ್ತದೆ. 
ಮನೆಯಲ್ಲಿ ಸಂಗ್ರಹಿಸಿಟ್ಟ ಬಳಕೆಅಹಾರಪದಾರ್ಥ, ಬಟ್ಟೆಬರೆ, ಶೈಂಗಾರವಸ್ತು 
ಮೊದಲಾದ ಎಲ್ಲ ವಸ್ತುಗಳಿಗೆ ಹಾನಿಯುಂಟುಮಾಡುವ ಬಗೆಬಗೆಯ ಕೀಟಗಳ 
ಜೀವನಚರಿತ್ರೆ, ಹತೋಟಿವಿಧಾನ ತಿಳಿಯುವುದು ಪ್ರತಿಯೊಬ್ಬರಿಗೆ ಅವಶ್ಯಕ 
ವಾಗಿದೆ. ಈ ದಿಸೆಯಲ್ಲಿ ತಿಳಿವಳಿಕೆ ನೀಡಲು ಈ ಪುಸ್ತಕವು ತುಂಬ ಸಹಾಯಕಾರಿ 
ಯಾಗಿದೆ. ಈ ಪುಸ್ತಕದಲ್ಲಿ ಕೀಟಗಳ ಜೊತೆಗೆ ವಿಶೇಷ ತೊಂದರೆಯುಂಟುಮಾಡುವ 
ಇವಿಗಳ ಕಾಟ, ಉಗ್ರಾಣದಲ್ಲಿ ಕೀಟಗಳ ಹೆಚ್ಚುವಿಕೆ, ಆಹಾರ ಪದಾರ್ಥಗಳು ಮತ್ತು 
ಬಿತ್ತನೆಯ ಬೀಜಗಳನ್ನು ರಕ್ಷಿಸಿ ದಾಸ್ತಾನು ಮಾಡುವ ವಿಧಾನಗಳೇ ಮೊದಲಾದ 
ಕೆಲವು ವಿಷಯಗಳ ವಿವೇಚನೆಯೂ ಸೇರಿದೆ. 

ಈ ಪುಸ್ತಕದ ಪ್ರಕಟನೆಯಲ್ಲಿ ಅನೇಕರು ನೆರವಾಗಿದ್ದಾರೆ. ಕರಡೋದುವಿಕೆ 
ಯನ್ನು ನಮ್ಮ ವಿಭಾಗದ ಕರಡೋದುಗರಾದ ಶ್ರೀ ಬಿ. ಐ. ದೇವರಮನಿ ಅವರು 
ಮಾಡಿದ್ದಾರೆ. ಅಚ್ಚಿಗೆ ಪ್ರತಿಯನ್ನು ಶ್ರೀ ಎಚ್‌. ವಿ. ಸುಬ್ಬರಾವ್‌ ಅವರು ತಯಾ 
ರಿಸಿದ್ದಾರೆ. ಮುಖಪುಟವನ್ನು ಶ್ರೀ ವಿದ್ಯಾಧರಯ್ಯ ತಯಾರಿಸಿದ್ದಾರೆ. ಇವರಿಗೆಲ್ಲ ನನ್ನ 
ಕೃತಜ್ಞತೆಗಳು. 

ಈ ಪುಸ್ತಕದ ಪ್ರಯೋಜನವನ್ನು ಕೃಷಿವಿದ್ಯಾರ್ಥಿಗಳು, ವಿಜ್ಞಾನಿಗಳು, 
ಬೋಧಕರು ಹಾಗೂ ಇತರ ಸಾರ್ವಜನಿಕರೆಲ್ಲರೂ ಮಾಡಿಕೊಳ್ಳುವರೆಂದು 
ನಂಬುತ್ತೇನೆ. 
ಶ್ರಾವಣಮಾಸ, ಕಾಳಾಯುಕ್ತಿ, ಸಂವತ್ಸರ ನೀ. ಚ. ಹಿತ್ತಲಮನಿ 

1901 ಶಾಲಿವಾಹನ ಶಕ ಕನ್ನಡ ಪ್ರಾಧ್ಯಾಪಕರು 
ಕನ್ನಡ ಆಧ್ಯಯನ ವಿಭಾಗ ಹಾಗೂ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-85 ಕ. ಅ. ಸ. ಕಾರ್ಯದರ್ಶಿಗಳು 


ಲೇಖಕರ ನುಡಿ 


ಮನೆ ಕೀಟಗಳಿಂದಾಗುವ ಹಿಂಸೆ ಕಿರಿಕಿರಿ, ಇನ್ನಾವ ಕೀಟಗಳಿಂದಾಗಲಾರದು. 
ಅಹಾರ, ಬಟ್ಟಿ, ಇತರ ವಸ್ತುಗಳು ಮತ್ತು ಜನರ ಮೇಲೂ ಇರುತ್ತವೆ. ಜಿರಲೆ, 
ಇರುವೆ, ಗೆದ್ದಲು ಇತ್ಯಾದಿಗಳ ಅನುಭವ ಎಲ್ಲರಿಗೂ ಇದೆ, ಇವೆಲ್ಲವನ್ನು ಎಚ್ಚರಿಕೆ 
ಯಿಂದ ಹತೋಟೆಗೊಳಿಸಬೇಕು. 


ಇಲಿಗಳ ಕಾಟವಂತೂ ಅಸಾಧ್ಯ. ಧಾನ್ಯವನ್ನು ತಿಂದು, ಚೆಲ್ಲಿ, ಹಿಕ್ಕೆಗಳಿಂದ 
ಮಲೀನಗೊಳಿಸುತ್ತವೆ. ಚೀಲ, ಮರದಪೆಟ್ಟಿಗೆ, ಮೂಡೆ ಮೊದಲವನ್ನು ಕಡಿದು 
ಚೂರುಮಾಡುತ್ತವೆ. 100 ಇಲಿಗಳು 1 ವರ್ಷದಲ್ಲಿ 27 ಮಣ ಧಾನ್ಯವನ್ನು 
ತಿನ್ನುತ್ತವಂತೆ. ಇನ್ನು ಅವು ವಂಶೋತ್ಪತ್ತಿ ಮಾಡಿದರಂತೂ ಹೇಳಬೇಕಾದ್ದಿಲ್ಲ. 
ಒಂದು ಜತೆ ಇಲಿಗಳಿದ್ದರೆ ಒಂದು ವರ್ಷದಲ್ಲಿ 200 ಇಲಿಗಳಾಗುತ್ತವೆ. ಹೀಗೆ 
ಹೆಚ್ಚುತ್ತ ಹೋದರೆ, ಆಗುವ ನಷ್ಟ ಅಪಾರ. 


`ಬೆಳೆಕೇಟಗಳು ಮತ್ತು ಹತೋಟಿ' ಎಂಬ ಪುಸ್ತಕದಲ್ಲಿರುವ ನ್ಯೂನತೆಗಳೆಲ್ಲ 
ಇದರಲ್ಲೂ ಇವೆ. ಎಷ್ಟೋ ಕೀಟಗಳ ವಿಷಯ ಬಿಟ್ಟುಹೋಗಿರಬಹುದು. ಬರೆದಿರುವ 
ವಿಷಯದಲ್ಲೂ ವ್ಯತ್ಯಾಸಗಳಿರಬಹುದು. ಹತೋಟೆ ಕ್ರಮಗಳಂತೂ. ಅದರಲ್ಲೂ 
ಕೀಟನಾಶಕಗಳ ಉಪಯೋಗ, ತಾತ್ಕಾಲಿಕ. ನವೀನ ಕೀಟನಾಶಕಗಳೆಷ್ಟೂ ಇವೆ 
ಹೊಸ ಕೀಟಗಳು ಮತ್ತು ಈಗ ತಿಳಿಸಿರುವ ಕೀಟಗಳ ಬಗ್ಗೆ ಹೆಚ್ಚುಸಂಶೋಧನೆ ನಡೆದಿರ 
ಬಹುದು. ಇವೆಲ್ಲ ನ್ಯೂನತೆಗಳೇ. ಆದ್ದರಿಂದ ಓದುವ ಮಹನೀಯರು, ವಿದ್ಯಾರ್ಥಿ 
ಗಳು ಸೂಕ್ತಿ ಸಲಹೆಗಳನ್ನಿತ್ತು, ಉತ್ತಮಪಡಿಸಲು ಸಹಾಯಮಾಡಬೇಕಾಗಿ 
ಪ್ರಾರ್ಥನೆ. 


ಇದರಲ್ಲಿರುವ ವಿಷಯಗಳನ್ನು ಸಂಗ್ರಹಿಸಲು, ಆಧಾರವಾದ ಪುಸ್ತಕಗಳ ಪಟ್ಟಿ 
ಯನ್ನು ಪ್ರತ್ಯೇಕವಾಗಿ ಕೊಟ್ಟಿದೆ, ಈ ಗ್ರಂಥಕರ್ತರು, ಪ್ರಕಾಶಕರು, ಎಲ್ಲರಿಗೂ 
ನನ್ನ ಕೃತಜ್ಞತೆಗಳು. 


ಇದನ್ನು ಬರೆಯಲು ಸೂಕ್ತ ಸಲಹೆಗಳನ್ನು ಕೊಟ್ಟ ಕೀಟವಿಜ್ಞಾನ ಪ್ರೊಫೆಸರ್‌ 
ಡಾ| ಜಿ, ಚೆನ್ನಬಸವಣ್ಣನವರು ಹಾಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 
ಕೃಷಿ ಕಾಲೇಜಿನ ಕೀಟವಿಜ್ಞಾನ ವಿಭಾಗದ ಉಪಾಧ್ಯಾಯರುಗಳೆಲ್ಲರೂ ಸೂಕ್ತ ಸಲಹೆ 


viii 

ಗಳನ್ನು ನೀಡಿದ್ದಾರೆ. ಶ್ರೀ ಕೆ. ಜಿ. ಜಾಧವ ಸ್ವಚ್ಛ ಪ್ರತಿಯನ್ನು ಬರೆದುಕೊಟ್ಟಿ 
ದ್ದಾರೆ. ಅದನ್ನು ಕರಡು ಪ್ರತಿಯೊಂದಿಗೆ ಲೀ ಆರ್‌, ಗೋವಿಂದನ್‌ ಅವರು 
ಹೆೋಲಿಸಿನೋಡಿದ್ದಾರೆ. ಶ್ರೀ ಜಿ. ಎಸ್‌. ವಿಶ್ವನಾಥ್‌ ಕೀಟವಿಜ್ಞಾ ನದ ಅ Kd 
ಪ್ರೊಥೆಸರ್‌ ಚಿತ್ರಗಳನ್ನು ಸೂಚಿಸಿ ದಗ ಇದ್ದದ್ದ ದ್ದಾರೆ. ಕೃಷಿ ವಿಶ್ವ ವಿದ್ಯಾನಿಲ 
ಕನ್ನಡ ಪ್ರಾಧ್ಯಾಪಕರಾದ ಶೀ. ವೀ. ಚ. ಹಿತ್ತಲಮನಿ "ಅವರು. ದ 


ಇವರೆಲ್ಲರಿಗೂ ॥ ನನ್ನ ಅನಂತ ವಂದನೆಗಳು. 
ಡಾ. ಎಂ. ಪುಟ್ಟಿ ರುದ್ರಯ್ಯ 


ಪರಿನಿಡಿ 
ಕುಲಪತಿಗಳ ಹಾರೈಕೆ iii 


ಸಂಪಾದಕರ ಮಾತು v 
ಲೇಖಕರ ನುಡಿ vil 
ಪರಿವಿಡಿ ix 
ಚಿತ್ರಗಳು ಮತ್ತು ಕೋಷ್ಟಕ ಪಟ್ಟ x 
ಅಧ್ಯಾಯ 1. ಮನೆ ಕೀಟಿಗಳು 1 
ಅಧ್ಯಾಯ 2. ಕೀಟಿಗಳೆಲ್ಲದ ಕೆಲವು ಸಂಧಿಸದಿಗಳು 53 
ಆಧ್ಯಾಯ 3 ಇಲಿಗಳು 56 


ಅಧ್ಯಾಯ 4. ಉಗ್ರಾಣದಲ್ಲಿ ಕೀಟಗಳು ಬಿದ್ದು ಹೆಚ್ಚಲು ಕಾರಣ 64 
ಅಧ್ಯಾಯ 5. ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ 


ವಿಧಗಳು 71 

ಅಧ್ಯಾಯ 6. ದಾಸ್ತಾನು ಕೀಟಗಳ ಹತೋಟ 0 
ಅಧ್ಯಾಯ 7. ಬಿತ್ತನೆ ಬೀಜಗಳ ದಾಸ್ತಾನು 128 
ಮುಖ್ಯ ದಾಸ್ತಾನು ಬೀಜಗಳ ಪಟ್ಟಿ 131 
ಪಾರಿಭಾಷಿಕ ಶಬ್ದಕೋಶ 13+ 


ಆಧಾರ ಗ್ರಂಥಗಳು ` 13% 


ಚಿತ್ರ 2- 1: 
ಚತ್ರ 2- 2; 
ಚಿತ್ರ 2- 3; 
ಚಿತ್ರ 2- 4: 
ಚಿತ್ರ 2- 5: 
` ಚಿತ್ರ 2- 6; 
ಚಿತ್ರ 2- 7; 
ಚಿತ್ರ 2- 8: 
ಚಿತ್ರ 2- 9: 
ಚಿತ್ರ 2-10: 
ಚಿತ್ರ 2-11: 


ಕೋಷ್ಟಕ 2-1: ಜಿರಲೆ ಹತೋಟಿಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೀಟ 


ಚಿತ್ರಗಳ ಸಟ್ಟ 


ಜಿರಲೆಗಳು 
ಕ್ರಿಕೆಟ್‌ ಆಕಿರ್ಟ ಡೊಮೆಸ್ಟಿ ಕರ 
ಮನೆ ಸಣ್ಣಿರುವೆ ಮಾನೊಮೋರಿಯಂ ಗ್ರಾಸಿಲ್ಷಿಮಂ 
ಮನೆ ಕೆಂಪಿರುವೆ ಸೊಲೆನಾಫ್ಸಿಸ್‌ ಜಮೈನೇಟ 
ಜಿಳ್ಳಿ ಮೀನು ಲೆಪಿಸ್ಮಿ ಸ್ಯಾಕರೈನ 
ಮನೆ ಕಂಬಳಿ ಹುಳು ಮತ್ತು ಪತಂಗ ಅಸುರ ಕಾನ್‌ಫರ್ಟ 
ಗೆದ್ದಲು 
ಕಟ್ಟಿಯಿಂದ ಧಾನ್ಯವನ್ನು ತೆಗೆಯುವುದು 
ಅಮೃತಸರದ ಪೆಟ್ಸ? 
ಬಿಹಾರಿನ "ಬುಖಾರಿ' ಒಳಭಾಗ 
ಧಾನ್ಯವನ್ನು ಶೇಖರಿಸುವ ಮಣ್ಣಿನ ಹರವಿಗಳು 
ಕೋಷ್ಟ ಕ 


4 ನಾಶಕಗಳು 


31 
37 
37 
39 
44 
47 
72 
76 
77 
8] 


28 


ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು 
ಅವುಗಳ ಹತೋಟ 


ಒಹ್ಟೋಲೆ 


೧3 


ಸಾಲು 


1 


ಆದರೆ 


ಅದರೆ 


17 
26 


ಹಿಂಬಾಗೆದಲ್ಲಿ 
ಇನಾವ 


33 
48 
71 


12 


ನಷ್ಟ 


ಧ್ಯಾಯ 1 
ಮನೆ ಕೀಟಗಳು 


ದಾಸ್ತಾನು ವಸ್ತುಗಳಿಗೆ ನೇರವಾಗಿ ಬಿದ್ದು, ತಿಂದು, ಅವುಗಳಲ್ಲೀ ವಂಶೋತ್ಪತ್ತಿ 
ಮಾಡುವ ಕೀಟಗಳೇ ಅಲ್ಲದೆ ಇತರೆ ಹಲವು ಬಗೆ ಹೊರ ಕೀಟಗಳು, ಕಣಜ, ಮಳಿಗೆ, 
ಉಗ್ರಾಣ ಮನೆಗಳಲ್ಲಿ ಹರಿದಾಡಿ ಆಹಾರಗಳನ್ನು ಹುಡುಕಿಕೊಂಡು ಬರುತ್ತವೆ. ಇವು 
ಆಹಾರಗಳನ್ನು ಶಿಂದು ನಷ್ಟ ಠೃಪಡಿಸುವುದಕ್ಕಿ ತಲ ಅವು ಅಸಹ್ಯಕರ. ಕೊಳಕು ಮತ್ತು 
ಮಲಿನತೆ ಉಂಟುಮಾಡುತ್ತವೆ. ಮನುಷ್ಯರಿಗೂ ಅವಕ್ಕೂ ನಿಕಟ ಸಂಬಂಧ. 
ಎಲ್ಲರೂ ಅವನ್ನು ನೋಡಿದ್ದರೂ. ಅವುಗಳ ನಡತೆ, ಜೀವನ ಚರಿತ್ರೆ ಮೊದಲಾದವು 
ತಿಳಿದಿಲ್ಲ. ಅವು ಆಗಾಗ ಕಾಣುವುದು ಮತ್ತು ಅದೃಶ್ಯವಾಗುವುದು ಮಾತ್ರ ಶಿಳಿದಿರು 
ತ್ತದೆ. ಅವುಗಳಲ್ಲಿ ಜಿರಲೆ, ಚಿಮ್ಮಂಡೆ, ಬೆಳ್ಳಿ ಮೀನು. ಇರುವೆ, ಗೆದ್ದಲು, ಕುಟ್ಟಿ 
ಹುಳು, ಕಣಜ, ಕಂಬಳಿಹುಳು ' ಇತ್ಯಾದಿ ಕೀಟಗಳು ಮತ್ತು ಜರಿ, ಒನಕೆಮಂಡಿ 
ಮೊದಲಾದವು ಪ್ರಾಣಿಗಳು. ಇವು ಓಂದೊಂದೂ ಬೇರೆ ಬೇರೆ ಕುಲಕ್ಕೆ ಸೇರಿವೆ. 
ಆದರೆ ಒಂದೇ ಸಮಾನತೆ; ಅದೆಂದರೆ, ಅವೆಲ್ಲ ಮನೆಗಳಲ್ಲಿ ಅಸಹ್ಯಕರ ಮತ್ತು ಹಲವು 
ಬಗೆಗಳಲ್ಲಿ ನಷ್ಟವನ್ನುಂಟುಮಾಡುವುದು. ಈ ಪುಸ್ತಕದಲ್ಲಿ ಇವುಗಳಲ್ಲಿ ಮುಖ್ಯ 
ವಾದವುಗಳ ಜೀವನ ಚರಿತ್ರೆ, ನಡತೆ ಮೊದಲಾದುವನ್ನು ತಿಳಿಸಿದೆ. 


1. ಜಿರಲೆಗಳು 

ಬ್ಲಾಟಿಡಿ : ಬ್ಲಾಟ್ಸೇರಿಯೆ (ಇ ಆರ್ಥಾಪ್ಟಿರ : ಡಿಕ್ಬಿಯಾಷ್ಟಿರ) 

ಜಿರಲೆಗಳು ಆರ್ಥಾಪ್ಟಿರ ತರಗತಿಯ ಬ್ಲಾಟಿಡಿ ಕುಲಕ್ಕೆ ಸೇರಿದ ಕೀಟಗಳು, 
ಇವುಗಳ ವಿಷಯ ಚೆನ್ನಾಗಿ ಪರಿಶೀಲಿಸಿದಂತೆಲ್ಲ ತರಗತಿಯ ಹೆಸರನ್ನು ಮೊದಲು 
ಡಿಕ್ಬಿಯಾಪ್ಟಿ ರವೆಂದು, ಆಮೇಲೆ ಬ್ಲಾಟ್ಸೇರಿಯವೆಂದು ಬದಲಾಯಿಸಿರುವುದು ಕಾಣು 
ತ್ತ ದೆ ಹಲವು ಪುಸ್ತಕೆ ಮತ್ತು ಪ್ರಕಟಣೆಗಳಲ್ಲಿ ಆರ್ಥುಪ್ಟಿರವೆಂದೇ ಇದೆ. ಕುಲದ 
ಹೆಸರನ್ನು (ಬ್ಲಾಟಿಡಿ) ಮಾತ್ರ ಹಾಗೇ ಇಟ್ಟಿದ್ದಾರೆ, 

ಜಿರಲೆಗಳು, ಬಹು ಪೂರ್ವಕಾಲದಿಂದ ಜಯಪ್ರದವಾಗಿ ಬದುಕಿರುವ ಪ್ರಾಣಿಗಳು 

ಇವು ಪೆನ್‌ಸಿಲ್ವೇನಿಯನ್‌ ಯುಗದಿಂದಲೂ ಅಸ್ತಿತ್ವದಲ್ಲಿವೆ. ಪಳೆಯುಳಿಕೆ ವರದಿ 
ಯಿಂದ ಅವುಗಳ ಆಕಾರವನ್ನು ನೋಡಿದರೆ, ಅವೊಂದು ಸ್ಥಿರವಾದ ಗುಂಪೆಂದು 


2 ಮೆನೆ ಕೀಟಗಳು, ಇತರೆ ಪೀಡೆಗಳು ಮೆತ್ತು ಅವುಗಳ ಹತೋಟ 


ತಿಳಿಯಬರುತ್ತದೆ. ಬ್ರಾಟ್ಟೇರಿಯ ಜಿರಲೆಗಳಲ್ಲಿ ಸುಮಾರು 4000 ಬಗೆಗಳು 
ಬದುಕಿವೆ. ಅವು ಬಹುಮಟ್ಟಿಗೆ ವಾಸದ ಮನೆ ಪೀಡೆಗಳಲ್ಲ; ವಾಸ್ತವವಾಗಿ ಪೀಡೆ 
ಗಳು ಶೇಕಡಾ 1 ರಷ್ಟಕ್ಕಿಂತ ಕಡಮೆ, ಉಳಿದವು ತರಗೆಲೆ. ಕೊಳೆಯುತ್ತಿರುವ ಎಲೆ, 
ಕಸ. ಕಲ್ಲು ತೀರ ಪ್ಪ ಪ್ರದೇಶಗಳಲ್ಲಿ ಕೊಚ್ಚಿ ಬಂದ ವಸ್ತು ಹೂವು, ಎಲೆ, ಹುಲ್ಲು 
ತೊಗಟೆ, ಗುಹೆ, ಕುಳ್ಳು ಇರುವೆ ಗೂಡ, ಕಣಜದ ಗೂಡು ಗೆದ್ದಲು ಹುತ್ತ ಅಥವಾ 
ಸ್ವಲ್ಪ ತ ನುವು ಪ್ರದೇಶ ಇತ್ಯಾದಿ ಜಾಗಗಳಲ್ಲಿರುತ್ತವೆ. ಕೆಲವು ಮರವನ್ನು ಕೊರೆದು 
ಒಳಗಿರುತ್ತವೆ. “ಮನೆ ಜಿರಲೆಗಳು ನಿಶಾಚರ; ಆದರೆ ಕೆಲವು ಹಗಲೂ ಓಡಾಡುತ್ತ 
ಆದ್ದ ರಿಂದ ಮನೆ ಜಿರಲೆಗಳ ಬಗ್ಗೆ ಬಂದಿರುವ ಭಾವನೆಗಳು ಎಲ ಅಕ್ಕೂ ಅನ್ವ ಯಿಸು: 
ದಿಲ್ಲ. ಕೆಲವು ಉಷ್ಣವಲಯದ ಜಿರಲೆಗಳು; ನೋಡಲು ಸುಂದರ. 


ಜಿರಲೆಗಳು ಪ್ರಪಂಚದಲ್ಲೆಲ್ಲ ಇದ್ದು, ಸರ್ವಸಮದರ್ಶಿಗಳಾಗಿವೆ. ಉತ್ತರ 
ಭಾರತದ ಮನೆಗಳಲ್ಲಿ ಇವು ಬಹುಸಾಮಾನ್ಯ. ನಷ್ಟವೇನೊ ಬಹಳ ಕಡಮೆ. ಬಿಹಾ 
ಬಂಗಾಲ ಮತ್ತು ಹವೆಯು ಶಾಖ ಹಾಗೂ ತನುವಿರುವ ಭಾಗಗಳಲ್ಲಿ ಅವುಗಳಿಂದ 


ಬಹಳ ನಷ್ಟ. ಬಹಳ ಕೆಟ್ಟ ಮನೆ ಪೀಡೆಗಳು. _ ಮಳೆಗಾಲದಲ್ಲಿ ಅಂಗಡಿಗಳಲ್ಲಿ 
ಚೀಲ. ಚಾಪೆಗಳ ಕೆಳಗೆ ಮೊಟ್ಟಿ ಮರಿಗಳಿಂದ. ೦ಬ ತ ಇಗಿರುತ್ತವೆ, ಆಗಾಗೆ 

1 
ಕೈಯಾಡದೆ ಇಟ್ಟಿರುವ ಸಾಮಾನುಗಳ ಮೇಲಂತೂ ತುಂಬಿರುತ್ತವೆ. ಮೊಟ್ಟೆಗಳ ಭತ” 


ಚೀಲ, ಗೋಡೆ ಮೊದಲಾದವುಗಳಿಗೆ ಸಿಕ್ಕಿ ಸುತ್ತದೆ. ಆಗ್ಗಾಗ್ಗೆ ಧಾನ್ಯದ ಚೀಲ 
ಗಳಲ್ಲೂ ಮೊಟ್ಟೆ ಗುಂಪುಗಳು ತುಂಬಿ ಧಾನ್ಯ ಹಾಳಾಗಿರುತ್ತದೆ. 


ಸಾಮಾಜಿಕ ಆರೋಗ್ಯ ದೃಷ್ಟಿಯಿಂದ ಜಿರಲೆಗಳಿಗೆ ಪ್ರಾಮುಖ್ಯತೆ ಇದೆ 
ಏಕೆಂದರೆ, ಇವು ತೊನ್ನು, ಪ್ಲೇಗ್‌. ಆಮಶಂಕೆಭೇದಿ ಹಲವು ಬಗೆ ಜ್ವರಗಳು ಇತ್ಯಾದಿ 
ರೋಗಕಾರಕ ಏಕಾಣುಗಳನ್ನು ಹಲವು ಬಗೆ ಜಂತುಹುಳುಗಳನ್ನು, ನಂಜು ರೋಗ 
ಗಳನ್ನು; ಶಿಲೀಂಧ್ರ ರೋಗಗಳನ್ನು, ಹರಡುತ್ತವೆ. 


ಇಷ್ಟೇ ಅಲ್ಲದೆ, ಆಹಾರ ವಸ್ತುಗಳ ಮೇಲೆ ಅವು ಹಿಕ್ಕೆಗಳನ್ನಿಟ್ಟು, ಜೊಲ್ಲನ್ನು 
ಸುರಿಸಿ. ಮಲಿನ ಮಾಡುವುದಲ್ಲದೆ, ಅವುಗಳ ಮೂಲಕವೂ ರೋಗಕಾರಕ ಏಕಾಣು 
ನ್ನು ಹರಡುತ್ತವೆ. ಸಿಕ್ಕಿದ ವಸ್ತು, ಕಚಡ, ಹೇಸಿಗೆಗಳನ್ನೆಲ್ಲ ತಿನ್ನುವುದರಿಂದ, 
ರಗದ ಪಂದ ಜಿ ಜಿರಲೆಗಳು, ಅದರಲ್ಲೂ. ಮನೆಯಲ್ಲಿರುವ ಜರ್ಮನ್‌ ಜಿರಲೆ 
ಬ್ಲಟಿಲ್ಲಾ ಜರ್ಮಾನಿಕ, ಅಮೇರಿಕದ ಜಿರಲೆ ಸೆರಸ್ಲಾಂಟೂ ಅಮೇರಿಕಾ ಇಪ್ರಾಚ್ಯದೇಶದ 
ಜರಲೆ ಬ್ಲಾಟ್ಟು ಓರಿಯೆಂಟಾಲಿಸ್‌, ನಿಗೂಢವಾದ ಶತೃಗಳು, 
ಜಿರಲೆ ಬಗೆಗಳ ವ್ಯಾಪ್ತಿಯ ಸಂಬಂಧಗಳಲ್ಲಿ ಒಂದು ದೇಶದ. ಊರಿನ ಹೆಸ 
ರನ್ನು ತಿಳಿಸಿದ ಕಡೆ ಅಲ್ಲೆಲ್ಲ ಆ ಬಗೆ ಜಿರಲೆ ಇದೆಯೆಂದು ಅರ್ಥವಲ್ಲ. ಅದು ಅಲ್ಲಿ 


ಮನೆ ಕೀಟಗಳು 3 


ನೆಲಸಿ, ಕೆಲವು ಕಡೆಗಳಲ್ಲಿ ಕಾಣುತ್ತದೆ. ಹಾಗೆಯೇ ಅವುಗಳ ಜೀವನ ಚರಿತ್ರೆಯಲ್ಲೂ, 
ಮುಖ್ಯಾಂಶಗಳು ಎಲ್ಲಕ್ಕೊ ಅನ್ವಯಿಸಿದರೂ, ಹವಾಗುಣ ಅನುಸರಿಸಿ ವ್ಯತ್ಯಾಸ 
ಗಳಿರುತ್ತವೆ. ಸಾಮಾನ್ಯ ಹೆಸರುಗಳಿಂದಲೇ ಜಿರಲೆ ಬಗೆಯನ್ನು ಗುರುತಿಸಲಾಗುವು 
ದಿಲ್ಲ. ಆ ಹೆಸರುಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಯಿಸುತ್ತವೆ. ಆದ್ದರಿಂದ 
ವಿಜ್ಞಾನದ ಹೆಸರಿನಿಂದಲೇ ಗುರುತಿಸಬೇಕು. ಮನೆಯ ಕೆಲವು ಮುಖ್ಯ ಜಿರಲೆಗಳ 
ವಿಷಯವನ್ನು ಪ್ರತ್ಯೇಕವಾಗಿ ತಿಳಿಸುವ ಮುನ್ನ ಅವುಗಳಿಗೆಲ್ಲ ಅನ್ವಯಿಸುವಂತೆ 
ಸಾಮಾನ್ಯ ವಿಷಯವನ್ನು ತಿಳಿಸಿದೆ. 

ಜಿರಲೆಗಳು ಚಪ್ಪಟೆ ಕೀಟಗಳು; ಶರೀರಗಟ್ಟಿ, ಮೃದು, ನುಣುಚಿಕೊಳ್ಳು ತ್ತವೆ. 
ಕಾಲುಗಳು ದಪ್ಪ, ಮುಳ್ಳುಗಳಿವೆ. ವೇಗವಾಗಿ ಓಡುತ್ತವೆ. ಬಣ್ಣಬೂದು ಅಥವಾ 
ಕಪ್ಪುಬೂದು. ತಲೆ ಶರೀರದ ಕೆಳಗೆ ಬಗ್ಗಿದೆ. ಕುಡಿಮೀಶೆಗಳು ಉದ್ದ. ಕೃಶ, 
ಚಾವಟಿಯಂತೆ; ಸಾಮಾನ್ಯವಾಗಿ ಪಕ್ಕಕ್ಕೆ ಚಲಿಸುತ್ತವೆ. ದವಡೆಗಳು ಗಟ್ಟಿ; ಯಾವ 
ಆಹಾರವನ್ನಾ ದರೂ ಕಡಿಯಬಲ್ಲವು. ಸರ್ವ ಭಕ್ಷಕಗಳು. ಪಿಷ್ಟ ಪದಾರ್ಥಗಳು 
ಹೆಚ್ಚು ಇಷ್ಟ. ಪಿಷ್ಟವಿದ್ದ ವಸ್ತುವನ್ನು ಕೆರೆದು ತಿಂದು ವಿಕಾರ ಮಾಡುತ್ತವೆ. 


ಕತ್ತಲು ಜಾಗಗಳಲ್ಲಿ ಬಿರುಕು ರಂಧ್ರಗಳಲ್ಲಿ ಅಡಗಿರುತ್ತವೆ. ಉಗ್ರಾಣ, 
ಕಣಜ, ಹಗೇವು, ಪೆಟ್ಟಿಗೆ, ಆಲ್ಮೇರ, ಸೌದೆ, ಬೆರಣಿರಾಶಿ, ಚರಂಡಿ, ಮೋರಿ ಮೊದ 
ಲಾದ ಜಾಗಗಳೇ ಅವುಗಳ ವಾಸಸ್ತಾನ; ಹಗಲು ಅಪರೂಪ; ನಿಶಾಚರ; ಕತ್ತಲಾಗಿ 
ರುವೆ ಕಡೆ ಹಗಲೂ ಅವು ಹಾವಳಿ ಮಾಡುತ್ತವೆ. ಅವುಗಳ ವಂಶೋತ್ಪತ್ತಿಗೆ ಉಷ್ಣ, 
ತನುವು ಕತ್ತಲು, ಪಿಷ್ಟವಸ್ತುಗಳೇ ಸೂಕ್ತ. 

ತಿನ್ನುವುದೇ ಅಲ್ಲದೆ, ಅವುಗಳ ಹಿಕ್ಕೆಗಳಿಂದ, ವಾಸನೆಯಿಂದ ಆಹಾರ ಮಲಿನ 
ವಾಗುತ್ತದೆ. 

ಮೊಟ್ಟೆಗಳು ಹುರುಳಿಯಂತಹ ಚೀಲಗಳಲ್ಲಿ; ಮೊಟ್ಟೆಗಳು ಎರಡು ಸಾಲು; 
ಸಿಗಾರ” ಆಕಾರ, ಸಂಖ್ಯೆಯಲ್ಲಿ ವ್ಯತ್ಯಾಸ. ಕಾವು 2 ದಿನಗಳು. ಹುಟ್ಟಿದ ಮರಿಗಳ 
ಮೇಲೆ ತಾಯಿ ಕಾವು ಕೊಟ್ಟು ರಕ್ಷಿಸುತ್ತದೆ. ಮರಿಗಳು ಹಲವು ಸಲ ಪೊರೆ ಬಿಟ್ಟು 
ಬೆಳೆಯುತ್ತವೆ. ಅವು ಬೆಳೆಯುತ್ತಿದ್ದಂತೆ ರೆಕ್ಕೆಗಳು ಅಂಕುರಿಸಿ, ಜಿರಲೆಗಳು ಪ್ರಾಯಕ್ಕೆ 
ಬರುವಪ್ಪರಲ್ಲಿ ಪೂರ್ತಿಯಾಗುತ್ತವೆ. ವರ್ಷಕ್ಕೆ ಒಂದೇ ವಂಶ. 


ಜಿರಲೆಗಳು ಹರಡಿ ಹೆಚ್ಚುವುದಕ್ಕಿಂತ, ಅವು ತಮ್ಮನ್ನು ರಕ್ಷಿಸಿಕೊಂಡು ಚ್ಚು 
ತ್ತಮೈೆ ಸಾಮಾನ್ಯವಾಗಿ ಬೇಗ ಸಾಯುವುದಿಲ್ಲ; ಬಿಸಿಯನ್ನು ತಡೆದುಕೊಳ್ಳುತ್ತವೆ. 
ಸಣ್ಣ ರಂಧ್ರ, ಬಿರುಕುಗಳಲ್ಲಿ ನುಸಿದು ತಪ್ಪಿಸಿಕೊಳ್ಳುತ್ತವೆ. ಕ್ಷಣಾರ್ಧದಲ್ಲೇ 


4 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹೆತೋಟ 


ಮನೆ ಜಿರಲೆಗಳು 

1 ಬ್ಲಬೆಲ್ಲ ಜರ್ಮಾನಿಕ 

ಇದು ಜರ್ಮನಿ ಜಿರಲೆ. ಸರ್ವಸಮದರ್ಶಿ. ಜಿರಲೆ ಎಂದರೆ ಇದೇ. ಪ್ರಪಂಚದ 

ಎಲ್ಲ ಭಾಗಗಳಲ್ಲೂ ಇದೆ, ಈಶಾನ್ಯ ಆಫ್ರಿಕದ ಈಗಿನ ಇಥಿಯೋಪಿಯದಲ್ಲಿ ಹು ಬಟ್ಟರ 
ಬೇಕು. ಅಲ್ಲಿಂದ ಪೂರ್ವ ಯುರೋಪ್‌ ಮತ್ತು ಏಷ್ಯ ಮೈನರಿಗೆ ಹರಡಿತು 
ಯುರೋಪಿನಿಂದ ಅಮೇರಿಕ ಸೇರಿರಬೇಕು. ಮನುಷ್ಯ ಹೋದ" ಕಡೆಗಳಿಗೆಲ್ಲ ಸೇರಿ. 
ಪ್ರಪಂಚಕ್ಕೇ ಮುಖ್ಯ ಜಿರಲಿಯಾಗಿದೆ. 

ಮನೆ ಜಿರಲೆಗಳಲ್ಲೆಲ್ಲ ಇದು ಅತ್ಯಂತ ಸಣ್ಣ. 10-15 ಮಿಮಿ ಉದ್ದ. ಗಂಡು 
ತೆಳು. ಹಳದಿಬೂದು. ಹೆಣ್ಣು ಕಪ್ಪು, ಸಂಘ್‌ ಸಾಮಾನ್ಯವಾಗಿ ಕಪ್ಪು. ಮಮ ಮೇಲೆ 
ಮಧ್ಯೆ ಒಂದು ತೆ ತೆಳುಪಟ್ಟೆ. "ಮುನ್ನ ದೆಯ ಮೇಲೆ 2 ಉದ್ದದ ಕಪ್ಪು ಸಮಾನಾಂತರ 
ಪಟ್ಟೆಗಳಿವೆ. ಅವುಗಳ ಮಧ್ಯೆ ಒಂದು ತೆಳು ಪಟ್ಟೆ ಇದೆ. Sis ಪಟ್ಟಿಗಳು 
ಎದೆಯ ಉಳಿದ ಸಂಧಿಗಳ ಪೆಟ್ಟೆಗಳೊಡನೆ ಸೇರಿ ಹೋಗಿವೆ. ಟಿಗ್‌ಮೈನ ಮತ್ತು 
ಕೆಳರೆಕ್ಕೆಗಳು ಹೆಣ್ಣಿನ ಹೊಟ್ಟೆ ಯನ್ನು : ಪೂರ್ತಿ, ಗಂಡಿನಲ್ಲಿ ಹೊಟ್ಟೆ ತುದಿಯನ್ನು ಬಟ 
ಮುಚ್ಚಿವೆ. ಹೆಣ್ಣಿನ ಹೊಟ್ಟೆ ದಪ್ಪ. ಹೆಚ್ಚು ಕಪ್ಪು. ಗಂಡಿನ ಗುದದ ಮೇಲಿ 
ಫಲಕ ಬಹಳ ಉದ್ದ. ಗಂಡುಗಳಲ್ಲಿ 738ನೇ ಹೊಟ್ಟಿ ಸಂಧಿಗಳ ಮೇಲ್ಲಡೆ ಸಗ್ಗ 
ಕಂಡಿಗಳಿವೆ. ಮೊಟ್ಟೆ ಚೀಲ 7-9 ಮಿಮಿ ಉದ್ದೆ. ಒಂದೊಂದು ಮೊಟ್ಟೆಗೂ 
ಕಚ್ಚುಗಳಿವೆ. 

ಜೀವನ ಚರಿತ್ರೆ: ಗಂಡು ಹೆಣ್ಣುಗಳು ಸುಮಾರಾಗಿ, ಒಂದೇ ಕಾಲಕ್ಕೆ 
ಪ್ರಾಯಕ್ಕೆ ಬಂದು ಮೊದಲನೆ 7-10 ದಿನಗಳೊಳಗೆ ಒಟ್ಟುಗೂಡುತ್ತವೆ. ಗಂಡು 
ಗಳು ಹಲವು ಸಲ, ಹೆಣ್ಣು ಒಂದೆರಡು ಸಲ ಮಾತ್ರ ಜತೆಗೂಡುತ್ತದೆ. ಹೆಣ್ಣು 
ಗಂಡಿನೊಡಗೂಡಿದ ಮೇಲೆ 21-48 ಗಂಟೆಗಳಲ್ಲಿ, ಮೊಟ್ಟೆ ಚೀಲ ಆಕಾರಗೊಂಡು, 
ಕೆಲವೇ ದಿನಗಳಲ್ಲಿ ಹೆಣ್ಣಿನ ಮೇಲೆ ಕಾಣಿಸುತ್ತದೆ. ಅದು ಮೊದಲು ಎತ್ತಿದ್ದು, 
ಆಮೇಲೆ ಬಲಗಡೆ ತಿರುಗಿ, ಮರಿಗಳಾಗುವವರೆಗೂ ಹಾಗೇ ಇರುತ್ತದೆ. ಆಗ ಮೊಟ್ಟೆ 
ಚೀಲವನ್ನು ಉದುರಿಸುತ್ತದೆ. ಮರಿಗಳು ತಾಯಿಯಿಂದ ಪ್ರತ್ಯೇಕವಾಗಿ ಹೊರಕ್ಕೆ 
ಬರುತ್ತವೆ. ಕಾವು2-4 ವಾರಗಳು. ಮೊಟ್ಟೆ ಗಳ ಸಂಖ್ಯೆ 37-44ರ ವರೆಗೂ 
ಇದ್ದು ವ್ಯತ್ಯಾಸವಾಗುತ್ತದೆ. ಒಂದು ಹೆಣ್ಣು "8 ಮೊಟ್ಟೆ, ಚೀಲಗಳನ್ನು ಉತ್ಪತ್ತಿ 
ಮಾಡುತ್ತದೆ. ಮೊದಲನೆ ಹಂತದ ಮರಿಗಳು. 2-3 ಮಿಮಿ 'ಉದ್ದ. ತನುವಿಲ್ಲದಿದ್ದರೆ 
ಒಣಗಿ ಸತ್ತುಹೋಗುತ್ತವೆ. ಶಾಖ ಆಹಾರಗಳನ್ನು ಅನುಸರಿಸಿ, ನಿಂಫ್‌ 30-60 
ದಿನಗಳಲ್ಲಿ 5-7 ಸಲ ಪೊರೆಬಿಡುತ್ತ ಪ್ರತಿಕೂಲ ಸ್ಥಿತಿಯಲ್ಲಿ ಮರಿಗಳು 125 


-7 
ದಿನಗಳಿಗಿಂತೆ ಹೆಚ್ಚು ಕಾಲ ಟ್‌ 


ಮನೆ ಕೀಟಿಗಳು 5 


ಇ 


.  ಜಿರಲೆಗಳು ಸಾಮಾನ್ಯವಾಗಿ 100 ದಿನಗಳು ಬದುಕಿರುತ್ತವೆ. ಕಷ್ಟ ಸ್ಥಿತಿ 
ಯಲ್ಲಿ ಕಡಮೆ ದಿನಗಳು. ಪ್ರಯೋಗ ನಿರ್ಬಂಧದಲ್ಲಿ 1 ವರ್ಷ ಅಥವಾ ಇನ್ನೂ 
ಹೆಚ್ಚು. K 

ಈ ಜಿರಲೆಗಳಿಗೆ ಉಷ್ಣ. ತನುವು ಆಹಾರ, ಅವಶ್ಯಕ, ಆದ್ದರಿಂದ ಮನೆಗಳಲ್ಲಿ 
ಅಡಿಗೆಮನೆ, ಉಗ್ಭಾಣಗಳಲ್ಲಿ ಮಾತ್ರ ಇರುತ್ತವೆ. ಬೇರೆ ರೂಮ್‌ಗಳಲ್ಲಿರುವುದಿಲ್ಲ, 









11) 0 
ಗ 
ಚಿತ್ರ 2-1 : ಜಿರಲೆಗಳು 

ಮೇಲ್ಗಡೆ ಅಮೇರಿಕನ್‌ ಜಿರಲೆ ಸೆರಿಪ್ಲನೇಟ ಅಮೆರಿಕ್ಕಾನ 
೩) ಮೇಲ್ಸಾಗ b) ಕೆಳಭಾಗ 
ಕೆಳಗಡೆ- ಜರ್ಮನ್‌ ಜಿರಲೆ ಬ್ಲಟಿಲ್ಲ ಜರ್ಮಾನಿಕೆ 
0) ಜಿರಲೆ ಮತ್ತು ಮರಿಗಳು ಲ) ಹೆಣ್ಣು (ಮೊಟ್ಟೆ ಯೊಡನೆ) ಲ್ಯ ಮೊಟ್ಟಿ ಚೀಲ 
ಹೋಟೆಲ್‌, ಹಾಸ್ಟೆಲ್‌, ಆಹಾರ ಸಂಸ್ಕರಿಸುವ ಕಡೆ, ಪಟ್ಟಣಗಳ ಕ 
ಇತ್ಯಾದಿಗಳಲ್ಲೂ ಇರುತ್ತದೆ. ಇವು ಗಟ್ಟಿಮುಟ್ಟಾದ ಕೀಟ ಸಿಕ್ಕಿದ್ದನ್ನೆಲ್ಲ ತಿಂದರೂ 
ಷ್ಟವಸ್ತು ' ಇಷ್ಟವಾದದ್ದು. 

2. ಬ್ಲಾಟ್ಟಿ ಓರಿಯಂಟಾಲಿಸ್‌ 

ಇದು ಪ್ರಾಚ್ಯ ದೇಶದ ಜಿರಲೆ. ಇದರ ವ್ಯಾಪ್ತಿಗೆ ಮಿತಿ ಇದೆ. ಸಮಶೀತೋಷ್ಣ 
ವಲಯದಲ್ಲಿದೆ, ಹ್ಹ್‌ 1945 ರಲ್ಲಿ ಇದರ ಮೂಲ ದೇಶ ಉತ್ತರ ಮಧ್ಯ 


6 ಮನೆ ಸೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋ 


ಆಫ್ರಿಕವಿರಬೇಕೆಂದು ಭಾವಿಸಿದರು. ಪ್ರಿನ್ಸಿಸ್‌ ಎಂಬ ವಿಜ್ಞಾನಿ ಈ ಭಾವನೆ ತಪ್ಪು, 
ಅದರ ತೌರು ದಕ್ಷಿಣ ರಷ್ಯದಲ್ಲಿ ಕೆಪ್ಪುಸಮುದ್ರ ಮತ್ತು ಕ್ಯಾಸ್ಟಿಯನ್‌ ಸಮುದ್ರಗಳ 
ಸುತ್ತಮುತ್ತಲಿನ ಪ್ರದೇಶವಿರಬೇಕೆಂದು 1954 ರಲ್ಲಿ ವಾದಿಸಿದನು. ಯಾವುದೇ 
ಆಗಲಿ ಸಮಶೀಶೋಷ್ಣವಲಯವನ್ನು ಸೂಚಿಸುತ್ತದೆ. ಆದ್ದರಿಂದ ಅದು ಬಿಸಿಲು 
ತನುವಿನ ಉಷ್ಣ ವಲಯದಲ್ಲಿ ನೆಲಸಿರಲಾರದು, ಬಹುಶಃ ಪೂರ್ವ ಯುರೋಪ್‌ 
ಮತ್ತು ಏಷ್ಯ ಮೈನರ”ದಿಂದ,ಎಲ್ಲ ಕಡೆಗೂ ಹರಡಿ,ಯುರೋಪಿನ ಮೂಲಕ ಅಮೇರಿಕ 
ವನ್ನು ಹೊಕ್ಕಿರಬೇಕು. ಈಗ ಪ್ರಪಂಚದ ಸಮಶೀತೋಷ್ಣ ದೇಶಗಳಲ್ಲೆಲ್ಲ ಇದೆ. 
ಕೆನಡ, ಬ್ರಿಟಿಷ್‌ ದ್ವೀಪಗಳಲ್ಲೆಲ್ಲ ಇದೆ. ಸ್ಟೆನ್‌ ದೇಶದ ಹಡಗುಗಳ ಮೂಲಕ. 
ಚಿಲಿ, ಅರ್ಜಿಂಟೈನ, ಈಚೆಗೆ ಬ್ರೆಜೆಲ್‌ಗಳಿಗೂ ಸೇರಿದೆ. ಹೆಸರು ಪ್ರಾಚ್ಯ ದೇಶದ 
ಜಿರಲೆ ಎಂದಿದ್ದರೂ ಪ್ರಾಚ್ಯದಲ್ಲಿ ಅದು ವಿಸ್ತಾರವಾಗಿ ಹರಡಿಲ್ಲ. ದಕ್ಷಿಣ ಆಸ್ಟ್ರೇ 
ಲಿಯದಲ್ಲಿದ್ದರೂ ಬ್ರಿಸ್ಬೇನದಲ್ಲಿ ಇಲ್ಲ; ಜಪಾನಿನಲ್ಲೂ ಇಲ್ಲ. 


ಈ ಜಿರಲೆ ಗಾತ್ರದಲ್ಲಿ ಮಧ್ಯಸ್ತ; 20-27 ಮಿಮಿ ಉದ್ದ. ಬಣ್ಣ ಕೆಂಪು 
ಮಿಶ್ರಿತ ಬೂದು ಅಥವಾ ಕಪ್ಪು. ಮರಿಗಳು ಅತ್ಯಂತ ಕಪ್ಪು. ಲೈಂಗಿಕ ವ್ಯತ್ಯಾಸ 
ಸುಲಭ; ಹೆಣ್ಣುಗಳ ಟಿಗ್‌ಮೈನ ಮತ್ತು ರೆಕ್ಕೆಗಳು ರೆಕ್ಕೆಗಳಿಲ್ಲವೆಂಬಷ್ಟು ಅವನತಿ 
ಹೊಂದಿವೆ. ಗುಂಡುಗಳಲ್ಲಿ ಅವು ಶರೀರದ ಮೂರನೆ ಎರಡರಷ್ಟಕ್ಕಿಂತ ಹೆಚ್ಚು 
ಭಾಗವನ್ನು ಮುಚ್ಚುತ್ತವೆ; ಆದರೆ, ಹಾರುವುದಿಲ್ಲ. ಹರಡಿದ ಕೊಂಡಿ ಮಧ್ಯೆ 
ಮೆತ್ತೆ ಇಲ್ಲ, ಆದ್ದರಿಂದ ಮೃದುವಾದ ಜಾಗದ ಮೇಲೆ ಹತ್ತಲಾರವು. ಮೊಟ್ಟೆ 
ಚೀಲ 1೧-12 ಮಿಮಿ ಉದ್ದ. ಕಚ್ಚುಗಳಿಲ್ಲ. ತಾಯಿಯ ಅಥವಾ ನಿಂಪ್‌ಗಳ ಬಣ್ಣ 
ಬೂದು. 

ಜೀನನ ಚರಿತ್ರೆ: ಈ ಜಿರಲೆ ಬಹಳ ದಿನ ಬದುಕಿರುತ್ತದೆ. ಆಹಾರ. 
ಉಷ್ಣಾಂಶ ಪ್ರತಿಕೂಲವಾಗಿದ್ದಾ ಗ ಜೀವನ ಚರಿತ್ರೆ ಪೂರೈಸಲು ಎರಡು ವರ್ಷಗಳಿ 
ಗಿಂತ ಹೆಚ್ಚು ಕಾಲಬೇಕು. ಸೂಕ್ತ ಸ್ಥಿತಿಗಳಲ್ಲಿ 6 ತಿಂಗಳೊಳಗೇ ಆಗುತ್ತದೆ. ಗಂಡು 
ಮರಿಗಳು ಬೇಗ ಬೆಳೆಯುತ್ತವೆ. ಪ್ರಾಯದ ಗಂಡು ಹೆಣ್ಣುಗಳೆರಡೂ ಇದ್ದಾಗ 4-9 
ದಿನಗಳೊಳಗೆ ಒಟ್ಟುಗೂಡುತ್ತವೆ. 8-10 ದಿನಗಳ ಮೇಲೆ ಮೊಟ್ಟೆ ಚೀಲಗಳು 
ಉತ್ಪತ್ತಿಯಾಗುತ್ತವೆ. 1-2 ದಿನಗಳಲ್ಲೆ, ಆಹಾರವಿರುವ, ಸರಿಯಾದ ಸ್ಮಳಗಳಲ್ಲಿ 
ಅವು ಬಿದ್ದಿರುತ್ತವೆ. ಸಾಧಾರಣವಾಗಿ ಕಾವು 40-50 ದಿನಗಳು; ಚಳಿಗಾಲದಲ್ಲಿ ಹೆಚ್ಚು 
ದಿನಗಳು. ಒಂದೊಂದು ಮೊಟ್ಟೆ ಚೀಲದಲ್ಲಿ 16-18 ಮೊಟ್ಟೆ ಗಳಿರುತ್ತವೆ. ಒಂದು 
ಹೆಣ್ಣು ಎಂಟು ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ ಮಾಡುತ್ತದೆ, ಗಂಡು ಮರಿಗಳು 


130-165 ದಿನಗಳಲ್ಲಿ, 7-10 ಸಲ ಪೊರೆಬಿಟ್ಟು, ಬೆಳೆಯುತ್ತವೆ. ಹೆಣ್ಣುಗಳು 


ಮನೆ ಕೀಟಗಳು 7 


280-300 ದಿನಗಳಲ್ಲಿ ಅಷ್ಟೇ ಸಲ ಪೊರೆಬಿಟ್ಟು ಬೆಳೆಯುತ್ತವೆ. ಪ್ರಾಯದ ಜಿರಲೆ 
ಗಳು 35-18೧ ದಿನಗಳು ಬದು ಕಿರುತ್ತವೆ. ಈ ಕೀಟದಲ್ಲಿ ಅನಿಶೇಚಕ ಜನನವಿದೆ. 
ಇವು ತಂಪಾದ ಜಾಗದಲ್ಲಿರುವುದೇ ಹೆಚ್ಚು; ; ತಳಮನೆ. ನೆಲಮಾಳಿಗೆ. ಮೊಹರಿ. 
ಚರಂಡಿ, ನೀರ್ಗೊಳವೆ, ಅಲಮಾರಿನ ಹಿಂದೆ, ಗೋಡೆಗಳೊಳಗೆ, ಕಸದ ರಾಶಿ. ತೊಗಟೆ 
ಕೆಳಗೆ, ಕಲ್ಲು. ತರಗೆಲೆಗಳ ಕೆಳಗೆ, ಇತ್ಯಾದಿ ಜಾಗಗಳಲ್ಲಿ ಸೇರಿರುತ್ತವೆ. ಇವು 
ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತವೆ. ಆದರೂ ಪಿಷ್ಟ ಪದಾರ್ಥವೆಂದರೆ ಹೆಚ್ಚು ಇಷ್ಟ. 


3. ಪೆರಿಪ್ಲನೆಟಿ ಆಮೇರಿಕಾನ 

ಇದು ಅಮೇರಿಕದ ಜಿರಲೆ. ಇದನ್ನು ಸರ್ವಸಮದರ್ಶಿ ಎನ್ನುವುದು ಸರಿ 
ಇರಲಾರದು; ಏಕೆಂದರೆ, ಇದು ಜರ್ಮನ್‌ ಜಿರಲೆಯಷ್ಟು ಉತ್ತರಕ್ಕೆ ಹೋಗಿಲ್ಲ: 
ಆಫ್ರಿಕದ ನಿವಾಸಿ ಇರಬೇಕು. ಅಲ್ಲಿಂದ ವ್ಯಾಪಾರದ ಮೂಲಕ ಎಲ್ಲ ಕಡೆಗಳಿಗೂ, 
ದಕ್ಷಿಣ ಅಮೇರಿಕ, ವೆಸ್ಟ್‌ಇಂಡೀಸ್‌ ಉತ್ತರ ಅಮೇರಿಕದ ದಕ್ಷಿಣ ಭಾಗಗಳಿಗೆ 
ಹರಡಿದೆ. ಆಫ್ರಿಕ ಮ ತ್ತು ಾರತ ದೇಶಗಳಲ್ಲಿ ವಿಶೇಷ. ಶೀತವಲಯಕ್ಕೂ ಸೇರಿದೆ. 
ಬ್ರಿಟೀಷ್‌ ದ ದಕ್ಷಿಣ ಜಪಾನ್‌ಗಳಲ್ಲಿದೆ. ಆದ್ದರಿಂದ ವಾಸ್ತವವಾಗಿ ಸರ್ವ 
ಸಮದರ್ಶಿಯೇ. 

ಇದು ದಪ್ಪ ಜಿರಲೆ. 33-10 ಮಿಮಿ ಉದ್ದದವರೆಗೆ ವ್ಯತ್ಯಾಸವಿದೆ. ಗಂಡು 
ಹೆಣ್ಣುಗಳು ಒಂದೇ ಗಾತ. ಅದರೆ ಹೆಣ್ಣಿನ ಹೊಟ್ಟೆ ದಪ್ಪ. ಇದರಿಂದ ಮತು 
ಸ್ಪ್ರೈಲಿ ಇಲ್ಲದಿರುವದರಿಂದ ಹೆಣ್ಣನ್ನು ಪ್ರತ್ಯೇಕಿಸ ಕಿಸಬಹುದು. ಗಂಡಿಗೆ ಸರ್ಸಿ ಮತು 
ಸ್ಟೈಲಿಗಳಿರಡೂ ಇವೆ. ಹೊಳಪು: ಚಾಕಲೆಟ್‌ ಬೂದು; ಬಣ್ಣ ದಲ್ಲಿ ವೃತ್ಕಾಸ 


5 
ಮುನ್ನೆದೆಯ ಮೇಲೆ ಹಳದಿ ಅಥವಾ ಬಫ” ಬಣ್ಣದ ಗುರುತಿದೆ. ಚಿಗ್‌ವೆ ಮೈನ ಮತು 
ಕೆಳರೆಕ್ಕೆಗಳು ಪೂರ್ತಿ ಬೆಳೆದಿವೆ. ಗಂಡಿನಲ್ಲಿ ಹೊಟ್ಟೆಗಿಂತ ಸ್ವಲ್ಪ ಉದ್ದ; ಹೆಣ್ಣಿನಲ್ಲಿ 


ಹೊಟ್ಟೆ ಯಷ್ಟೇ. ಮೊಟ್ಟೆ ಚೀಲ ಸಣ್ಣ, 8 ಮಿಮಿ ಉದ್ದ; ಕಪ್ಪು ಆ 

ಜೀವನ ಚರಿತ್ರೆ : ಪ್ರಾಯದ ಜಿರಲೆಗಳು ! ವರ್ಷ ಅಥವಾ ಇನ್ನೂ ಹೆಚ್ಚು 
ಕಾಲ ಬದುಕಿರುತ್ತವೆ. ಪ್ರತಿಕೂಲ ಸ್ಥಿತಿಗಳಲ್ಲಿ ಅತ್ಯಂತ ಕಡಮೆ, ಸುಮಾರು 100 
ದಿನಗಳು ಮಾತ್ರ. ಇದಕ್ಕೆ ವ್ಯತಿರಿಕ್ತ ವಾಗಿ ಅತ್ಯಂತ ಹೆಚ್ಚುಎಂದರೆ 2-3 ವರ್ಷಗಳು. 
ಗಂಡು ಹೆಣ್ಣುಗಳಿದ್ದಾಗ ಅವು ಕೆಲವೇ ದಿನಗಳಲ್ಲಿ ಒಂದುಗೂಡುತ್ತವೆ. ಆದರೂ ಈ 
ಕೀಟದಲ್ಲಿ ಅನಿಶೇಚಕ ಜನನವಿದೆ. ಪ್ರತಿ 4-10 ದಿನಗಳಿಗೊಮ್ಮೆ ಒಂದು ಮೊಟ್ಟೆ 
ಚೀಲ ಉತ್ಪತ್ತಿಯಾಗುತ್ತದೆ. ಒಂದು ಹೆಣ್ಣು 10-90 ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ 
ಮಾಡುವುದು ಗೊತ್ತಾಗಿದೆ; ಸರಾಸರಿ 2! ಮತ್ತು 59 ಕೂಡ ವರದಿಯಾಗಿದೆ. ` 
ಹೆಣ್ಣು ಜಿರಲೆ ಮೊಟ್ಟೆ ಚೀಲವನ್ನು ಒಂದು ದಿನ ಹೊತ್ತುಕೊಂಡು ತಿರುಗಿ ಆಮೇಲೆ 
ಸರಿಯಾದ ಜಾಗದಲ್ಲಿ ಅಂಟಿ ಸಿಡುತ್ತ ದೆ ಅಥವಾ ಮುಚ್ಚಿಡುತ್ತದೆ. ಮೊಟ್ಟೆ ಚೀಲದಲ್ಲಿ 


8 ಮನೆ ಕೀಟಗಳು, ಇತರ ಹೀಡೆಗಳು ಮುತ್ತು ಅವುಗಳ ಹತೋಟ 


16 ಮೊಟ್ಟೆಗಳೆ ಎರಡು ಸಾಲಗಳಿರುತ್ತವೆ. ಕಾವು 30-15 ದಿನಗಳು, ಆಗಾಗ 
24-100 ದಿನಗಳು. ನಿಂಫ್‌ಗಳು 5-15 ತಿಂಗಳಲ್ಲಿ 7-13 ಸಲ ಸೊರೆಬಿಟ್ಟು 
ಬೆಳೆಯುತ್ತವೆ. 


ಬೇರೆ ಬೇರೆ ಪರಿಸರದಲ್ಲಿ, ಆಹಾರ ಉಷ್ಣಾಂಶ ಹೆಚ್ಚು ಕಡಮೆ:ಯಾದಂತೆಲ್ಲ ಈ 
ಜಿರಲೆಯ ಅಂಶಗಳಿಲ್ಲ ವ್ಯ ತ್ಯಾಸವಾ |ಗುತ್ತಿರುತ್ತವೆ.. ಆದ್ದರಿಂದ ಇದರ ವಿಷಯವನ್ನು 
ಆಯಾ ಸ್ಕಳೀಯ ಸ್ಥಿತಿಗಳಲ್ಲಿ ಪರಿಶೀಲಿಸಬೇಕು 


ಇದಕ್ಕೆ ತಮವಿರಬೇಕು; ಉಷ್ಣಾಂಶ 213190 ತನಕ ಮಿತಿ. ಮನುಷ್ಯರಿ 
ಕಡೆಗಳಲ್ಲೆಲ್ಲ ಇದೆ. ಹೋಟೆಲ್‌, ಆಹಾರ ಸಂಸ್ಕರಿಸುವ ಜಾಗ i 
ರೊಟ್ಟೆಗಡಂಗು, ಹೊರಮನೆ, ಕಕ್ಕಸ. ಮೊಹರಿ ಅಡಿಗೆಮನೆ. ಉಗ್ರಾಣ ಇತ್ಯಾದಿ 
ಕಡೆಗಳಲ್ಲೂ, ಕಸದ ರಾಶಿ, ವಾಸವಿಲ್ಲದ ಮನೆ ಮರಗಳು. ಹಡಗುಗಳಲ್ಲೂ ಇರು 


ತ್ತವೆ, ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತವೆ. 


4. ಪೆರಿಪ್ಲ ನೇಟ ಆಸ್ಪ ಲೇಸಿಯೆ 


ಇದು ಆಸ್ಟ್ರೇಲಿಯ ದೇಶದ ಜಿರಲೆ. ಈ ಜಿರಲೆಯೂ ಸಹ * ಪ್ರವಲಯದ 
ಅಫ್ರಕದ ನಿವಾಸಿ ವ್ಯಾಪಾರದ ಮೂಲಕ ಹರಡಿವೆ. ಷ್ಚವಲಯದಲ್ಲೆ ಲ್ಲ ಹರಡಿದೆ. 
ಅಮೇರಿಕದ ಜಿರಲೆಗಿಂತ ಇದಕ್ಕೆ ಹೆಚ್ಚು ಶಾಖ ಬ ಆದ್ದ ರಿಂದ ಹೆಚ್ಚು ಸಮಶೀ 
ತೋಷ್ಣವಲಯದಲ್ಲಿಲ್ಲ. ಫಿಲಿೈನ್‌ ಸ, ಸಿಲೋನ್‌, ಭಾರತ, ಆಸ್ಚೆ ಲಿಯ, ಉಷ್ಣ 
ವಲಯದ ಆಫ್ರಿಕ ಬ್ರೆಜ್ನಿಲ್‌, ಈಕ್ವಡಾರ್‌, ವೆಸ್ಟ್‌ ಇಂಡೀ ಸ್‌ಗಳಿಂದ ವರದಿ 
ಯಾಗಿದೆ. ಫ್ಲಾರಿಡ ಮುಂತಾದ ಅಮೇರಿಕದ ದಕ್ಷಿಣ ರಾಜ್ಯಗಳಲ್ಲೂ ಇದೆ. ಇನ್ನೂ 
ಉತ್ತರದಲ್ಲಿ ಗಾಜಿನ ಮನೆಗಳಲ್ಲಿ ಆಗಾಗ ಕಂಡಿದೆ. 


ಜಿರಲೆ ದಪ್ಪ; 27-33 ಮಿಮಿ ಉದ್ದ. ಅಂತೂ ಅಮೇರಿಕದ ಜಿರಲೆಗಿಂತ 
ಸ್ವಲ್ಪ ಸಣ್ಣ; ಹೆಚ್ಚು ಕಪ್ಪು. ಅದರಂತೆಯೇ ಮುನ್ನೆದೆಯ ಮೇಲೆ ಗುರುತು ಚೆನ್ನಾಗಿ 
ಇಣುತ್ತದೆ. ಟೆಗ್‌ಮೈನ್‌ಗಳ ಮೇಲೆ ಪಕ್ಕದಲ್ಲಿ ಮೂರನೆ ಒಂದು ಭಾಗಕ್ಕೆ ಒಂದು 
ಸ್ಪಷ್ಟವಾದ ಹಳದಿ ಪಟ್ಟಿ ಇದೆ. ಇದರಿಂದ ಈ ಜಿರಲೆಯನ್ನು ಸುಲಭವಾಗಿ ಗುರು 
ತಿಸಬಹುದು. ಗಂಡು ಹೆಣ್ಣು ಗಳೆರಡರಲ್ಲೂ ಟೆಗ್‌ಮೈನ್‌. ಕೆಳ ರೆಕ್ಕೆಗಳು ಚೆನ್ನಾಗಿ 
ಬೆಳೆದು ಹೊಟ್ಟೆಗಿಂತ ಸ್ವಲ್ಪು ಉದ್ದವಾಗಿವೆ. ಹಾರಬಬ್ಬದು. ರಿಂಗ ವ್ಯತ್ಯಾಸ: 
ಹೆಣ್ಣಿನ ಹೊಟ್ಟೆ ದಪ್ಪ: ಕೆಳಗೆ ಅಡಿಗಟ್ಟಿದೆ. ಗಂಡಿನ ಹೊಟ್ಟೆ ತುದಿಯಲ್ಲಿ ಸೈಲ 
ಅನುಬಂಧವಿದೆ. ನಿಂಘ್‌ಗಳು ಕಪ್ಪು. ಎದೆ ಮತ್ತು ಹೊಟ್ಟೆ ಸಂಧಿಗಳ ಪಕ್ಕದ ಅಂಚು 
ಗಳ ಮೇಲೆ ಹಳದಿ ಗುರ್ತುಗಳಿವೆ. ಪ್ರಾಯದ ಜಿರಲೆಗಳ ಮೇಲೂ ಅಂಥ ಗುರುತು 
ಗಳಿದ್ದು ರೆಕ್ಕೆಗಳಿಂದ ಮುಚ್ಚಿವೆ. ಮೊಟ್ಟೆ ಚೀಲ 10-11 ಮಿಮಿ ಉದ್ದ; ಕಪ್ಪು. 


6 ಈೈ 


ಮನೆ ಕೀಟಿಗಳು 9 


ಶಿಮೇರಿಕದ ಜಿರಲೆಯ ಮೊಟ್ಟೆಚೀಲಗಳಿಗೆ ಹೋಲಿಸಿದರೆ ಇವು ಹೆಚ್ಚು ಕಪ್ಪು; 
ಮೊಟ್ಟೆಗಳು ಹೆಚ್ಚು. ಮೊಟ್ಟೆಗಳನ್ನು ಗುರುತಿಸುವಷ್ಟು ಕಚ್ಚುಗಳಿವೆ. 

ಜೀವನ ಚರಿತ್ರೆ: ಪ್ರಾಯದ ಜಿರಲೆ ಬಹುಶಃ 4-6 ತಿಂಗಳು ಬದುಕಿರುತ್ತವೆ. 
ಗಂಡುಗಳು ಹುಟ್ಟಿದ ನಂತರ, 3 ದಿನಗಳಲ್ಲಿ ಲೈಂಗಿಕ ಪ್ರಾಯಕ್ಕೆ ಬಂದು ಹೆಣ್ಣಿನೊಡ 
ಗೂಡುತ್ತವೆ. ಹೆಣ್ಣು ಪ್ರಾಯಕ್ಕೆ ಬಂದ 20 ದಿನಗಳ ಮೇಲೆ ಮೊಟ್ಟೆ ಚೀಲ ಕಾಣಿಸು 
ತ್ತದೆ. 10 ದಿನಗಳಿಗೊಮ್ಮೆ 20-30 ಮೊಟ್ಟೆ ಚೀಲಗಳನ್ನು ಉತ್ಪತ್ತಿಮಾಡುತ್ತವೆ. 
ಅವನ್ನು ತಕ್ಷಣವೇ ಸೂಕ್ತ ಜಾಗಗಳಲ್ಲಿಡುತ್ತದೆ. ಕಾವು 40 ದಿನಗಳು; ವ್ಯತ್ಯಾಸವಿದೆ. 
ಅಮೇರಿಕದ ಜಿರಲೆಯ ಮೊಟ್ಟೆ ಚಿಃಲವನ್ಲಿ 18 ಮೊಟ್ಟೆಗಳುದರೆ, ಈ ಜಿರಲೆಯ 
ಮೊಟ್ಟೆ ಚೀಲದಲ್ಲಿ 22-21 ಮೊಟ್ಟೆಗಳಿವೆ. ನಿಂಘ”ಗಳ ಬೆಳೆವಣಿಗೆಯ ವಿಷಯ 
ಚೆನ್ನಾಗಿ ತಿಳಿದಿಲ್ಲ ಬಹುಶಃ 0-12 ತಿಂಗಳು, 9.12 ಸಲ ಪೊರೆಬಿಡುವದು 
ಎನ್ನಲಾಗಿದೆ. 

ಇದು ಶಾಖ ತನುವಿರುವ ಪ್ರದೇಶಗಳಲ್ಲಿರುತ್ತದೆ. ಅಮೇರಿಕದ ಜಿರಲೆಯಂತೆ 
ಇದೂ ಸಹ ಅಂಥ ಮಸಸ್ಸಳಗಳಲ್ಲಿರುತ್ತದೆ. ಗಾಜಿನ ಮನೆಗಳಲ್ಲಿದ್ದು, ಸಸ್ಯಗಳನ್ನು 


Ry ಹ 


ತಿನ್ನುವ ಒಲವಿದೆ ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತದೆ, 


5) ಜೊಡ್ಡಬೂದು ಜಿರಲೆ ನಂಸ್ಣೆ ನೇಟ ಬ್ರುನ್ನಿಯ 


ಸ್ಸ ಸುನ್ನಿ 
ಆ ಇದು ಉಷ್ಣವಲಯದ ಇನ್ನೊಂದು ಜಿರಲೆ. ಆಫ್ರಿಕದಲ್ಲಿ ಪ್ರಾರಂಭಿಸಿರಬೇಕು. 
Fo) ಷ್ಠ ಬ ಸ್‌ 


್ಯಾಪಾರದ ಮೂಲಕ ಹರಡಿದೆ. ಅಮೇರಿಕದ ಜಿರಲೆಯಂತಿದೆ. ಇದರ 
ವ್ಯಾಪ್ತಿಯ ಬಗ್ಗೆ ನಿರ್ದಿಷ್ಟತೆ ಇಲ್ಲ. ಅಂತೂ ಪ್ರಪಂಚದ ಉಷ್ಣವಲಯ ಮತ್ತು 
ಹೆಚ್ಚು ಕಡಮೆ ಉಷ್ಣ ಪ್ರದೇಶಗಳಲ್ಲಿದೆ. ಅಮೇರಿಕದ ಜಿರಲೆಗಿಂತ ಇದಕ್ಕೆ ಹೆಚ್ಚು 
ಶಾಖಬೇಕು. ಈ ಅಂಶದಲ್ಲಿ ಆಸ್ಟ್ರೇಲಿಯದ ಜಿರಲೆಯಷ್ಟು ಸೂಕ್ಷ್ಮವಲ್ಲ. 
ಅಮೇರಿಕದ ದಕ್ಷಿಣ ರಾಜ್ಯಗಳಲ್ಲಿ, ಆಗಾಗ ಉತ್ತರದ ರಾಜ್ಯಗಳಲ್ಲಿಯೂ ಇದೆ, 
ಬ್ರೆಜಿಲ್‌, ಚಿಲಿ, ಗಯಾನಗಳಿಂದ ವರದಿಯಾಗಿದೆ; ಜಪಾನ್‌, ಆಸ್ಟ್ರೇಲಿಯಗಳಲ್ಲಿದೆ, 
ಆಸ್ಟ್ರೇಲಿಯದಲ್ಲಿ ಇದನ್ನೂ ನೆ. ಇಗ್ನೋಟ ಎಂದು ಕರೆಯುತ್ತಾರೆ. ಕೆಲವು ಸಮಶೀ 
ತೋಷ್ಣ ಪ್ರದೇಶದಲ್ಲಿ ಇದು ಅಕಸ್ಮಾತ್‌ ಸೇರಿದೆ; ಇಲ್ಲವೇ ಅಮೇರಿಕದ ಜಿರಲೆಗೆ 
ತಪ್ಪಾಗಿ ತಿಳಿದು ವರದಿ ಮಾಡಿದ್ದಾರೆ. ಇದು ಭಾರತದಲ್ಲಿಲ್ಲ. 

ಅಮೇರಿಕದ ಜಿರಲೆಗಿಂತ ಸಾಮಾನ್ಯವಾಗಿ ಸ್ವಲ್ಪ ದಪ್ಪವಾದರೂ ಗಾತ್ರದಿಂದ 
ಗುರುತಿಸಲಾಗುವುದಿಲ್ಲ. ಸ್ವಲ್ಪ ಸಣ್ಣವೂ ಹೌಡು. 31.37 ಮಿಮಿ ಉದ್ದ. ಮುನ್ನೆದೆಯ 
ಮೇಲಿನ ಗುರ್ತುಗಳು ಅಸ್ಪಷ್ಟ. ಅಮೇರಿಕದ ಜಿರಲೆಯಲ್ಲಿರುವದಕ್ಕಿಂತ ಹೆಚ್ಚು 
ಅಸ್ಪಷ್ಟ. ಗಂಡು ಹೆಣ್ಣಾಗಳೆರಡರಲ್ಲೂ ಟೆಗ್‌ಮೈನ" ಮತ್ತು ಕೆಳರೆಕ್ಕೆಗಳು ಚೆನ್ನಾಗಿ 


ಸ 
ಬ 


10 ಮನೆ ಕೀಟಿಗಳ್ಳು ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಬೆಳೆದು ಹೊಟ್ಟೆಯನ್ನು ಮುಚ್ಚುತ್ತವೆ. ತೇಲಿಹಾರುವುದು ಸಾಧ್ಯ. ಇದನ್ನು ಗುರು 
ತಿಸಲು ಒಳ್ಳೆಯ ಗುರುತು ಇದರ ಸರ್ಸಿಯ ಆಕಾರ, ಜ್ತ ಬ್ರುನ್ನಿಯದಲ್ಲಿ ಅವು 
ಮೋಟು, ದಪ್ಪ. ತುದಿ ಮೊಂಡು. ಪೆ, ಅಮೇರಿಕಾನ ದಲ್ಲಿ ಅವು ಉದ್ದ; ತುದಿಯಲ್ಲಿ 
ಅದರಲ್ಲೂ ಗುಂಡುಗಳಲ್ಲಿ ಚೂಪು. ಇನ್ನೊಂದು ಗುರುತು ಷೆ ಬ್ರುಸ್ನಿಯ ಗಂಡುಗಳಲ್ಲಿ 
ಗುದದ ಮೇಲಿನ ಫಲಕ (ಎಪಿಪ್ರಾಕ್ಟ್‌) ಸಣ್ಣ. ಕಾಣುವುದಿಲ್ಲ. ಸೆ ಆನೇರಿಕಾನದ 
ಅದು ದಪ್ಪ, ಪ್ರಧಾನ, ಆಳವಾದ ಕಚ್ಚಿದೆ. ಎರಡು ಬಗೆಯ ನಿಂಫ್‌ಗಳಲ್ಲಿ ವ್ಯತ್ಯಾ 
ವೇನೆಂದರೆ ಪೆ, ಟ್ರುನ್ನಿಯ ದ ಮೊದಲನೆ ಹಂತದ ಮರಿಗಳ ಹೊಟ್ಟೆ ಸಂಧಿಗಳ ಪಕ್ಕದ 
ಅಂಚಿನಲ್ಲಿ ಕೆನೆಬಣ್ಣದ ಗುರುತುಗಳು. ಎದೆಯ ಮಧ್ಯದ ಸಂಧಿಯ ಮೇಲೆ ತಿಳಿಯಾದ 
ಜಾಗ ಮತ್ತು ಕುಡಿಮೀಶೆಗಳ ಮೇಲೆ ಬಿಳಿಗುರುತುಗಳಿವೆ. ಮಧ್ಯಸ್ಥ ಗಾತ್ರದ 
ನಿಂಫ್‌ಗಳಲ್ಲೂ ಕೆನೆ ಬಣ್ಣದ ಗುರ್ತುಗಳು, ಎಲ್ಲ ಹೊಟ್ಟೆ ಸಂಧಿಗಳ ಮೇಲಿವೆ, 
ಮೊಟ್ಟೆ ಚೀಲಗಳು ಸೆ. ಅಮೇರಿಕಾನ ದವುಗಳಿಗಿಂತ ಎರಡರಷ್ಟು ಉದ್ದ (12-18 
ಮಿಮಿ). 

ಜೀವನ ಚರಿತ್ರೆ : ಇದರಲ್ಲೂ ಸಹ ಅಮೇರಿಕದ ಜಿರಲೆಯ ಹೋಲಿಕೆಯಿಂದ 
ಹೆಚ್ಚು ವಿಷಯಗಳು ತಿಳಿದಿಲ್ಲ. ಮೊಟ್ಟೆ ಚೀಲಗಳು ಹಲವು: 40 ದಿನಗಳ ಕಾವು. 
ಒಂದೊಂದು ಚ್ಛೇಲದಲ್ಲಿ ಸರಾಸರಿ 21 ಮೊಟ್ಟೆಗಳು. ಮೊಟ್ಟೆ ಚೀಲಗಳು ಅವಿರುವ 
ಜಾಗಗಳಿಗೆ ಅಂಟಿಕೊಂಡಿರುತ್ತವೆ. ನಿಂಫ್‌ಗಳ ಕಾಲ ಬಹುಶಃ 69 ತಿಂಗಳು, ಪ್ರಾಯಕ್ಕೆ 
ಬಂದ ಮೇಲೆ 6-9 ತಿಂಗಳು ಬದುಕಿರುತ್ತವೆ. 


೭. 30 ॥ 


ತ 


ಅಮೇರಿಕದ ಜಿರಲೆಯಂತೆ ಇದಕ್ಕೂ ಶಾಖ, ತನುವಿನ ಜಾಗಗಳು ಬೇಕು. 
ಈ ಅಂಶ ಇದರ ವ್ಯಾಪ್ತಿಯನ್ನು ಮಿತಗೊಳಿಸಿದೆ. ಇದು ಅಸ್ಟ್ರೇಲಿಯದ ಜಿರಲೆ 
ಗಳಷ್ಟು ಸೂಕ್ಷ್ಮವಲ್ಲ. ಉಗ್ರಾಣ, ಅಂಗಡಿ, ಮನೆ, ಕಸದರಾಶಿ. ಮೊಹರಿ ಹೊರ 
ಮನೆ ಇತ್ಯಾದಿ ಜಾಗಗಳಲ್ಲಿರುತ್ತದೆ. ಇವು ಸಿಕ್ಕಿದ್ದನ್ನೆಲ್ಲ ತಿನ್ನು: 

6) ಮಬ್ಬು ಬೂದು ಜಿರಲೆ ಸಂಪ್ರ ಸೀಟ ಫುಲಿಜಿನೋಸ 

ಇದಕ್ಕೂ. ಇದುವರೆಗೂ ತಿಳಿಸಿದ ಜಿರಲೆಗಳಿಗೂ ಬಹಳ ವ್ಯತ್ಕಾಸ, ಇದರ 
ಮೂಲ ನಿವಾಸ ತಿಳಿದಿಲ್ಲ. ಬಹುಶಃ ಹೆಚ್ಚು ಕಡಮೆ ಉಷ್ಣ ಲಯ. ವ್ಯಾಪ್ತಿಯಲ್ಲಿ 
ಮಿತಿ. ಅಮೇರಿಕದ ದಕ್ಷಿಣ ರಾಜ್ಯಗಳಲ್ಲಿ ಇದು ಜರ್ಮನ್‌ ಜಿರಲೆಯಷ್ಟೇ ಮುಖ್ಯ. 
ದಕ್ಷಿಣ ಅಮೇರಿಕ, ಜಸಾನ್‌, ಚೈನ್‌ ಹಾಂಕಾಂಗ್‌ ಮತ್ತು ತೈವಾನ್‌ಗಳಲ್ಲೂ 
ಗುರುತಿಸಿದ್ದಾರೆ. ಪ್ರಪಂಚದ ಉಳಿದ ಭಾಗಗಳಲ್ಲಿ ಗಮನಾರ್ಹಮಾಗಿಲ್ಲ. ಭಾರತ 
ದಲ್ಲಿ ಕಂಡಿಲ್ಲ. ' 

ಕಪ್ಪು ಜಿರಲೆ ಬ್ಲಾ, ಓರಿಯಂದಾಲಿಸ ನಷ್ಟೇ ಕಪ್ಪು' 31-35 ಮಿಮಿ ಉದ್ದ; 


೬ 
ಅಂದರೆ ಫೈ ಬ್ರುಸ್ನಿ ಯ.ದಷ್ಟೇ ಉದ್ದ. ಗಂಡು ಹೆಣ್ಣುಗಳೆರಡರಬ್ಲೂ ಟೆಗ್‌ಮೈನ 


ಮನೆ ಕೀಬಿಗಳು 11 


ಮತ್ತು ಕೆಳರೆಕ್ಕೆಗಳು. ಚೆನ್ನಾಗಿ ಬೆಳೆದಿವೆ. ಲಿಂಗ ವ್ಯತ್ಕಾಸದಲ್ಲಿ ಹೆಣ್ಣಿನ ಹೊಟ್ಟೆ ದಪ್ಪ; 
ಗಂಡುಗಳಲ್ಲಿ ಸ್ಟೈಲಿ ಇರುತ್ತದೆ. ದಪ್ಪ ನಿಂಫ್‌ಗಳು ಒಂದೇಸಮ ಕಪ್ಪು. ಇದರಿಂದ 
ಅವನ್ನು ಬೇರೆ ನಿಂಫಗಳಿಂದ ಪ್ರತ್ಯೇಕಿಸಬಹುದು. ಸಣ್ಣ ನಿಂಫ್‌ಗಳು ಪೆ. ಬ್ರುನ್ನಿಯ 
ಗಳನ್ನು ಹೋಲುತ್ತವೆ; ಆದರೂ ಪ್ರತ್ಯೇಕಿಸಬಹುದು. ಇವುಗಳ ಎದೆಯ ಮಧ್ಯದ 
ಮೇಲ್ಭಾಗ ಅಪಾರದರ್ಶಕ; ಹೊಟ್ಟೆಯ ಎರಡನೆ ಸಂಧಿಯ ಮೇಲ್ಪಕ್ಕೆಗಳೂ ಅಪಾರ 
ದರ್ಶಕ. ಸೆ. ಬ್ರೂನ್ನಿಯ ದಲ್ಲಿ ಮೀಸೊಮೊಟಮ್ಮಿನ ಮಧ್ಯ ಭಾಗ ಮಾತ್ರ ಅಪಾರ 
ದರ್ಶಕ. ಹೊಟ್ಟೆಯ ಒಂದನೆ, ಎರಡನೆ ಸಂಧಿಗಳು ಕೆನೆಬಣ್ಣ. ಕುಡಿಮೀಶೆಗಳ ಬಿಳಿ 
ಪಟ್ಟೆಯೂ ಉಂಟು. ಸೆ. ಫ್ರುಲಿಜಿನೋಸ್‌ ದಲ್ಲಿ ಕುಡಿಮೀಶೆಯ ಬುಡದ 5 ಸಂಧಿಗಳು 
ಬಿಳುಪು. ಪೆ. ಬ್ರುಸ್ನಿಯ ದಲ್ಲಿ * ಮಾತ್ರ ಬಿಳುಪು ಮೊಟ್ಟೆಯ ಚೀಲಗಳು 1೧-13 
ಮಿಮಿ ಉದ್ದದವರೆಗೆ: ವೃತ್ಕಾಸವಿದೆ. ಮೊಟ್ಟೆ ಕಚ 
ಜೀವನ ಚರಿತ್ರೆ : ಜಿರಲೆಯ ಜೀವಮಾನ ತಿಳಿದಿಲ್ಲ. ಬಹುಶಃ ಬಹಳ ಕಾಲ 
ಬದುಕಬಹುದು. ಪ್ರಾಯಕ್ಕೆ ಬಂದ ಕೂಡಲೆ ಗಂಡು, ಹೆಣ್ಣು ಒಂದಾಗುತ್ತವೆ. 2 
ವಾರಗಳಲ್ಲಿ ಮೊದಲನೆ ಮೊಟ್ಟೆ ಚೀಲ ಕಾಣಿಸಿಕೊಳ್ಳುತ್ತದೆ. ಕಾವು 70 ದಿನಗಳು. 
ನಖ ಹೆಚ್ಚಾದರೆ ಕಾವು ಕಡಮೆ ದಿನಗಳು, 10 ದಿನಗಳಿಗೊಮ್ಮೆ ಒಂದರಂತೆ 
ಒಟ್ಟು 15-20 ಮೊಟ್ಟೆ ಚೀಲಗಳು. 20-26 ಮೊಟ್ಟೆಗಳು. ಸಾಧಾರಣವಾಗಿ 24. 
ನಿಂಘ್‌ಗಳು. ಬೆಳೆಯುವ ಕಾಲ 274-43 ದಿನಗಳು. ಪೊರೆಯುರ್ಚು 9-12 
ಸಲ. ಸಣ್ಣ ನಿಂಘ್‌ಗಳು ವಿಶಿಷ್ಟವಾಗಿ ರೋಮ ದುಂಬಿಗಳಂತೆ (ಸ್ಪೆಫೈಲಿನಿಡಿ ಕುಲ) 
ಹೊಟ್ಟೆಯನ್ನು ಎತ್ತಿಕೊಂಡು ಓಡಾಡುತ್ತವೆ. ಜಿರಲೆಗಳು ಬಹಳ ಬೇಗ ತಪ್ಪಿಸಿ 
ತ್ತವೆ; ಹಾರಬಲ್ಲವು. 


[of 


ಕ 


ಈ ಜಿರಲೆ ಹೊರಗಡೆ ಇರುವುದೇ ಹೆಚ್ಚು. ಗ್ಯಾರೇಜ್‌, ದಿಮ್ಮಿಗಳು ಖಾಲಿ 
ಮನೆ, ಹೊರಮನೆಗಳಲ್ಲಿರುತ್ತವೆ. ಆಗಾಗ ರಾತ್ರಿ ದೀಪಕ್ಕೆ ಬರುತ್ತವೆ. ಜರ್ಮನ್‌ 
ಜಿರಲೆಯಂತೆ ಕೆಟ್ಟ ಮನೆಯ ಜಿರಲೆಯಾಗಬಹುದು. ಸೆಸ್ಯವಸ್ತುಗಳನ್ನು ತಿನ್ನುವುದ 
ರಿಂದ ಹೊರಗೇ ಇರಬಹುದು. 

7) ಸೆರಿಸ್ಥನೇಟಿ ಜಸಾನಿಕ 

ಇದು ಜಪಾನ್‌ ನಿವಾಸಿ. ಬಹಳ ಕಾಲ ಇದನ್ನು ತಪ್ಪಾಗಿ ಗುರುತಿಸುತ್ತಿದ್ದರು 
ಅಥವಾ ಬ್ಲಟ್ಟ ಹರಿಯಂಟೂಲಿಸ ಎಂದು ತಪ್ಪು ತಿಳಿಯುತ್ತಿದ್ದರು. ನಿಂಫ್‌ಗಳ 
ವಿಷಯ ತಿಳಿದಿಲ್ಲ. ಮೊಟ್ಟೆ ಚೀಲಗಳು ಅಮೇರಿಕದ ಜಿರಲೆಯ ಮೊಟ್ಟೆ ಚೀಲ 
ಗಳನ್ನು ಹೋಲುತ್ತವೆ. 

ಜೀವನ ಚರಿತ್ರೆ : ಈ ವಿಷಯ ಚೆನ್ನಾಗಿ ತಿಳಿದಿಲ್ಲ ಬಹುಶಃ ಈ ಪಂಗಡದ 
ಇತರ ಜಿರಲೆಗಳ ಜೀವನ ಚರಿತ್ರೆ, ನಡತೆಗಳಂತೆ ಇದೆ. ಜೀವನ ಚರಿತ್ರೆಯ ಕಾಲ 


ಜಿ 


1 0.1. cur rat 


12 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಹೆಚ್ಚಿರಬೇಕು. ಹೊನ್‌ಷು ದ್ವೀಪದಲ್ಲಿ ಇದು ಮನೆಯ ಪೀಡೆ. ಜಪಾನಿನಲ್ಲೆಲ್ಲ ಇರು 
ವುದರಿಂದ ಇದು ಮನೆಯ ಹೂರಗಡೆಯ-ಜಿರಲೆ ಇರಬೇಕು. 

8) ಬೂದು ಪಟ್ಟಿ ಜಿರಲೆ ಸುನೆಲ್ಲ ಉಾಂಗಿಸಾಲ್ಪ 

ಇತ್ತೀಚಿನ ವರೆಗೂ ಇದನ್ನು ಸು ಸುಪಶೆಕ್ಟಿಲಿಯಂ ಎಂದು ಕರೆಯುತ್ತಿದ್ದರು. 
ಇದು ವಿಶ್ವವ್ಯಾಪಿ, ಸರ್ವಸಮದರ್ಶಿ. ಬಹುಶಃ ಆಫ್ರಿಕದಲ್ಲಿ ಹುಟ್ಟಿ ಎಲ್ಲ ಕಡೆಗೂ 
ಹರಡಿರಬೇಕು. ಈಗ ಪ್ರಪಂಚದ ಉಷ್ಣವಲಯದಲ್ಲಿ ಸ್ವಲ್ಪ ಹೆಚ್ಚು ಕಡಮೆ ಪೂರ್ಣ 
ವಾಗಿ ಹರಡಿದೆ. ಆಫ್ರಿಕದಲ್ಲಂತೂ ವಿಶೇಷ . ಸಮಶೀತೋ ಹ್ಣ್ಣ್ಪ ಲಯಕ್ಕೆ ಹರಡಿದ್ದು 


ಈ ಶತಮಾನದಲ್ಲಿ ಮಾನವನ ॥ ಚಲನೆಯೊಡನೆ ಫ್ಲಾರಿಡಾಕ್ಕೆ ಸೇರಿ, 1067ರಷ್ಟ ೃಕ್ಕೆ 47 
ರಾಜ್ಯಗಳಿ ಳಿಗೆ ಹರಡಿತ್ತು. ಕೆಲವು ರಾಜ್ಯಗಳಲ್ಲಿ ಜರ್ಮನ್‌ ಜಿರಲೆಯನ್ನು ಮೀರಿಸು 
ಷ್ಟು ಹೆಚ್ಚುತ್ತಿದೆ. ಬ್ರಿಟೀಷ್‌ ದ್ವೀಪಗಳಿಗೆ ಈಚೆಗೆ ಸೇರಿದೆ. ಜಪಾನಿಗೆ ನ್ನ 
ಸೇರಿಲ್ಲ 


ದು ಸಣ್ಣ ಜಿರಲೆ. 10-14 ಮಿಮಿ ಉದ್ದ. ಗಂಡುಗಳ ಗಾತ್ರ, ಬಣ್ಣ 
ಗಳಿಂದ ಇವನ್ನು ಜರ್ಮನ್‌ ಜಿರಲೆಗೆ ತಪ್ಪಾಗಿ ತಿಳಿಯಬಹುದು. ಆದರೂ ವ್ಯ 5ತ್ಯಾಸ 
ಗಳಿವೆ. ಮುನ್ನೆದೆ ಒಂದೇ ಸಮ ಕಪ್ಪು: ಪಕ್ಕ ಗಳು ತೆಳು; ಜರ್ಮನ್‌ ಜಿರಲೆಯಲ್ಲಿರುವ 
ಎರಡು ಸಮಾನಾಂತರ ಪಟ್ಟಿಗಳಿಲ್ಲ. ಗಂಡುಕೈಶ್ಯ ಆದರೆ ಟೆಗ್‌ಮೆ ನ, ಕೆಳರೆಕ್ಕೆ ಗಳು, 
ಹೊಟ್ಟೆ ತುದಿಯಿಂದಾಚೆಗೆ ಚಾಚಿವೆ. ಹೆಣ್ಣುಗಳಲ್ಲಿ ಟೆಗ್‌ಮೈನ, ಕಳರಕ್ಕೆ ಗಳು ಮೋಟು. 
ಅವುಗಳ ದಪ್ಪ ಹೊಟ್ಟೆ ಯ ಬಹುಭಾಗವನ್ನು ಮುಚ್ಚು ನ. ಎದೆಯ ಮೇಲೆ 
ಮಧ್ಯೆ ಮತ್ತು ಹೊ ಚ ಸಂಧಿಗಳ ಮೇಲೆ ಎರಡು ಕಪ್ಪು. ಡ್ನ ಷಟ್ಟೆಗಳಿವೆ; ಆದ್ದರಿಂದ 
ಇದರ ಹೆಸರು ಬೂದುಪಟ್ಟಿಜಿರಲೆ. ಪ್ರಾಯದ ಸಂಸ ಆ ಪಟ್ಟೆಗಳನ್ನು 
ರೆಕ್ಕೆಗಳು ಮುಚ್ಚಿವೆ. ಹೆಣ್ಣು ಹೆಚ್ಚು ಕಪ್ಪು; ಅಲ್ಲದೆ, ಟೆಗ್‌ಮೈನದ ಬೂದುಕಪ್ಪು 
ಗುರುತುಗಳು ಮಿಶ್ರವಾಗಿವೆ. ಮರಿಗಳ, ಜಿರಲೆಗಳ ಕೆಳಗಡೆ ಕೆನೆಬಣ್ಣ. ಬಣ್ಣದಲ್ಲಿ 
ಬಹಳ ವೃ ್ಯ ತ್ಯಾಸ. ಪಾಲ್ಫ್‌ಗಳು ಉದ್ದ. ಮೊಟ್ಟೆ ಚೀಲಗಳು ಅರ್ಧಚಂದ್ರಾಕೃತಿ; 
4-5 ಮಿಮಿ ಉದ್ದ; ಕೆಂಪ್ರಬೂದು: ಮೊಟ್ಟೆ ಕಜ್ಜ ಗಳಿವೆ 

ಜೀನನ ಚಂಕ್ರೆ : ನ ನ ಚರಿತ್ರೆಯ ಕಾಲ ಕಡಮೆ. ಜಿರಲೆಗಳು 90-115 
ದಿನಗಳು ಬದುಕಿರುತ್ತವೆ. ಪಾದಕ್ಕೆ ಬಂದ 3-5 ದಿನಗಳಲ್ಲಿ ಹೆಣ್ಣು ಗಂಡಿನೊಡ 
ಗೂಡಿ, 10 ದಿನಗಳ ನಂತರ ಮೊಟ್ಟೆ ಚೀಲವನ್ನು ಉತ್ಪತ್ತಿಮಾಡುತ್ತದೆ. ಒಂದು 
ಹೆಣ್ಣು 7-10 ದಿನಗಳ ಅಂತರದಲ್ಲಿ 19-20 ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ 
ಮಾಡುತ್ತವೆ. ಕಾವು 74 ದಿನಗಳು, ಒಂದು ಮೊಟ್ಟೆ ಚೀಲದಲ್ಲಿ 16 ಮೊಟ್ಟೆಗಳು, 
ಶೇಕಡಾ 90 ರಷ್ಟು ಒಡೆಯುತ್ತವೆ. ಹೆಣ್ಣು ಮೊಟ್ಟೆ ಚೀಲಗಳನ್ನು ಕಾಣದ ಕಡೆ 
ಇಟ್ಟು ಅಂಟಿಸು: ತ್ರದ ನಿಂಫ್‌ಗಳು 55 ದಿನಗಳಲ್ಲಿ 6-8 ಸಲ ಪೊರೆಬಿಟ್ಟು ಬೆಳೆಯು 


ಮನೆ ಕೀಟಗಳು | 13 


ತ್ತವೆ. ಹವ ತಂಪಾಗಿದ್ದರೆ 95-276 ದಿನಗಳಾಗುತ್ತವೆ. ಜಿರಲೆಗಳು ತೊಂದರೆ 
ಪಡಿಸಿದರೆ ಹಾರುತ್ತವೆ. 

ಜರ್ಮನ್‌ ಜಿರಲೆ ಇರುವ ಕಡೆಗಳಲ್ಲೆಲ್ಲ ಇದೂ ಇದೆ. ಆದರೆ ಅಡಿಗೆ ಮನೆ 
'ಯಲ್ಲಿರುವುದಿಲ್ಲ. ಮಂಚ ಬೀರುಗಳ ಕೆಳಗೆ, ಮೇಜಿನೊಳಗೆ, ಪ್ರಸ್ತಕ, ಚಿತ್ರಗಳ ಹಿಂದೆ 
ಇತ್ಯಾದಿ ಜಾಗಗಳಲ್ಲಿರುತ್ತವೆ. ಪುಸ್ತಕಗಳ ರಟ್ಟಿಗೆ ಬಳಿದಿರುವ ಸರಿಯನ್ನು ತಿನ್ನುತ್ತದೆ. 
ಹತೋಟಿ ಸುಲಭವಲ್ಲ. 

9) ಬ್ಲಾಟ್ಟಿ (ಹೆಲ' ಫೊರ್ಡೆಲ್ಲ) ಲ್ಯಾಟಿರಾಲಿಸ್‌ (- ಬ್ಲಾ. ಟಾರ್ಟಾರ 
ಮತ್ತು ಸೆ. ಟಾರ್ಟಾರ). 

ಉತ್ತರ ಆಫ್ರಿಕದ ಮರಳ್ಲಾಡಿನ ಜಿರಲೆ. ಏಷ್ಯದ ರಷ್ಯ, ಕಾಶ್ಮೀರ, ಇರಾನ್‌, 
ಆಫ್‌ ಘಾನಿಸ್ಮಾನ್‌, ಇರಾಕ್‌ ಇತ್ಯಾದಿ ದೇಶಗಳಲ್ಲಿ ಹರಡಿದೆ. ಈಜಿಪ್ಟ್‌. ಸೌದಿ 
ಅರೇಬಿಯ, ಸುಡಾನ್‌, ಇಸ್ರೇಲ್‌ ಮತ್ತು ಲಿಬಿಯಾಗಳಿಂದ ವರದಿಯಾಗಿದೆ. ಇದರ 
ಸನಾಮಗಳೇ ಒಂದು ಸಮಸ್ಯೆ. 

ಸುಮಾರು ಗಾತ್ರ ಗಂಡುಗಳು 19-33 ಮಿಮಿ; ಹೆಣ್ಣುಗಳು 22-25 ಮಿಮಿ 
ಉದ್ದ. ಗಂಡಿನ ಟೆಗ'ಮೈನ ಕೆಳರೆಕ್ಕೆಗಳು ಅದರ ಹೊಟ್ಟಿಗಿಂತ ಉದ್ದ; ಹೆಣ್ಣಿನಲ್ಲಿ 
ಟಿಗ್‌ಮೈನ ತ್ರಿಕೋನಾಕಾರ; ಹೆಣ್ಣು ಮತ್ತು ನಿಂಫ್‌ಗಳು ಕಪ್ಪುಬೂದು. 

- ಜೀವನ ಚರಿತ್ರೆ: ನಿರ್ದಿಷ್ಟ ವಿಷಯಗಳು ತಿಳಿದಿಲ್ಲ. ಗಾತ್ರ. ಆಕಾರಗಳ 
ಮೇಲೈ ನೋಡಿದರೆ ಇದರ ಜೀವನ ಚರಿತ್ರೆ ಇತರ ಜಿರಲೆಗಳಲ್ಲಿದ್ದಂತೆ ಇರಬಹುದು. 
ಇದರ ವ್ಯಾಪ್ತಿ ನೋಡಿದರೆ ಜೀವನ ಚರಿತ್ರೆಯ ಕಾಲ ಹೆಚ್ಚಿರಬೇಕು. ಮರಳ್ಲಾಡು, 
ಬೆಟ್ಟಗುಡ್ಡಗಳ ಸನ್ನಿವೇಶಗಳಲ್ಲಿ ಕಂಡು ಬರುತ್ತದೆ. ಇದು ಮನೆ ಜಿರಲೆ. 

10) ಸಾಲಿಫೇಗ ಈಜಿಸ್ಟಿಯೇಕ 
ಮೆಡಿಟರೇನಿಯನ್‌ ಸಮುದ್ರದ ಸುತ್ತಮುತ್ತ, ಇರಾನ್‌ ಮತ್ತು ಕ್ಯಾಸ್ಟಿಯನ್‌ 


ಕಾಕಸಸ್‌, ಯುರೋಪಿಯನ್‌ ಸ್ವಪ್ಪಿಸ್‌ಗಳಲ್ಲೂ ಗೊತ್ತಾಗಿದೆ. ಮೂಲ ತಿಳಿದಿಲ್ಲ. 


ಜಿರಲೆದಪ್ಪ. ಗಂಡು 28-32 ಮಿಮಿ ಉದ್ದ. ಹೆಣ್ಣುಗಳಿಗೆ ರೆಕ್ಕೆಗಳಿಲ್ಲ. 
ನಿಂಘ"ಗಳಂತೈ, 25-34 ಮಿಮಿ ಉದ್ದ. ಕಟ್ಟುಮಸ್ತು. ಮೇಲ್ಗಡೆ ಉಬ್ಬು. ಹೆಣ್ಣು 


ಕಪ್ಪು. ಗಂಡಿನಲ್ಲಿ ಟೆಗೌಮೈನ ಇರುವುದರಿಂದ ಮಬ್ಬುಟೂದು. ರೆಕ್ಕೆ ದಿಂಡುಗಳು 
ಪ್ರಾಧಾನ್ಯ. ಟೆಗ್‌ಮೈನ ಮತ್ತು ಕೆಳರೆಕ್ಕೆಗಳು. ತುದಿಯಲ್ಲಿ ಅಗಲವಾಗಿ ಗುಂಡು. 


i4 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅನ್ರುಗಳ ಹತೋಟಿ 


ಒಂದು ಕಡೆ 





ಇದು ಆಗಾಗ್ಗೆ ದಕ್ಷಿಣ ರಷ್ಕದಿಂದ ಪರದಿಯಾಗುತ್ತಿದೆ. ಕಜಕ್‌ಸ್ಮಾನ, ಉಜ್‌ 


[AY 
ಬೆಕಿಸ್ಲಾನ, ಟಿಡ್ಜ್‌ಕೆಸ್ಟ್ರಾನ ಮತ್ತು ಆಜೆರ್‌ಬೈಜಾನ್‌ ಪ್ರಾಂತಗಳನ್ಲಿದೆ. ಇರಾನ್‌ 


ಆರ್ಥಘಾನಿಶ್ಚಾನ. ಕಾಶ್ಮೀರದ ಕರಾಕೋರಂ ಪ್ರದೇಶಗಳಲ್ಲಿರುವುದು ಗೊತ್ತಾಗಿದೆ. 





ಬಹುದೊಡ್ಡ ಜಿರಲೆ. ಮೈಮಿ ಗಂಡುಗಳು 32-37 ಮಿಮಿ. 
ಹೆಣ್ಣುಗಳು 3-11 ಮಿಮಿ ಉದ್ದ. ಗ ಕೆಳರೆಕ್ಕೆಗಳು, 
ಹೊಟ್ಟಿಗಿಂತ ಉದ್ದ; ತುದಿ ಅಗಲವು ನಿಂಫ್‌ಗಳಂತೆ 
ಕುಡಿಮೀಶೆಗಳು ಮತ್ತು ಸರ್ಷಿ ಬಹಳ ಮೊ ಒಂದೇ ಸಮ 
ಪ್ಚು ಟೆಗ್‌ಮೈನ ತಿಳಿ. ಮೊಟ್ಟೆ ಚೆ ಟ್ವೆಗಳ ಸಂಖ್ಯೆ 
ಯಲ್ಲಿ ವ್ಯತ್ಯಾಸ ಉಂಟು; ನಾ. ಈಜಿ ಹೋಲುತ್ತದೆ: 


ಸ್ವಲ್ಲ ದಪ್ಪ. 


ವದು ಬ 


ಜೀವನ ಚರಿತ್ರೆ : ಜೀವನ ಚರಿತ್ರೆಯ ಕಾಲ 33-4 ವರ್ಷಗಳಾಗುವುದೆಂದು 


t 


44 


ತ 
@ 
ನ 
ಟು 
ke 
1 
ಛಲ 
2 
೧ 
ಟ್‌ 
ಗ 
ಬ 
3] 
1 
ಡಿ 
u 
tL 


ಗಾತ್ರಗಳಿಂದ ಅಷ್ಟು ೇೀರ್ಫಕಾಲವಿರಬಹುದು, 
ಏಷ್ಯದಲ್ಲಿ ಇದು ಮುಖ್ಯವಾದ ಮನೆ ಜಿರಲೆ. 
12) ಮಡೈರ ಜಿರಲೆ ಲ್ಯೂಕೊಫೀಯ ಮಾಡೆರಿ. 
ಉಷ್ಣವಲಯದ ಸುತ್ತ ಇದರ ವ್ಯಾಪ್ತಿ, ಇದರ ಮೂಲ ಭೂಮಧ್ಯರೇಖೆಯ 
ಹತ್ತಿರದ ಪಶ್ಚಿಮ ಆಫ್ರಿಕ. ಅಲ್ಲಿಂದ ಇದು ದಕ್ಷಿಣಾ ಅಮೇರಿಕ. ಪೆಸ್ಟುಇಂಡೀಸ” 
ಗಳಿಗೆ ಹರಡಿವೆ ಮತ್ತು ಫ್ಲಾರಿಡದಲ್ಲಿದೆ. ಪೋರ್ಟೊರಿಕೊದಿಂದ ಬಂದ ವಲಸೆಗಾರರ 
ಜತೆಯಲ್ಲಿ ಬಂದು ನ್ಯೂಯಾರ್ಕಿನಲ್ಲಿ ಕಂಡಿದೆ. ಈಗ ಮೆಕ್ಸಿಕೊ, ಸ್ಪೆಯ್ಸ್‌, ಕಾರ್ಸಿಕ 


ಮನೆ ಕೀಟಗಳು 15 


[el 
[8] 


ದ್ವೀಪಗಳಲ್ಲಿ ನೆಲೆಸಿದೆ. ಫಿಲಿಫೈನ್ಸ್‌. ಇಂಡೋನೇಶಿಯ ಹವಾಯ್‌ಗಳಿಂದ ವ 
ಮಾಡಿದ್ದಾರೆ. ಭಾರತ ಮತ್ತು ಆಸ್ಟ್ರೇಲಿಯಗಳಿಗೆ ಸೇರಬಹುದು, 
ದೊಡ್ಡ ಜಿರಲೆ 40-50 ಮಿಮಿ ಉದ್ದ. ಗಂಡು ಹೆಣ್ಣುಗಳೆರಡರಭೂ. ಟಿಗ್‌ 
ಮೈನ ಮತ್ತು ಕೆಳರೆಕ್ಕೆಗಳು ಪೂರ್ತಿ ಬೆಳೆದು ಹೊಟ್ಟೆ ತುದಿಯನ್ನು ಮುಚ್ಚು 
ತ್ತವೆ. ಟೆಗ್‌ಮೈನದ ಹಿಂಭಾಗದಲ್ಲಿ ಗುರುತುಗಳಿವೆ; ಮುನ್ನೆದೆ, ಟೆಗ ಮೈ ನದ ಅಂನ 
ಗಳು ತಿಳಿಯಾಗಿದೆ. ಆಲಿವ್‌ ಬಣ್ಣದ ಟೆಗ್‌ಮೈನದ ಬುಡಗಳ ಮೇಲೆ ಒಂದು ಕಪ್ಪು 
ಗೀರು. ನಿಂಧ್‌ಗಳು ಕ ಕಪ್ಪು ಆಲಿವ್‌, ಹೊಟ್ಟೆ “ಸಂಧಿಗಳ ಮೇಲೆ, ಪಕ್ಕಗಳಲ್ಲಿ ಹಳದಿ 
ಗುರುತುಗಳಿವೆ. ವ ಮೊಟ್ಟೆ ಚೀಲಗಳು ಹೆಣ್ಣಿ ನ ಹೊಟ್ಟೆ ಯೊಳಗಿದ್ದು ಹೊರಗಡೆ ಇಟ್ಟಾಗ 
ಮಾತ್ರ ಅವು ಕ ಜಿಸುತ ತ್ತದೆ, ಅದು 1 1೧ ಮಿಮಿ ಉದ್ದ, ಹಳದಿ, ಹೊಳಪು. 
ಮೊಟ್ಟೆ ಕಚ್ಚು ಗಳಿವೆ. 
ಜೀವನ ಚರಿತ್ರೆ : ಇದು ದೀರ್ಫ್ಥಕಾಲ ಬದುಕುವ ಜಿರಲೆ. ನಿರ್ದಿಷ್ಟ ಕಾಲ 
ತಿಳಿದಿಲ್ಲ. ಪ್ರಾಯಕ್ಕೆ ಬಂದ 10-14 ದಿನಗಳಲ್ಲಿ ಗಂಡು ಹೆಣ್ಣು ಒಂದಾಗುತ್ತವೆ. 
, 20 ದಿನಗಳ ನಂತರ ಮೊಟ್ಟೆ ಚೀಲ ಕಾಣುತ್ತದೆ. 60 ದಿನಗಳ ಕಾವಿನಲ್ಲಿ ಅದು 
ಹೆಣ್ಣಿನ ಹೊಟ್ಟೆ ಯೊಕಕ್ಕೆ ಸೇರಿರುತ್ತವೆ. ಕೆಲವೇ ದೊಟ್ಟೆ ಚೀಲಗಳು ಒಂದೊಂದರಲ್ಲೂ 
34-36 ಮೊಟ್ಟಿಗಳು ಕೆಲವೇ ನಿಂಫ್‌ಗಳೆಂದು ಗೊತ್ತಾಗಿದೆ. ಅವು 121-150 
ದಿನಗಳಲ್ಲಿ 76 ಸಲ ಪೊರೆಬಿಟ್ಟು ಬೆಳೆಯುತ್ತವೆ. ತಂಪು ಹವದಲ್ಲಿ ಅವು ಪೂರ್ತಿ ಬೆಳಿ 
ಯಲು 7-8 ತಿಂಗಳು ಬೇಕಾಗುತ್ತದೆ. ಹೀಗಾದರೆ ಜೀವನ ಚರಿತ್ರೆಯ ಕಾಲ 2-3 
ವರ್ಷಗಳಾಗಬಹುದು. ಇದು ಚೆನ್ನಾಗಿ ಹಾರುತ್ತದೆ; ಕೆಟ್ಟವಾಸನೆ. 
ಇದು ಮನೆ ಹೊರಗಿನ ಜಿರಲೆ, ಸಸ್ಯ ವಸ್ತುಗಳನ್ನು ತನ್ನತ್ತ ತ್ತದೆ. ಬಾಳೆಹಣ್ಣು 
ದ್ರಾಕ್ಷಿ ಗಳನ್ನು ತಿನ್ನು ವುದು ಹೆ ಹೆಚ - ಹಣ್ಣಿ ಸ ಮಂಡಿ . ಗಂದಿಗೆ ಆ ೦ಗಡಿ, ಗಾಜಿನಮನೆ. 


ಬಂದರುಗಳಲ್ಲಿರುತ್ತದೆ. ಸ ಸರಃ ಬಹುದು. 

13) ನಳ್ಳಿ ಜಿರಲೆ ನೌಫೀಟ ಸನೇರಿಯ 

ಬೂದಿ "ಸಿನೆರಿಯಸ್‌' ಜಿರಲೆಯೆನ್ನುತ್ತಾರೆ. ಭೂಮಧ್ಯ ರೇಖೆಯ ಕೆಳಗೆ 
ಪೂರ್ವ ಆಫಿ ಕ ಇದರ ಮೂಲ, ವಿಶ್ವ ವ್ಯಾಪಿ. ಆದರೂ ಉಷ್ಣವಲಯಕ್ಕೆ 

ರ್ವ ಆತ್ಲ್ರಿಕದಿಂದ, ಮಡಗಾಸ್ಕರ್‌, ಮಾರಿಷಿಯಸ್‌. ಸುಮಾತ್ರ, 

ಸಿಂಗಪೂರ್‌, ಫಿಲಿಫೈನ್ಸ್‌ ಮತ್ತು ದೂರ ಪ್ರಾಚ್ಯದ ಇತರ ದೇಶಗಳಿಗೆ ಹಡಗಿನ 
ಮೂಲಕ ಹರಡಿವೆ. ಆಸ್ಟ್ರೇಲಿಯ. ಹದಾಯ್‌ಗಳನ್ಲಿ ಇದೆ. ಗ್ವೇಟ್‌ಬ್ರಿಟನ್‌, 
ಜರ್ಮನಿ, ಫ್ಲಾರಿಡಾಗಳಿಗೂ ಸೇರಿದೆ. 

ಇದರ ಮುನ್ನೆದೆಯ ಮೇಲಿನ ಗುರುತಿನಿಂದ. ನಳ್ಳಿ ಜಿರಲೆಯೆಂಬ ಹೆಸರು 
ಬಂದಿದೆ. ಮಧ್ಯಸ್ಥ ಗಾತ್ರ. 25-29 ಮಿಮಿ ಉದ್ದ. ಬೂದಿಬಣ್ಣ. ಟೆಗ್‌ಮೈ ನ 


ಜೂ 








16 ಮೆನೆ ಕೀಟಗಳು, ಇತರ ಹೀಡೆಗಳು ಮತ್ತು ಅವುಗಳ ಹತೋಟ 


ಮತ್ತು ಕೆಳ ಳರೆಕ್ಕೆಗಳು ಮೋಟು, ಹೊಟ್ಟೆ ಯನ್ನು ಮುಚ್ಚು ವುದಿಲ್ಲ. ಅವುಗಳ ಮೇಲೆ 
ವೆ, ನಿಂಘ್‌ಗಳ ಮುನ್ನೆ ಯ ಮೇಲೂ ನಳ್ಳಿ ಮಾದರಿ ಇದೆ; ಹೊಟ್ಟೆ ಸಂಧಿ 
ಗಳ ಪಕ್ಕದಲ್ಲಿ ಗುರ್ತುಗಳಿವೆ. ಮೊಟ್ಟೆ ಚೀಲಗಳು 15 18 ಮಿಮಿ ಉದ್ದ: ಮೊಟ್ಟೆ 
ಕಚ್ಚು ಗಳಿವೆ. ತೆಳು ಬಣ್ಣ, ಅಗಾಗಬಾಗಿ ಅರ್ಧಚಂದ್ರಾ ಕೃ ತಿ; ಲ್ಯೂಕೊಫೀಯ 
ದಂತೆ. ಇದರಲ್ಲೂ ಮೊಟ್ಟೆ ಚೀಲಗಳು ಹೆಣ್ಣಿನ ಹೊಚ್ಚ ಯೊಳಗೆ 

ಜೀವನ ಚರಿತ್ರೆ: ಈ ಪ್ರಾಯದ ಜಿರಲೆಗಳು ಪರಿಶೋಧನಾಲಯದಲ್ಲಿ 
ಒಂದು ವರ್ಷ ಬದುಕಿರುತ್ತವೆ. ಪ್ರಾಯಕ್ಕೆ ಬಂದ 8 ದಿನಗಳ ನಂತನ ಗಂಡು ಹೆಣ್ಣು 
ಒಂದುಗೂಡಿ ಒಂದು ವಾರದ ನಂತರ ಮೊಟ್ಟೆ ಚೀಲ ಕುಣಿಸಿಕೊಳ್ಳುತ್ತ ದೆ. ಲ್ಯೂಕೋ 
ಫೀಯ ದಂತೆ, ಇದರಲ್ಲೂ ಮೊಟ್ಟೆ ಚೀಲ `ಸಿ ತಿರುಗಿ, ಹ ನ ಅಗಲವಾದ 
ಕುಹರದೊಳಕ್ಕೆ ಎಳೆದುಕೊಳ್ಳುತ್ತದೆ. ಕಾವು 35 ದಿನಗಳು. ಒಂದು ಹೆಣ್ಣು 20 
ಮೊಟ್ಟೆ ಚೀಲಗಳವರೆಗೂ ಉತ್ಪತ್ತಿ ಮಾಡಬಹುದು. ನಿಂಘ”ಗಳ ಪ್ರತಿ ಸಂತತಿಗೂ 
ಮಧ್ಯ ಅಂತರ 40-45 ದಿನಗಳು. ಹೆಣ್ಣಿ ಗೆ ವಯಸ್ಸಾ! ದಂತೆ ಈ ಅಂತರ ಹೆಚ್ಚು. 
ಪ್ರತಿಚೇಲದಲ್ಲೂ 26-40 ಮೊಟ್ಟೆ ಗಳು" (ಸರಾಸರಿ 33), ನಿಂಫ್‌ಗಳು 87-94, 
ದಿನಗಳಲ್ಲಿ ಗ 8 ಸಲ ಪೊರೆಬಿಡುತ್ತದೆ. ಹುಟ್ಟಿ ದಾಗ ನಿಂಫ್‌ಗಳು ತಾಯಿಯ ಮೇಲೆ 
ಕೆಳಗೆ ಹರಿದಾಡುತ್ತವೆ. ಒಂದು ಗಂಜೆ ಹಾಗಿದ್ದು ಆಮೇಲೆ ಬೇರೆ ಚದುರುತ್ತವೆ. 

ಮನೆ ಹೊರಗಿನ ಜಿರಲೆ, ಸಸ್ಯಗಳನ್ನು ತಿನ್ನುತ್ತದೆ. ಮನುಷ್ಯರ ಜತೆಗೆ ಆಗಾಗ 
ಬಂದರುಗಳಲ್ಲಿ ಒಳನೆ ನುಗ್ಗುತ್ತವೆ, ನಾಣಿ ಆಹಾರ, ಅದರಲ್ಲೂ ka ನೆಣ್ಣೆ ಇದ್ದರೆ 
ಬಲು ಇಷ್ಟ. ಇದು ಪರಭ ಭಕ್ಷಕವೂ ಆಗಿದ್ದು ಇನ್ನೊಂದು ಬಗೆ ಜಿರಲೆಯನ್ನು ತಿನ್ನು 
ತ್ತದೆ. ಆಸ್ಟ್ರೇಲಿಯದಲ್ಲಿ ಒಂದು ಆಸ್ಪ 4 ಫ್ರಯಿಂದ ವರದಿಯಾಗಿದೆ. ಗಾಜಿನ ಮನೆ 


ಲ 


14) ಕೋಡಂಗಿ ಜಿರಲೆ ನಿಯೊಸ್ಸೈಲೊಸ್ಸೈಗ ರ್ಹಾಂಬಿಫೋಲಿಯ 
ಎದ್ದು ಕುಣುವ ಬಣ್ಣ ಉಳ್ಳ ಜಿರಲೆ. ಇಂಡೊಮಲಯ ಪ್ರದೇಶ ಇದರ 
ಮೂಲ, ಈಗ ಫಿಲಿಪೈನ್ಸ್‌ ಗಳಲ್ಲಿ ವಿಶೇಷ. ಜಪಾನಿನಲ್ಲಿಲ್ಲ.. ಹಡಗಿನ ಮೂಲಕ 
ಪ್ರಪಂಚದ ಇತರ ಭಾಗಗಳಿಗೆ ಹರಡಿದೆ. ಮಡಗಾ: ಸ್ಯ ರ್‌, ಮಾರಿಷಿಯೆಸ್‌, ಸೆಕಿಲಿಸ್‌ 
ಮತ್ತು ಮಡೈರಗಳಲ್ಲಿ ಹೆಚ್ಚಾಗಿದೆ... ಅಫ್ರಿಕದ ಪೂರ್ವ ತೀರದಲ್ಲಿ ತುಂಬಿವೆ. 
ಹವಾಯ್‌, ಆಕಪುಲ್ಯೊ. ಮೆಕ್ಸಿಕೊಗಳಿಗೆ ಹರಡಿ ಅಲ್ಲಿಂದ, ಕ್ಯಾಲಿಫೋರ್ನಿಯ, 
ಸೊನೊರ ಎಲ್ಲೆಗಳಿಗೆ ಸೇರಿವೆ. ಕೋಸ್ಟರೀಕ್ಕ ವೆನೆಜುವೆಲ, ಆರ್ಜೆಂಟಿನೆ, ಬ್ರೆಜಿಲ್‌ 
ಗಳಿಂದ ವರದಿಯಾಗಿದೆ. ಉಷ್ಣವಲಯದ ಸುತ್ತಮುತ್ತ ಇದರ ವ್ಯಾಪ್ತಿ. 

ಇದರ ಹೊಳಪಿನ ಬಣ್ಣದಿಂದ ಇದನ್ನು ಕೋಡಂಗಿ ಜಿರಲೆ ಎನ್ನುತ್ತಾರೆ. 
ಹೊಳಪು; ಕಪ್ಪುಬೂದು; ಹಳದಿ ಪಟ್ಟೆಗಳು; ಮಚ್ಚೆಗಳು. ಸುಮಾರು ಗಾತ್ರ: 


4 


ಮನೆ ಕೀಟಿಗಳು 17 


20-25 ಮಿಮಿ ಉದ್ದ. ಗಂಡುಗಳು ಹೆಣ್ಣುಗಳಿಗಿಂತ ಸಣ್ಣ. ಟೆಗ್‌ಮೈನ ಅವಶೇಷ, 


ಣಿ 
ಕೆಳರೆಕ್ಕೆಗಳು ಗಂಡು ಹೆಣ್ಣುಗಳೆರಡರಲ್ಲೂ ಇಲ್ಲ. ಗಾತ್ರ ಹೊರತು, ನಿಂಫ್‌ಗಳು 
ಪ್ರಾಯದ ಜಿರಲೆಯನ್ನು ಹೋಲುತ್ತವೆ. ಮೊಟ್ಟೆ ಚೀಲಗಳು ಹೊರಗೆ: 12-15 


ಮಿಮಿ ಉದ್ದ. 

ಜೀವನ ಚರಿತ್ರೆ : ಈ ವಿಷಯ ಸ್ವಲ್ಪವೇ ತಿಳಿದಿದೆ. ಹೆಣ್ಣು ಜಿರಲೆ 156 
ದಿನಗಳು ಬದುಕಬಹುದು. ಗಂಡುಗಳು ಅಪರೂಪ. ಅನಿಶೇಚಕ ಜನನ, ಆದರೆ, 
ಅದು ವಿಕಸನ ಹೊಂದಿಲ್ಲವಾದ್ದರಿಂದ ನಿಂಫ್‌ಗಳು ಸತ್ತುಹೋಗುತ್ತವೆ. ಗಂಡು 
ಹೆಣ್ಣು ಒಂದುಗೂಡಿದ ನಂತರ ಮೊಟ್ಟೆ ಚೀಲಗಳು ಉತ್ಪತ್ತಿಯಾಗಿ ಬೀಳುತ್ತವೆ. 
ಒಂದು ಮೊಟ್ಟೆ ಚೀಲದಿಂದ ಸರಾಸರಿ 22 ನಿಂಫ್‌ಗಳು; ಅವು 286-302 ದಿನಗಳಲ್ಲಿ 
ಪೂರ್ತಿ ಬೆಳೆಯುತ್ತವೆ. 

ಇದು ಮನೆ ಹೊರಗಿನ ಜಿರಲೆ: ಮನುಷ್ಯರೊಡನೆ ಸೇರಿ ಮನೆಯೊಳಕ್ಕೆ 
ಸೇರುವ ಒಲವಿದೆ. 

15) ಸೂರಿನಾಮ್‌ ಜಿರಲೆ ಇತ್ಯಾದಿ ಪಿಕ್ಲೊಸೆಲಸ್‌ ಬಗೆಗಳು 

ಈ ಪಂಗಡದಲ್ಲಿ ಹಲವು ಬಗೆಗಳಿವೆ; ಪುರಾತನ ಲೋಕದ (ಏಷ್ಯ. 
ಯುರೋಪ್‌, ಅಫ್ರಿಕ) ಉಷ್ಣವಲಯದಲ್ಲಿ ಸ್ಥಳೀಯವಾಗಿ ಒಂದಲ್ಲ ಒಂದು ಬಗೆ. 
ಆಗಾಗ ಮನೆಪೀಡೆಯಾಗಬಹುದು. ಜಗದ್ವ್ಯಾಪಕ ಆಧಾರದ ಮೇಲೆ ಸೂರಿನಾಮ್‌ 
ಜಿರಲೆ ಸಿ ಸೂಂನಾಮೆಸ್ಟಿಸ್‌ ಮಾತ್ರ ಪ್ರಧಾನ, ಮಲಯ ದ್ವೀಪಸ್ತೋಮದ ದ್ವೀಪ 
ಗಳಲ್ಲಿ ಇದು ಪ್ರಾರಂಭಿಸಿರಬೇಕು. ಹಡಗಿನ ಮೂಲಕ ಹರಡಿ. ಈ ಪ್ರದೇಶದ 
ಉಷ್ಣವಲಯದಲ್ಲೆಲ್ಲ ಸರ್ವಸಮದರ್ಶಿಯಾಗಿದೆ. ಫ್ಲೊರಿಡ, ಲ್ಯೂಸಿಯಾನ್ಮ 
ಟೆಕ್ಸಾಸ್‌ಗಳಲ್ಲೂ ನೆಲೆಸಿದೆ. ಜರ್ಮನ,; ಇಂಗ್ಲಂಡ್‌, ಸ್ಕಾಟ್ಲಂಡ್‌ಗಳಲ್ಲೂ ತೊಂದರೆ 
ಕೊಡುತ್ತಿದೆ. 

ಇನ್ನೊಂದು ಸ್ವಾರಸ್ಯವೆಂದರೆ ಕೆಲವು ಕಡೆ ಗಂಡುಗಳು ಬಹಳ ಅಪರೂಪ. 
ಸಂತಾನ ಅನಿಶೇಚಕ. ಒಂದೇ ಕಡೆ ಎರಡು ಗುಂಪುಗಳಿರುತ್ತವೆ. ಒಂದು ಉಭ 
ಲಿಂಗಿ; ಇನ್ನೊಂದು ಅನಿಶೇಚಕ. ಉಭಯಲಿಂಗಿ ಜಿರಲೆಯನ್ನು ಈಗ ನಿ ಇಂಡಿಕರ್ಸ 
ಎನ್ನುತ್ತಾರೆ. ಇದು ಇಂಡೊಮಲಯ ಪ್ರಾಂತ ಮತ್ತು ಹವಾಯ್‌ಗಳಿಗೆ ಮಿತವಾಗಿದೆ. 
ಅನಿಶೇಚಕ ಗುಂಪಿಗೆ ಸ್ರಿ ಸೂರಿನಾಮೆನ್ಸಿಸ್‌ ಹೆಸರನ್ನು ಉಳಿಸಿದ್ದಾರೆ. ಇದೇ ಎಲ್ಲೆಲ್ಲೂ 
ಸರ್ವಸಮದರ್ಶಿಯಾಗಿದೆ. 


ತು 


ಜಿರಲೆ ಮಧ್ಯಸ್ಥ ಗಾತ್ರ; 16-24 ಮಿಮಿ ಉದ್ದ. ನಿಂಘ”ಗಳಲ್ಲಿರು 
ಜಿರಲೆಯ ಬಣ್ಣ ಕಷ್ಟುಬೂದು. ಟೆಗ್‌ಮೈನ ಅಷ್ಟು ಕಪ್ಪಲ್ಲ ತೆಳು. ಇದರಿಂದ 


ತ 
ಣಿ 
Gh 


18 ಮನೆ ಕೀಟಗಳು ಇತರ ಸೀಡೆಗಳು ಮತ್ತು ಅವುಗಳ ಹತೋಟಿ 


ಇದರ ಇನ್ನೊಂದು ಸಾಮಾನ್ಯ ಹೆಸರು ದ್ವಿಬಣ್ಣ ಜಿರಲೆ. ಟೆಗ್‌ಮೈನ ಮತ್ತು ಕೆಳ 
ರೆಕ್ಕೆಗಳು ಗಂಡು ಹೆಣ್ಣುಗಳೆರಡರಲ್ಲೂ ಬೆಳೆದಿವೆ. ಟಿಗ್‌ಮೈ ನದ ಬುಡದ ಅಂಜು 
ಮಸುಕು; ಮಧ್ಯೆ ಕಪ್ಪು ಪಟ್ಟಿ. ಮೊಟ್ಟೆ ಚೀಲ ಹೆಣ್ಣಿ ನೊಳಗೆ: 12-15 ಮಿಮಿ 


ಉದ್ದ: ಸೂಕ್ಷ್ಮ; ಮೊಟ್ಟೆ ಕಚ್ಚುಗಳವೆ, 'ಅರ್ಧಚಂದ್ಬಾ ಕೃತಿ: ತೆಳುಬಣ್ಣ. 


ಜೀವನ ಚರಿತ್ರೆ: ಇದು ತಿಳಿದಿರುವ ವಿಷಯ. ಅನಿಶೇಚಕ ಜಿರಲೆಗೆ 
ಸಂಬಂಧಿಸಿದ್ದು; ಉಭ ನಯಲಿಂಗಿ ಜಿರಲೆಗೂ ಅನ್ಲಯಿಸಬಹುದು. ಹೆಣ್ಣು ಜಿರಲೆ 


307 ದಿನಗಳು ಬದುಕಿತ್ತು. ಗಂಡಿನ ಕೂಟ ಮು ಂಖ್ಮವಲ್ಲ. ಮೊಟ್ಟೆಗಳು ಉತ್ಪತ್ತಿಯಾಗು 
ತ್ತವೆ, ಪ್ರಾಯಕ್ಕೆ ಬಂದ ಒಂದು ವಾರದ ನಂತರ ಮೊದಲನೆ ಮೊಟ್ಟೆ ಚೀಲ 
4 


ಕಾಣಿಸುತ್ತದೆ. ಕಾವು 35 ದಿನಗಳು. ಮರಿಗಳೇ ಹುಟ್ಟುತ್ತವೆ. 40-34 ದಿನಗಳ 
ಅಂತರದಲ್ಲಿ ವಂಶೋತ್ಪತ್ತಿ ಉಂಟಾಗುತ್ತದೆ. ಒಂದು ಹೆಣ್ಣು 1-5, ಸರಾಸರಿ 3 
ಬಾರಿ ವಂಶೋತ್ಪತ್ತಿ ಮಾಡಬಹುದು. ಒಂದು ಮೊಟ್ಟೆ ಚೀಲದಲ್ಲಿ 26 ಮೊಟ್ಟೆಗಳು. 
ಅವು ಉತ್ಪತ್ತಿಯಾಗಿ. ವಿಸ್ತರಿಸಿ. ತಿರುಗಿ ಒಳಕ್ಕೆ ಕಳೆದುಕೊಳ್ಳುತ್ತದೆ. ನಿಂಘ್‌ಗಳು 
127-164 ದಿನಗಳಲ್ಲಿ 8-10 ಸಲ ಪೊರೆಬಿಟ್ಟು ಪೂರ್ತಿ ಬೆಳೆಯುತ್ತವೆ 


ಇದ್ದು ಮನೆ ಹೊರಗಿನ ಜಿರಲೆ. ಕಲ್ಲುಗಳ ಕೆಳಗೆ ಮಣ್ಣನ್ನು ಕೊರೆದು, ಕಸದಲ್ಲಿ 
ದೆ. ಆದರೂ ಮನೆಗೆ ಸೇರಿ. 
ಗಾಜಿನ ಮನೆಯೊಳಗೆ ಮಾತ್ರ 


ಸರುವಾಸಿ. ಅಮೇರಿಕದ ಉಷ್ಣಪ್ರದೇಶದಲ್ಲಿದ್ದು. 


ಣಾ ಗ 
ಆಗಾಗ ಮನೆಪೀಡೆಗಳಾಗುತ್ತ ಆಗಾಗ ದಕ್ಷಿಣ ಅಮೇರಿಕದ. ಸಮಶೀತೋಷ್ಣ 
ಪ್ರದೇಶಗಳಲ್ಲೂ ಇರುತ್ತವೆ. ಜ್ಲಾ, ಕ್ರಾನೈಫೆಂ್‌ ಒಳ್ಳೇಯ ೮ ಉದಾಹರಣೆ. ಫ್ಲೊರಿಡಾ 
ದಲ್ಲಿದೆ. ಉಳಿದ ಬಗೆಗಳು, ಬ್ಲಾ ಜೈಗಾಂಟಿಯಸ್ಸ್‌, ಬ್ಲಾ ಡಿಸ್ಸ್‌ಠಾಯ್ಕಾ ಲಿಸ್‌ ಮತ್ತು 


ಬ ಆಟ್ರೊಸಾಸ್‌. ಪ್ರಪಂಚದ ಬೇರೆ ಭಾಗಗಳಲ್ಲಿ ಕಂಡಿದ್ದರೆ, ಅವು ಅಕಸ್ಮಾತ್‌ 


ದು 
ಸ್ವಲ್ಪ ಹೊರಚಾಚಿವೆ. ಟೆಗ್‌ಮೈನ ಬಹಳ ಕಪ್ಪು; ಮುನ್ನೆದೆಯ ಹಿಂದೆ 
ಒಂದು ಮಸುಕು ಜಾಗ. ಮುನ್ನೆದೆ ದೊಡ್ಡದು: ಅಂಚು ಅಗಲ ಮಬ್ಬು; ಮಧ್ಯೆ 
ಕಪ್ಪು: ಕೆಲವು ಹಳದಿ ಕಿತ್ತಳೆ ಗುರುತುಗಳು, ನಿಂಭ್‌ಗ ಲೂ 


ದ 


ಮನೆ ಕೀಟಿಗಳು 19 


ಎದೆ, ಹೊಟ್ಟೆಸಂಧಿಗಳ ಮೇಲೆ ಹಳದಿ ಕಿತ್ತಳೆ ಗುರುತುಗಳಿವೆ. ದೊಡ್ಡ ನಿಂಫ್‌ಗಳು 
ಜಡ. ಸಣ್ಣ ನಿಂಫ್‌ಗಳು ಸಾಮಾನ್ಯ ಆಕಾರದಲ್ಲಿ ಕೆಲವು ವಲ್ಯ ವಂತಗಳನ್ನು ಹೋಲು 
ತ್ರವೆ., "ಹೊಟ್ಟಿ ಚೀಲಗಳು ದಪ್ಪ: 20 ಮಿಮಿ ಉದ್ದ; ಹೆಣ್ಣಿನೊಳಗಿರುತ್ತವೆ. 
ಬ್ಲ. ಜೈಗಾಂಟಿಯಸ್‌ ಇನ್ನೂ ದಪ್ಪ್ಯ 70-80 ಮಿಮಿ ಉದ್ದ. ಟಿಗ್‌ಮೈನ ನಸುಕೆನೆ 
ಬಣ್ಣ; ಪಾರ ದರ್ಶಕ; ಆಕಷ ಕೆ ಕೀಟ, 

ಜೀವನ ಚರಿತ್ರೆ ; ಈ ಜಿರಲೆಗಳು ಬಹಳ ಕಾಲ ಬದುಕಿರುತ್ತವೆ. 





ಬ್ಲಾ. ಕ್ರಾನ್ಕೈಫೆರ್‌ 325-175 ದಿನಗಳು ಬದುಕಿರುತ್ತದೆ. ವಂಶೋತ್ಪತ್ತಿ ವಿಷಯ 
ತಿಳಿದಿಲ್ಲ * ಮೊಟ್ಟೆ ಚೀಲಗಳ ಉತ್ಪತ್ತಿ: ಲ್ಯೂಕೊಫೀಯ ಮಾಡೆಂಯಲ್ಲಿದ್ದಂತೆ 
ಹೆಣ್ಣಿನೊಳಗಿರುತ್ತವೆ. ಕಾವು ಬಹಳ ದಿನಗಳು. ನಿಂಫ್‌ಗಳು ಹುಟ್ಟುತ್ತವೆ. ಮೊಟ್ಟೆ 
ಗಳು 33: ಜೀವಶಕ್ತಿ ಕಡಮೆ. ನಿಂಘ್‌ಗಳು 257-277 ದಿನಗಳಲ್ಲಿ, 911 ಸಲ 
ಪೊರೆಬಿಡುತ್ತವೆ. ಇವು ಮನೆ ಹೊರಗಿನ ಕೀಟಗಳು. ಕೊಳೆಯುತ್ತಿರುವ ದಿಮ್ಮಿಗಳ 
ಕೆಳಗಿರುತ್ತವೆ. ಸಸ್ಮಹಾರಿಗಳು. ಆಗಾಗ ಭೋಜನ ಶಾಲೆ. ಹಣ್ಣಿನ ಮಂಡಿ ಮತ್ತು 
ಮನೆಗಳನ್ನು ಸೇರುತ್ತವೆ. ಕ್ಕೂ ಬಾ ಇದಲ್ಲಿ ಇದು ಮನೆ ಪೀ ಬ್ಲಾ ಜೈಸಾಂಟಿಯಸ್‌ 
ಬ್ರೆಜಿಲ್‌ನಲ್ಲಿ ದೀಪಕ್ಕೆ ಬರುತ್ತದೆ. 


1)) ಯುರಿಕೋಟಸ್‌ ಬಗೆಗಳು 

ವೆಸ್ಟ್‌ಇಂಡೀಸ್‌ ಮತ್ತು ಅಮೇರಿಕದ ಉಷ್ಣವಲಯದಲ್ಲಿ ಈ ಪಂಗಡದ 
ಹಲವು ಬಗೆಗಳಿದೆ. ಅವುಗಳಲ್ಲಿ ಯೂ ಫ್ಲಾರಿಡಾನ ಮುಖ್ಯ. ಇದು ಫ್ಲೊರಿಡದಲ್ಲಿ 
ಮಾತ್ರ ಇದೆ. ಈ ಜಿರಲೆ ದಪ್ಪ. 30-40 ಮಿಮಿ ಉದ್ದ. ಕಪ್ಪುಬೂದು. ಪೊರೆ 
ಬಿಟ್ಟಾಗ ಕೆಂಪ್ರಬೂದು. ಗಂಡು ಹೆಣ ಣ್ಣುಗ ಗಳರಡರಲ್ಲೂ ಟೆಗ್‌ಮೈನ 'ಬಿಹಳ ಮೋಟು. 
ಮೀಸೊನೋಟಮ್‌ ಹಿಂದಕ್ಕೆ ಮಾತ್ರ ವಿಸ್ತರಿಸಿವೆ ಕಳರಕ್ಕೆಗಳಿಲ. ಆದ್ದರಿಂದ 
ನಿಂಘ್‌ಗಳು, ಜಿರಲೆಗಳು ಗಾತ್ರ ಬಿಟ್ಟು ಆಕಾರದಲ್ಲಿ ಒಂದೇ. ಮೊಟ್ಟೆ ಚೀಲ 11-16 
-ಮಿಮಿ ಉದ್ದ. ಬಹಳ ಕಪ್ಪು. ಮೊಟ್ಟೆ ಕೆಚ್ಚುಗಳು ಕೊಂಚ. 

ಜೀವನ ಚರಿತ್ರೆ: ಈ ಜಿರಲೆ ಬಹಳ ಕಾಲ ಬದುಕಿರುತ್ತದೆ; 





ತಿಳಿದಿಲ್ಲ ಪ್ರಾಯಕ್ಕೆ ಬಂದ 18 ದಿನಗಳ ನಂತರ ಗಂಡು ಹೆಣ್ಣು ಒಂದುಗೂಡ 
ಅನಿಶೇಚಕ ಜನನವಾಗಬಹುದು. 55 ದಿನಗಳ ನಂತರ ಮೊದಲನೆ ಮೊಟ್ಟೆ ಚೀಲ 


ಕಾಣುತ್ತದೆ. ಆಮೇಲೆ 8 ದಿನಗಳ ಅಂತರದಲ್ಲಿ ಮೊಟ್ಟೆ ಚೀಲ ಇಂಗುತ್ತದೆ. 
` ಉತ್ಪತ್ತಿಯಾದ ಕೂಡಲೆ ಅವು ಬೀಳುತ್ತವೆ. ಆಗಾಗ ಬಿದ್ದ ಕಡೆ ಅಂಟಿರುತ್ತವೆ. ಕಾವು 
50 ದಿನಗಳು. ಮೊಟ್ಟೆಗಳು 21-23, ನಿಂಫ್‌ಗಳು 100 ದಿನಗಳಲ್ಲಿ 6-8 ಸಲ 

ಪೊರೆಬಿಟ್ಟು ಬೆಳೆಯುತ್ತವೆ. ತೊಂದರೆಪಡಿಸಿದಾಗ ಈ ಜಿರಲೆ ಬಹಳ ಕೆಟ್ಟ ಸ್ಪವಣ 
ವನ್ನು ವಿಸ ಸುತ್ತದೆ. ಬಂಧನದಲ್ಲಿದ್ದರೆ ಅದರ ಈ ಶ್ರವಣದಿಂದಲೇ ಅದು 
ಸತ್ತುಹೋಗಬಹುದು. 





20 ಮನೆ ಕೀಟಗಳು, ಇತರ ಪೀಡೆಗಳು ನತ್ತು ಅಸ್ರಗಳ ಸತೋಟ 


ಇದೂ ಸಹ ಮನೆ ಹೊರಗಿನ ಕೀಟ. ಫ್ಲೊರಿಡದಲ್ಲಿ ಮರಗಳ ತೊಗಟೆ ಕೆಳಗೆ 
ಕಸದ ಕೆಳಗೆ ಬಿದ್ದ ಮರಗಳ ಕೆಳಗೆ. ಇತ್ಯಾದಿ 'ಹಾಗಗಳಲರುತ್ತವೆ. ಇದನ್ನು ಮರಗಳ 
ರಲೆಯೆ ಸಿನ್ನುತ್ತಾರೆ. ಆಗಾಗ ಮ ನಗಳಿಗೆ ಸೇರುತ್ತದೆ. ಹಾರಲಾರದು, ಆದ್ದರಿಂದ 
ನಸಸ್ಟ್ರಳ ಳಿಗೆ ಹರಿದು ಅಥವಾ ಯಾವುದೇ ರೀತಿಯ ಸಾಗಣೆಯಿಂದ ಸೇರುತ್ತದೆ 


ಶಿ 


[es 


ಲ 


18) ಮೈದಾನದ ಜಿರಲೆ ಇತ್ಯಾದಿ ಬ್ಲಟಿಲ್ಲ ಬಗೆಗಳು 


ಬ್ಲ. ಜರ್ಮಾನಿಕವಲ್ಲದ ಈ ಪಂಗಡದ ಇತರ ಬಗೆಗಳು, ಪ್ರಪಂಚದ ಹಲವು 
ಭಾಗಗಳಲ್ಲಿ ಆಗಾಗ ಮನೆ ಜಿರಲೆಗಳಾಗುತ್ತವೆ ವೆ. ಅವ ಮನೆ ಹೊರಗಿನ ಕೀಟಗಳು, 


ಈ ಆ ತ್ತ; ಸ 
ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದರ ಮೂಲ ಗೊತ್ತಾಗಿಲ್ಲ. ಬಹುಶಃ ಏಷ್ಯ 
ಖಂಡವಿರಬಹುದು. ಅರಿಜೋನ. ಕ್ಯಾಲಿಫೋರ್ನಿಯ, ಟೆಕ್ಸಾಸ್‌ಗಳಿಗೆ ಸೇರಿದೆ 





ಪ್ರೆ 
ಸ್ವಲ್ಪ ಸಣ್ಯ, ಹೆಚ್ಚು ಆಲಿವ್‌ ಬಣ್ಣ, ಅದರ ಮುಖದ ಮೇಲೆ ಕಣ್ಣುಗಳ ಮಧ್ಯೆ. 
ಬಾಯಿ ಕಡೆಗೆ, ಕಮ್ಪುಬೂದು ಅಥವಾ ಕಪ್ಪು ಭಾಗವಿದೆ. ಇದು ಒಳ್ಳೆಯ ವ್ಯತ್ಯಾಸ. 
ತಲೆ ಅಷ್ಟು ಉದ್ದ ವಲ್ಲ. ಮುನ್ನೆದೆ ಮೇಲಿನ ಸಮಾನಾಂತರ ಪಟ್ಟೆಗಳು ಚೆನ್ನಾಗಿ 
ಕಾಣುತ್ತವೆ. ಗಂಡಿನಲ್ಲಿರುವ ಜನನಾಂಗದ ಕೆಳಗಿನ ಫಲಕವೂ ಇದನ್ನು ಗುರುತಿಸಲು 
ಅನುಕೂಲ. ಸಣ್ಣ ನಿಂಧ್‌ಗಳನ ೨ 

ಫ್‌ಗಳು ಹಳದಿ ಕೆನೆಬ ಗ. ಕಂ ಂತೆ 3 
ಬ್ಲ. ಜರ್ಮಾನಿಕಗಳಿಗಿಂತ ಹೆಚ್ಚು ಹಳದಿ ಕಿತ್ತಳೆ ಬಣ್ಣ. ನೊಟ್ಟಿ ಚೀಲಗಳು ಸಣ್ಣ 
Ga ಜ ಹಾ ಣ ತು 

ಮೊಟ್ಟೆ, ಕಚ್ಚುಗಳಿವೆ. 


3-6 ಮಿಮಿ ಉದ್ದ; ವಸುಬ ಣ್ಣ 
ಜೀನನ ಚರಿತ್ರೆ: ಈ ಜಿರಲೆ 10-132 ದಿನಗಳು ಬದುಕಿರುತ್ತವೆ. 
ನ್ರ್ರಿಯಕ್ಕೆ ಬಂದ 3-2 ದಿನಗಳಲ್ಲಿ ಹೆಣ್ಣು ಗಂಡಿನೊಡಗೂಡುತ್ತದೆ. 2-3 ದಿನಗಳ 
ನಂತರ ಮೊಟ್ಟೆ ಚೀಲ ಕಾಣುತ್ತದೆ. ಅದು ಹೆಣ್ಣಿನ ಹೊಟ್ಟೆತುದಿಯಲ್ಲಿ ಹೊರಕ್ಕೆ 
ಅಂಟಿರುತ್ತದೆ. 20 ದಿನಗಳಲ್ಲಿ ಬೊಟ್ಟಿಗಳೊಡೆ ಓಂದು ಹೆಣ್ಣು 1-8 


[33 
ಲ 
Ne 


ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ ಮಾಡುತ್ತದೆ. ಸರಾಸರಿ 3 ಅವುಗಳ ನಡುವೆ ಅಂತರ 
2 ೬ ದಿನಗಳು, ಮೊದಲಿನ ಮೂರು ಮೊಟ್ಟೆ ಚೇಲಗಳಲ್ಲಿ ಸರಾಸರಿ ಒಂದೊಂದರಲ್ಲೂ 
26 ಮೊಡ್ಚಗಳಿದ್ದು ಉಳಿದವುಗಳಲ್ಲಿ ₹ ಕಡಮೆ. ನಿಂ ಗಳು 45.5೧ ದಿನಗಳಲ್ಲಿ 5-7 


ಮನೆ ಕೀಟಗಳು 21 


ಹರಿದಾಡಿ ಅದರ ಜಿಡ್ಡನ್ನು ತಿನ್ನುವಂತೆ ಕಾಣುತ್ತವೆ. ಜಡ. ಯಾವ ಸ್ಥಳದಲ್ಲಾ 


ದರೂ ಭದ್ರವಾಗಿ ಆಂ ಟಿರುತ್ತವೆ. 
ಅರಿಜೋನ. ಕ್ಯಾಲಿರ್ಫೋನಿಯಗಳಲ್ಲಿ ನೀರನ್ನು ಹಾಯಿಸಿದ ಹೊಲಗಳಲ್ಲಿರು 
2 ಳ ಗಳಿದ್ದು. ಅವನ್ನು ತಿನ್ನುತ್ತವೆ. ಕಲ್ಲು 


ಲ ನ್‌ ಲ ತ್ತ 
ಇಲ್ಲ. ಹಗಲು ಮತ್ತು ರಾತ್ರಿ ದೀಪಗಳಿದ್ದಾಗ ಮನೆಗಳಲ್ಲಿ ಓಡಾಡುತ್ತವೆ. ರಾತ್ರಿ 
ದೀಪಕ್ಕೆ ಆಕರ್ಷಿಸಲ್ಪಡುತ್ತವೆ. ಮನೆಯವುಗಳದೇ ಒಂದು ಬಗೆ ಉಂಟಾಗಬಹುದು 
ಮನೆಯ ಸುತ್ತಮುತ್ತ ಕೊಳೆಯುತ್ತಿರುವ ಕಸಕಡ್ಡಿಗಳಿದ್ದಾಗ ಮನೆಗೆ ಸೇರುವ 


ಥ್ರ 
Nes 
ಜ 
22 
ಒರ 
ಣಾ 
ಅ 
2 
© 
u 
c 
a 
2 
a 
& 
Fel 
2 
Fu 
© 
Ks 
ಜಿ 


ಇದು ಗಾತ್ರದಲ್ಲಿ ಸಣ್ಣ ಅಥವಾ ಮಧ್ಯಸ್ಥ ಗಂಡುಗಳು ಹೆಣ್ಣು ಗಳಿಗಿಂತ ಸ್ನ ಸ್ವಲ್ಪ 
ದಪ್ಪ (22-30 ಮಿಮಿ ಗಂಡು; 13-20 ಮಿಮಿ ಹೆಣ್ಣು.) ಚೆಸ್ಟ್‌ ನಟ್‌ ಬೂದುಬಣ್ಣ, 
ಎದೆ ಟೆಗ್‌ಮೈ ನಗಳ ಅಂಚು ಬಿಳುಪು. ಬಣ್ಣ ದಲ್ಲಿ ಬಹಳ ವ್ಯತ್ಯಾಸ. ಗಂಡುಗಳು 
ಸ್ವಲ್ಪ ತೆಳು: ಜಗವೆ ಮೈನ ಮತ್ತು ಕೆಳರೆಕ್ಕೆಗಳು 'ಗಂಡುಗಳಲ್ಲಿ ಪೂರ್ತಿ ಬೆಳೆದಿರುತ್ತವೆ 
ಹೆಣ್ಣುಗಳಲ್ಲಿ ಉದ್ದದಲ್ಲಿ ಬಹಳ ವ್ಯತ್ಯಾಸ . ರೆಕ್ಕೆ ಅಂಕುರಗಳಿಗಿಂತ ಸ್ವಲ್ಪ ಹೆಚ್ಚು 
ನಿಂಫ್‌ಗಳು ಕಪ್ಪು. ಮೊಟ್ಟೆ ಚೀಲಗಳು 10- 13 ಮಿಮಿ ಉದ್ದ. ಹಳದಿ ಬೂದು, 
ಮೊಟ್ಟೆ, ಕಚ್ಚು ಗಳಿವೆ. 

ಜೀವನ ಚರಿತ್ರೆ: ಈ ಜಿರಲೆ ಅಲ್ಪಜೀವಿ 
ಬಂದು ವಂಶೋತ್ಪತ್ತಿ ಮಾಡಿ, ಅದೇ ಮಾಗಿಕಾಲ 
ಹೆಣ್ಣು ತನ್ನ ಅಲ್ಪ ಜೀವಮಾನದಲ್ಲಿ 50 ಮೊಟ್ಟೆ ಚೀಲಗಳವರೆಗೂ ಉತ್ಪತ್ತಿ ಮಾಡು 
ತ್ತದೆ. ಅಂತರ 5. ದಿನಗಳು. ಹೆಣ್ಣು ಮೊಟ್ಟೆ ಚೀಲವನ್ನು 1-3 ದಿನಗಳ ವರೆಗೂ 

ೂತ್ತು ಓಡಾಡಿ, ಆಮೇಲೆ ಸರಿಯಾದ ಜಾಗದಲ್ಲಿ ಡ ಕಾವು 32-8 

ದಿನಗಳು. ಮೊಟ್ಟೆಗಳು 32. ನಿಂಘ ಗಳು ೨-7 ಸಲ ಪೊರೆಬಿಡುತ್ತವೆ. ಗಂಡುಗಳು 
ಚೆನ್ನಾಗಿ ಹಾರಬಲ್ಲವು. ಕೆಟ್ಟ ವಾಸನೆ ವಿಸರ್ಜನೆ ಇಲ್ಲ. 

ಕೊಳೆಯುತ್ತಿರುವ ದಿಮ್ಮಿ. ತೊಗಟೆ ಕೆಳಗೆ ಮತ್ತು ವ 
ತ್ತವೆ. ಗಂಡುಗಳು ದೀಪಕ್ಕೆ ಬರುತ್ತವೆ. ಆಗ ಅವು ಕಾಣಿಸುತ್ತವೆ. ಕಾಡಿನ 3 ಶದಲ್ಲಿ 





22 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವ್ರಗಳ ಹತೋಟ 


ತ್ರ 


ನನೆಗಳಿದ್ದಾಗ ಸುತ್ತಮುತ್ತ ಹಲವು ಗಂಡುಗಳು ಮತ್ತು ಆಗಾಗ ಹೆಣ್ಣುಗಳು ಸೇರು 
ವೈ ಸೌದೆ ಜತೆಯಲ್ಲಿ ಹೆಣ್ಣುಗಳು ಮನೆಗಳಿಗೆ ಸೇರುತ್ತವೆ, ಹೀಗೆ ಮನೆಗಳಿಗೆ 
ಕಸ್ಮಾತ್‌ ಸೇರುತ್ತವೆ. 


wel 


ಛಿ 


20) ಎಕ್ಟೋಬಿಯಸ್‌ ಬಗೆಗಳು 

ಇವೆಲ್ಲ ಮನೆ ಹೊರಗಿನ ಬಗೆಗಳು. ಆಗಾಗ ಮನೆಯೊಳಕ್ಕೆ ಸೇರುತ್ತವೆ. 
ಮೂರು ಮುಖ್ಯ ಬಗೆಗಳು : ಎ. ಆಪ್ಪೊನಿಕಸ್‌ ಮಸುಕು ಜಿರಲೆ; ಎ. ಖಾಳ್ಲಿಡಸ್‌ ಕಂದು' 
ಬಣ್ಣದ ಜಿರಲೆ ಅಥವಾ ಗುರುತುಗಳುಳ್ಳ ಮೆಡಿಟರೇನಿಯನ್‌ ಜಿರಲೆ ಮತ್ತು 


೩ 





ಎ. ಪಾನ್ಲೆರಿ ಸಣ್ಣ ಜಿರಲೆ. ಇವೆಲ್ಲ ಇಂಗ್ಲಂಡ್‌ ಹಾ 
ಕ ಜು 2 ಣಾ ೧ 
ಗಳಲ್ಲಿದೆ... ಎ. ಪಾಲ್ಗಿಡಸ್‌ ಇಂಗ್ಲಂಡ್‌, ಜರ್ಮನಿ, 
ತ ಹ ಚೆ 
ಫ್ರಾನ್ಸ್‌. ಸಿತ್ಸರ್ಲಂಡ್‌, ಇಟಲಿ ಪೋರ್ಚುಗಾಲ್‌, ಸ್ಪೆಯಿನ್‌, ಆದ್ವಿರಿಯ ಮತ್ತು 
ಟ್ಯುನಿಸಿಯಗಳಲ್ಲಿದೆ. ಯೂರೋಪಿನಿಂದ ಮುಸಾಚುಸೆಟ್ಸ್‌ಗೆ ಸೇರಿ, ನೆಲಸಿ 


ಈಚೆಗೆ ಮಿಚ್‌ಗನ್‌ನಿಂದಲೂ ವರದಿಯಾಗಿದೆ. 


ಇವೆಟ್ಲ ಜರ್ಮನ್‌ ಜಿರಲೆಗಿಂತ ಸಣ್ಣ. ಎ. ಪಾಕ್ಜೆರಿ 5-7,8 ಮಿಮಿ ಉದ್ದ. 
ಎ, ಸಾಲ್ಲಿಡಸ್‌ ಹೆಚ್ಚಾಗಿ ಹರಡುತ್ತಿದೆ. ಅದರ ವಿಷಯ ಹೀಗಿದೆ: ಗಂಡು ಹೆಣ್ಣು 
ಗಳೆರಡರಲ್ಲೂ ಟೆಗ್‌ಮೈನ ಮತ್ತು ಕೆಳರೆಕ್ಕೆಗಳು ಪೂರ್ತಿ ಬೆಳೆದಿವೆ. ಇದು 8.0- 
9.3 ಮಿಮಿ ಉದ್ದ. ಸ್ವಲ್ಪ ಹಳದಿ ಬಣ್ಣ. ಟೆಗ್‌ಮೈನ ಅಗಲವಾಗಿದ್ದು ಜಿರಲೆ 
ಕಟ್ಟುಮಸ್ತಾಗಿ ಕಾಣುತ್ತದೆ... ಈ ಬಗೆಗಳಲ್ಲಿ, ಕೆಳರೆಕ್ಕೆಗಳ ತುದಿಯಲ್ಲಿ ಒಂದು 
ತ್ರಿಕೋನಾಕಾರದ ನರದಿಂಡುಗಳಿಲ್ಲದ ಜಾಗವಿದೆ. ಟೆಗ್‌ಮೈನ ವ 
ಎ, ಲಫ್ಲೊನಕಸ್‌ ಜಿರಲೆಯಲ್ಲಿ ಮೋಟಾಗಿದ್ದು, ಎ ನಾನ್ಮೆರಿಯಲ್ಲಿ ಬಹಳ ಮೋಟಾ 
ಗಿರುತ್ತದೆ. ಈ ಬಗೆಗಳಲ್ಲಿ ಮೊಟ್ಟೆ ಜೇಲಗಳು 3-1 ಮಿಮಿ ಉದ್ದ; ಕಪ್ಪುಬೂದು. 


ತ 
(ಜೆ 
Ne 
ಯಾ 
ಲ್ಸ 
ಛಲ 
ಆಲ್‌ 
A 
ಗ 
$s 


ಮಾಡಿ. ಅದೇ ಬೇಸಿಗೆಯಲ್ಲಿ ಸತ್ತುಹೋಗುತ್ತವೆ 
ಕೆಲವು ದಿನಗಳು ಹೊತ್ತುಕೊಂಡು ತಿರುಗಿ, ಆಮೇ 
ಳಿಗಾಲ ಕಳೆದು ವಸಂತ ಕಾಲದಲ್ಲಿ ಮೊಟ್ಟೆ ಗಳೊಡೆಯುತ್ತವೆ. 
೦ತೆಗಳಿವೆ,. ರೆಕ್ಕೆಗಳಿರುವ ಬಗೆಗಳು ಹಾರಬಲ್ಲವು. 

ಗೆ. ತೊಗಟೆ, ಕಲ್ಲುಹೂವುಗಳ ಕೆಳಗೂ ಅಥವಾ ಅರಣ್ಯದಲ್ಲಿ 
ಇರುತ್ತವೆ. ಎ. ಪಾನ್ಮೆರಿಗೆ ತೀರ ಪ್ರದೇಶಗಳ ಒಲವಿದೆ. 
ರಾತ್ರಿ ಚಟುವಟಿಕೆ. ಆಗಾಗ ದೀಪಕ್ಕೆ ಬಂದು ಮನೆಗಳಿಗೆ ಸೇರುತ್ತವೆ. ಮನೆ 
ಅಸಹ್ಯಕರವೆನ್ನಬಹುದು. 


ಜೀವನ ಚರಿತ್ರೆ : ಈ ಜಿರಲೆಗಳು ಅಲ್ಪ ಜೀವಿಗಳು. ಬೇಸಿಗೆಯಲ್ಲಿ ಪ್ರಾಯ 


[a8 
3 
KI ಜು 





© 


pS 
ಈ 
pe 
pi 
ಜೆ 
G 
dS 
Ks 
A 
a 
We 
೯) 
Gt 
@ 
[78 
ಬ 


ಮನೆ ಕೀಟಿಗಳು 23 


20 ಪಾಂಕ್ಲೋರ" ಬಗೆಗಳು 
ನಿ 

ಇವು ಈಚಿನ ಉಷ್ಣ ಪ್ರದೇಶಗಳು. ದಕ್ಷಿಣ ಅಮೇರಿಕ ಮತ್ತು ಆಫ್ಮಿ 

- ನಿನಿಯ ಮುಖ್ಯವಾದ ಮನೆ ಜಿರಲೆ. ಇದು ಅಮೇರಿಕದ ಉಪ್ಪಪ್ರದೇಶ 
ನ ಕೊ, ಕ್ಕೊ ಬಾ, ಪೊರ್ಟೊರೀಕೊ ಮತ್ತು ಟ್ರಿನಿಡಾದ್‌ಗಳಿಂದಲೂ ವರದಿ 
ಮಧ್ಯ ಅಮೇರಿಕ. ದಕ್ಷಿಣ ಅಮೇರಿಕದ ಉತ್ತರ ಭಾಗಗಳಲ್ಲಿ ಹೆಚ್ಚಾಗಿದೆ. 

ನಲ್ಲೂ ಸೆಲಸಿದೆ. 
ಇದೊಂದು ಸಣ್ಣ ಜಿರಲ್ಲೆ 15-20 ಮಿಮಿ ಉದ್ದ; ಚಪ್ಪಟೆ: ಸೂ 


ಕ 


» 
ew 
po 
ರ್ಶ 


ಹಾ 
ಲ್‌ 
3೧, 1೧ 


ದಾ 
ಶ್ತ ಕ ॥ (॥ 





ch 
2 


ತೆಳು ಹಸುರು ಅಥವಾ ಹಳದಿ ಬಣ್ಣ. ಚರ್ಮ ಅಪಾರದರ್ಶಕ ಗಂಡು. ಹೆಣ್ಣು 
ಗಳೆರಡರಲ್ಲೂ ಟೆಗ್‌ಮೈನ ಮತ್ತು ಕೆಳರೆಕ್ಕೆಗಳು ಪೂರ್ತಿ ಬೆಳೆದು, ಹೊಟ್ಟೆ ತುದಿ 


ಇ 3 3 
ಯಿಂದಾಚೆಗೆ ವಿಸ್ತರಿಸಿವೆ. ಸರಿ ಮೋಟು ಮತ್ತು ಅಗಲ. ನಿಂಘ್‌ಗಳು ಬೂದು; 
ಪಿಕ್ನೊಸೆಲಸ್‌ ನಿಂಥ್‌ಗಳನ್ನು ಹೋಲುತ್ತವೆ. Won. ಚೀಲಗಳು ಹೆಣ್ಣಿನೊಳಗೆ 


ಅವುಗಳ ಉದ್ದ 3-4 ಮಿಮಿ: ಅರ್ಧಚಂದ 

ಜೀವನ ಚರಿತ್ರೆ: ಈ ವಿಷಯ ಕಿ 
ಹೆಣ್ಣು ಜಿರಲೆಗಳ ಮತ್ತು ಅವುಗಳ ಸಂತಾನ ಇತ್ರ ತಿಳಿ » 
ಹೆಣ್ಣು ಜಿರಲೆ 144 ದಿನಗಳು ಬದುಕಿತ್ತು. ಗಂಡು ನಿಂಫ್‌ಗಳು 144 ದಿನಗಳಲ್ಲೂ 
ಹೆಣ್ಣು ವಿಂಫ್‌ಗಳು 181 ದಿನಗಳಲ್ಲೂ ಪ ಒಂದ. 
ಸರಾಸರಿ 16 ನಿಂಫ್‌ಗಳಿದ್ದವು. ಭ್ರೂಣದ ಬೆಳವಣಿಗೆಗೆ 18 ದಿನಗಳು ಬೇಕಾದವು. 
ಒಂದು ಮತ್ತು ಎರಡನೆ ವಂಶಗಳ ಮಧ್ಯೆ ಅಂತರ 63 ದಿನಗಳು. 


ಕ 
ಇದು ಆಕರ್ಷಕ ಜಿರಲೆ, ಮನೆ ಹೊರಗಿನ ಕೀಟ. ಕೊಳೆಯುತ್ತಿರುವ ಗರಿ 
ಮರಗಳ ಮೇಲೂ ಇರುತ್ತದೆ. ಆಗಾಗ ಮನೆಯೊಳಕ್ಕೆ ಸೇರುತ್ತದೆ. ಬಾಳೆಹಣ್ಣನ್ನು 
ತಿನ್ನುತ್ತ ದೆ ಪ್ರಪಂಚದ ಇತರ ಭಾಗಗಳಿಗೆ ಅಕಸ್ಮಾತ ತ ಸೇರಿದೆ. 


22) ಷಾನೆಲ್ಲ ಕೌಲೋನಿಯಾನ 

ಇದರ ವ್ಯಾಪ್ತಿ ಬಹಳ ಕಡಮೆ, ಆಸ್ಟ್ರೇಲಿಯ ಮತ್ತು ನ್ಯೂಜಿಲಂಡ್‌ಗಳ 
ಲ್ಲದ್ದು ಪ್ರಪಂಚಿದ ಆ ಭಾಗಕ್ಕೆ ಸೇರಿದೆ. 

ಗಾತ್ರ ಸಣ್ಣ ಹಾಗು ಮಧ್ಯಸ್ಥ. ಗಂಡು ಜಿರಲೆ 15-15 ಮಿಮಿ ಮತ್ತು 
ಹೆಣ್ಣು 20-22 ಮಿ ನಮಿ ಉದ್ದ, ಅಮೇರಿಕದ ಜಿರಲೆಗಳಂತೆ, ಇವು 
ಸಮ ಚಾಕೊಲೆಟ್‌ ಬೂದು. ಗಂಡು ಹೆಣ್ಣುಗಳೆರಡರಲ್ಲೂ ಟೆಗ್‌ವೆ. 
ಗಳು ಮೋಟು; ಗಂಡಿನ ಹೊಟ್ಟೆಯನ್ನು ಅರ್ಧ ಮತ್ತು ಹೆಣ್ಣಿನ ಹೊಟ್ಟೆಯ 2-3 
ಸಂಧಿಗಳನ್ನು ಮಾತ್ರ ಮುಚ್ಚುತ್ತವೆ. ಮೊಟ್ಟೆ ಚೀಲಗಳು ಬಹಳ ಸಣ್ಣ, 6-8 ಮಿಮಿ 
ಉದ್ದ; ಮೋಟಾಗಿ ದಪ್ಪವಾಗಿದ್ದಂತೆ ಕಾಣುತ್ತವೆ. ಉತ್ಪತ್ತಿಯಾದಾಗ ಬಿಳುಪ್ಪ 





24 ಮನೆ ಕೀಟಗಳು, ಇತರ ಸೀಡೆಗಳು ಮತ್ತು ಅವುಗಳ ಹತೋಟಿ 


ಕಡೆಯಲ್ಲಿ ಬಹಳ ಕಪ್ಪುಬೂದು. ಮೊಟ್ಟೆ ಕಚ್ಚುಗಳಿಜೆ. ಹೆಣ್ಣು 

ಮೊಟ್ಟೆ ಚೀಲ ಹೊತ್ತು ಕೊಂಡಿರುತ್ತವೆ. N 
ಜೀವನ ಚರಿತ್ರೆ: ಈ ವಿಷಯ ನಿರ್ದಿಷ್ಟವಾಗಿ ತಿಳಿದಿಲ್ಲ ಜೀಷನ 

ಚರಿತ್ರೆಯ ಕಾಲ ಸುಮಾರಾಗಿ ಹೆಚ್ಚಾ ಗಿರಬಹುದು. 6. 8 ನಿಂಫ್‌ಗಳ ಹೆಂತಗಳು. 

ಮೊಟ್ಟೆಗಳು 20. ಜಿರಲೆ ಜಡ. ಮುನಿ ನೆ ಹೊರಗಿನ ಕೀಟ. ಆಗಾಗ ಮನೆಯೊಳಕ್ಕೆ 

ಬರುತ್ತದೆ. ಮನೆ ಕೀಟವಾಗುವ ಒಲವಿದೆ. ನ್ಯೂಜಿಲಂಡಿನಲ್ಲಿ ಮರದ ದಿಮ್ಮಿಗಳ 

ಕೋಠಿಯಲ್ಲಿದೆ. ಇದೂ ಒಂದು ರೀತಿ ಮನುಷ್ಯರ ಸ ಸಂಬಂಧ ಹೊಂದಿರುವ ಜಿರಲೆ. 
23) ಲುಪ್ಟೇರಿಯ ವೈಲಿಸ್‌ 


` ದೂರ ಪ್ರಾ ಜ್ಯ ದಲ್ಲಿ ಇವು ಮರದಲ್ಲಿ ವಾಸಿಸುವ ಜಿರಲೆಗಳು. ಇತ್ತೀಚಿನವರೆಗೂ 
ಅವನ್ನು ಓನಿಕೊಸ್ಸೈ ಲಿಸಾ ಪಂಗಡಕ್ಕೆ ಸೇರಿಸಿದ್ದರು. ಲು. ವೈಲಿರ್ಸ ವಿಷಯ ಮಾತ್ರ 
ತಿಳಿಸಬಹುದು. ಅದನ್ನು ಐವೊಜಿಮ. ಚೀನ, ಥಾಯ್ಲೆ ೦ಡ್‌, ಮಲಯ, ಜಾವಾ, 
ಸುಂಬ, ಟೈಮೊರ” $ ಮತ್ತು ಇನ್ನೂ ಕೆಲವು ಹ ತ್ತಿರದ ದ್ವೀ ಗಳಿಂದ ವರದಿ ಮಾಡಿ 
ದ್ದಾರೆ. ಬಹುಶಃ ಆಸ್ಟ್ರೇಲಿಯದ ಉತ್ತರಕ್ಕೆ ಹರಡಿರಬಹುದು. 


ಸ 


ಜೀವನ ಚರಿತ್ರೆ: ಈ ವಿಷಯ ಜಿನ್ನಾಗಿ ತಿಳಿದಿಲ್ಲ. ಇದು ಸಣ್ಣ ಜಿರಲೆ. 
10-12 ಮಿಮಿ ಉದ್ದ. ಶರೀರ ಚಪ್ಪಟೆ. ಅಧ: ಪಾರದರ್ಶಕ. ಬಹುಶಃ ಬೂದು. 
ಮೊಟ್ಟೆ ಚೀಲಗಳನ್ನು "ರದ ಎಲೆ ಗಳಿಗೆ ಅಂಟಿಸಬಹುದು- ಅವೂ ಸಹ ಚಪ್ಪಟೆ. 
ಬಶೊಜಿಮವದಲ್ಲಿ ಮನೆ ಜಿರಲೆಯಾದ್ದರಿಂದ ಇದರ ವಿಷಯ ಆಸಕ್ತಿಯುತವಾಗಿದೆ. 
ಇದ್ಕೆ ಮನೆ ಕೇಟವಾಗುವ ಒಲವು ಉಂಟು. ಜರ್ಮನ್‌ ಜಿರಲೆಯಂತೆ ಇದನ್ನು 
ಪರಿಶೋಧನಾಲಯದಲ್ಲಿ ಸಾಕಬಹುದು. 


ವಿವಿಧ ಬಗೆಗಳು : ಇದುವರೆಗೂ ಮನೆ ಹೊರಗಿನ ಕೀಟಗಳಾದರೂ ಆಗಾಗ 


Ro 


ಮನೆ ಜಿರಲೆಗಳಾಗುವ ಕೆಲವು ಜಿರಲೆಗಳ ವಿಷಯಗಳನ್ನು ಸ್ವಲ್ಪಮಟ್ಟ ುಟ್ಲಿಗೆ ತಿಳಿಸದೆ. 
ಇಷ್ಟೇ ಅಲ್ಲದೆ, ಇನ್ನೂ ಕೆಲವು ಜಿರಲೆಗಳ ಹೆಸರುಗಳನ್ನು ತಿಳಿಸಬಹು ದು. 


ಆಸ್ಟ್ರೇ €ಬಿಯದಲ್ಲಿ ಮಿಥಾನ ಪಂಗಡದ ಹಲವು ಬಗೆಗಳಿವೆ. ಮರಗಳ ತೊಗಟೆ 


ಕೆಳಗೆ ಅಥವಾ. ದಿಮ್ಮಿಗಳ ಕೆಳಗಿರುತ್ತವೆ, ಆಗಾಗ ಮಿ. ನಾರ್ಜಿನಾಲಿಸ್‌ ಮನೆಯನ್ನು 
ಸೇರುತ್ತದೆ. ದಕ್ಷಿಣ ಆಫ್ರಿ ಕದ ಬಗೆ. ಡೀರೊಪೆಲ್ಲಿ ಸ್‌ ಎರಿತ್ರೊ ಪ್ರಕೆಪ್ಯಾಲ ಅ ವೊ ಮರ ಜಿರಲೆ. 
ಆಗಾಗ ದೀಪಕ್ಕೆ ಬಂದು ಮನೆ ಯನ್ನು ಸೇರುತ್ತದೆ. ಈಚಿನ ಉಷ್ಣಪ್ರದೇರಗಳಲ್ಲಿ 
ಪೆಲ್ಮಾಟೊಶಿಲ್ಲ ಪಂಗಿಡದ 20 ಬಗೆಗಳು ಕೆಂ ಜೆ. ಇವೂ ಸಹ ಮನೆ ಹೊರಗಿನ 
ಕೀಟಗಳು. ಆಗಾಗ ಮನುಃ ಷ್ಯರೊಡ ಡನಾಡಿಗಳಾಗುತ್ತವೆ. ಇವುಗಳಿಂದ ನ ನಷ್ಟವಿಲ್ಲದಿದ್ದರೂ 


ಇವು ಅಸಹೃಕ ಕರವಾಗಿರುತ್ತವೆ, 


ಮನೆ ಕೀಟಿಗಳು 25 


ಜಿರಲೆಗಳ ಹಕೋಟಿ 
ನಿವಾರಣೆ : 
ಜಿರಲೆಗಳ ಹತೋಟಿಗೆ, ನಿವಾರಣೆಯೇ ಮುಖ್ಯ. ಇದರ ಎರಡು ಹಂತಗಳು : 
1) ಕಟ್ಟಡಗಳೊಳಕ್ಕೆ ಅವು ಸೇರುವುದನ್ನು ಕಡಮೆ ಮಾಡುವುದು. ಮತ್ತು 


9) ನಿರ್ಮಲೀಕರಣ. 

ಜಿರಲೆಗಳು ಹೊರಗಿನಿಂದ ಅಥವಾ ಪಕ್ಷದ ಮನೆಗಳಿಂದ ಬರುತ್ತವೆ. ಚರಂಡಿ 
ಗಳಲ್ಲಿ ಮಸಿಸಿ ಬಚ್ಚಲು ಕೊಳಾಯಿಗಳ ಮೂಲಕ ಮನೆಯನ್ನು ಸೇರಿ, ಉಗ್ರಾಣ 
ಅಡಿಗೆಮನೆ. ಸೌದೆ ಬೆರಣಿ ತುಂಬಿರುವ ಕಸೆ ಕತ್ತಲುಮೂಲ್ಕೆ ಪೆಟ್ಟಿಗೆ, ಟ್ರಂಕ್‌, 
ಆಲ್ಮೇರಾ, ಮೊದಲಾದ ಕಡೆ ಹಗಲು ಅಡಗಿದ್ದು. ರಾತ್ರಿ ಹರಿದಾಡುತ್ತವೆ. ಅವು 
ಮನೆಯೊಳಕ್ಕೆ ಸೇರದಿರಲು ನೆಲ. ಗೋಡೆ. ಬಾಗಿಲು. ಬಚ್ಚಲು ಮೊದಲಾದ ಕಡೆ 
ರಂಧ್ರ. ದಾರಿಗಳಿದ್ದರೆ, ಅವೆಲ್ಲವನ್ನೂ ಮುಚ್ಚಬೇಕು. ನೀರಿನ ಕೊಳವೆ, ಚರಂಡಿ 
ಗಳಿಗೆ ಗಮನಕೊಡಬೇಕು. 

ಅವು ಕಟ್ಟಡದೊಳಕ್ಕೆ ಸೇರಿರುವ ಇನ್ನೊಂದು ಮಾರ್ಗ, ಆಹಾರದ ವಸ್ತು. ಬಟ್ಟೈ 
ಸಾಮಾನುಗಳ ಪೆಟ್ಟಿ ಗೆ ಮೊದಲಾದ ಧಾರಕಗಳ ಮೂಲಕ ಉದಾ: ಸೋಡಾ ಮುಂತಾದ 
ಪಾನೀಯಗಳ ಪೆಟ್ಟಿಗೆ, ಮೊಟ್ಟೆಗಳ ಬುಟ್ಟಿ ಇಲ್ಲವೆ ಹೆಡಿಗೆ, ಈರುಳ್ಳಿ ಹಾಗೂ ಆಲೂ 
ಗಡ್ಡೆ ತುಂಬಿದ ಚಿಃಲಗಳು, ಕೊಳಕು ಬಟ್ಟೆಗಳ ಪೆಟ್ಟಿಗೆ ಇತ್ಯಾದಿ. ಆದ್ದರಿಂದ 
ಂತೆಪ ಪ್ರತಿ ಪೆಟ್ಟಿಗೆ, ಚೀಲಗಳನ್ನು ಮನೆಯೊಳಗೆ ತರುವ ಮೊದಲೇ ಚೆನ್ನಾಗಿ 
ಪರೀಕ್ಷಿಸಬೇಕು. 

ಬಹುಮುಖ್ಯವಾಗಿ ಮನೆಯೊಳಗೆ ಅವು ಸೇರಿ ಹೆಚ್ಚಲು ಅನುಕೂಲ, ಅವ 
ಕಾಶವಿಬ್ಲದಂತಿರಬೇಕು. ಇವಕ್ಕಾಗಿ ಅವಕ್ಕೆ ಯಾವ ಆಹಾರವೂ ಸಿಕ್ಕದಂತೆ ಮುಚ್ಚಿಡ 
ಬೇಕು. ಎಲ್ಲೂ ಆಹಾರ, ಕಸ ಬಿದ್ದಿರಬಾರದು. ಕಸದ ಬುಟ್ಟಿಯನ್ನೂ ಸಹ 
ಮುಚ್ಚಿದ್ದು ಕ್ರಮವಾಗಿ ಗೊತ್ತಾದ ದಿನ ಹೊರಕ್ಕೆ ಹಾಕಬೇಕು. ಕತ್ತಲು ಮೂಲೆ 
ಗಳಲ್ಲಿ, ಸಂದುಗೊಂದಿಗಳಲ್ಲಿ ಕಸವಿರಬಾರಮ; ತನುವಿರಬಾರದು. ಶುಚಿತ್ವದ ಬಗ್ಗೆ 
ಎಷ್ಟು ಒತ್ತಿ ಹೇಳಿದರೂ ಸಾಲದು. ಈ ಕ್ರಮಗಳಿಂದ ನೇರವಾದ ಹತೋಟಿ ಕ್ರಮದ 
ಅವಶ್ಯಕತೆಯೇ ಕಡಮೆಯಾಗುತ್ತದೆ ಮತ್ತು ಕೀಟನಾರಕದಿಂದ ಹತೋಟಿಗೊಳಿಸಲು 
ಸುಲಭವಾಗುತ್ತದೆ. 

ಜಿರಲೆಗಳು ಕಸದ ಗುಡ್ಡೆ. ಚರಂಡಿ, ಗ್ರಾಮಸಾರದ ಸಂಸ್ಕರಣಾಸ್ಮಳ, 
ಗಡಂಗು. ಬಂದರು ಕಟ್ಟಿ, ಹಡಗು. ಮುಂತಾದ ಆಹಾರ ಅಥವಾ ಸಾವಯವ ವಸ್ತು 
ಗಳು ಸಿಕ್ಕುವ ಜಾಗಗಳಲ್ಲೆಲ್ಲ. ವಾಸಿಸಿ, ಸಂತಾನೋತ್ಪತ್ತಿ ಮಾಡಿ ಹೆಚ್ಚುತ್ತವೆ. 


ಸಿ) 
ಚ 
ಆಗಾಗ ಅಸಂಖ್ಯಾತವಾಗುತ್ತವೆ. ಯಾವ ತೊಂದರೆಯೂ ಇಲ್ಲದೆ. ಸಾಕಷ್ಟು ಶಾಖ, 


[3 


ಗೂ ಆವುಗಳ ಹತೋಟಿ 


ಇತರ ಪೀಡೆಗಳು ಹಾ 


» 


ನಮುನೆ ಕೀಟಿಗಳು 


26 


ಆಹಾರ ದೊರೆಯುವುದರಿಂದ. ಆ ಜಾಗಗಳಲ್ಲಿ ಅಃ 
ರಿಂದ ಜಿರಲೆಗಳ ನಿವಾರಣೆಯಲ್ಲಿ ಅವು ಅಭಿ 


ಇ 


ವ್ಚದ್ದಿ 
pa 


ಮ ಬಹು ಖ್ಯ ಕ್ರಮ. 


ತಪ್ಪಿಸುವು 


> 


ಇ 


ತಾತ್ನಾಲಿಕ 


ಮೊದಲು 
ಸಾಧಿಸದಿದ್ದರೆ 
ಕೆ 


ವ 


ಹಿ ಮುಖ್ಯ, 
ಕಾರ್ಯ 
ಣೆಕ್ರಮ 


;ನೆಯಿಂದ 
ಶೇಷದ ಉಳಿಕೆಗೆ, ಉಂ 


ನರದವರ ಏರ್ಪಾ 


ಕು 


ಮ್ಲ ಶತ 
ಸ 
ಅದರಲ್ಲೂ 


ರಲೆಗಳಿಂದ ಆರೋಗ್ಯ 
ಜಿರಲೆಗಳ ಹತೋಟಿಗೆ, 


ಅವು ಸೇರುವ ಜಾಗಗ 


ಇತಿ 


ಬ 


(ಗಿ 


ಕೀಟಿನಾಶಕಗಳು 


ಆಗಾರ 


ಸ್‌ಬೇಟ್‌ 
ಸ್‌ಭೀಟ್‌, 


ಆಗಾನ್ಕನೊಫಾ 


ಮ್‌ 
ಸು: 


ಮುಖ್ಯವಾದ 


ಐ 


ರೋಧಿಸಿರುವುದರಿಂದ 


ರಲೆಗಳಲ್ಲಿ ಕೆ 
ಉಳಿದ ಬಗೆ ಜಿರಲೆ 


ಣಿ 
ಬಃ 


ಬನಿ 


೨ 


(SM 
ಬೋರಿಕ್‌ ಆಮ್ಲ ಅಥ 


ಇ 
ಎದ್ದೆ 
ಮಿ 


ಓ 


ಸುತ 
ವಿ 
ಗ 


ಗಿ 


ತುದ ಸಿಂಪರಣೆ ನಿಲುಕದೆ ಕಡೆಗಳಿಗೆ 


pS 


ಳು 


ಟ್‌ ಗಳು 
ಕ್ಲೊರ್ಡೇನ್‌ 


ಎ 


pe 
ಶೇಕಡಾ 5ರ ಕ್ಲೊರ್ಡೇನ್‌ ಶೇಕಡಾ 1 ರಡಿ 


ವ 


ಕಾಬನ 
ಲ 

ಹೆಃ ಕೆ 

ಪ್ಲೋರೈಡ್‌ 


ಕೀಟನಾಶಕಗಳು, 


ತ್ತು 
ಡಿಯ 


ಗಳನ್ನು ಒಟ್ಟುಗೂಡಿಸಿದರೆ. ಒಂದೊಂದರ ಪ್ರತ್ಯೇಕ ಬಳಕೆಗಿಂತ 


e. 


6 
೯ 


ಸ್ಟೆ 
ps) 


ನೊಕ್ಲೊರಿನ್‌ 
ಥೈಯಾನ್‌,ಸೊ 
ಸಿ 


ಮತು 


ಮನೆ ಕೀಟಿಗಳು 27 


ಜಿರಲೆಗಳ ಹತೋಟಿಗೆ ಹಲವು ಆಕರ್ಷಕ ರಸಾಯನಿಕಗಳನ್ನೂ ಮಾರುತ್ತಾರೆ. 
ಶೇಕಡಾ 1.9 ಡೈಕ್ಲೋರ್‌ವಾಸ" ಇರುವಂತಹ ಪುಡಿಗೆ, ಸಾಕಷ್ಟು ನೀರನ್ನು ಸೇರಿಸಿ. 
ಸರಿಯನ್ನು ಮಾಡಿಡುತ್ತಾರೆ. ಶೇಕಡಾ 2ರ ಪ್ರೋಪಾಕ್ಸರ್‌ ಸೇರಿದ ಆಕರ್ಷಕ ಗುಳಿಗೆ 
ಗಳು ದೊರಕುತ್ತವೆ. ಕೀಪೋನ್‌ ಸರಿಯ ಗುಳಿಗೆಗಳು ಅಥವಾ ಶೇಕಡಾ 0.125 ರ 
ಕೀಪೋನ', ಶೇಂಗಾಪುಡಿ ಮತ್ತು ಶೇಂಗು ಎಣ್ಣೆಗಳನ್ನು ಸೇರಿಸಿ ಮಾಡಿದ 
ಆಕರ್ಷಕ ಆಹಾರಗಳೂ ಇದೆ. ಜಿರಲೆಗಳ ಸಂಖ್ಯೆ ಕಡಮೆಯಾಗಿದ್ದಾಗ. ಆಕರ್ಷಕ 
ಆಹಾರಗಳು ಹೆಚ್ಚು ಸ೨ಹುನಮುಕತ ಅಥಮ ಬೇರೆ ಕ್ರಮಗಳ ಜೊತೆಗೆ ಉಪಯೋಗ 
ಕರ; ಜಿರಲೆಗಳು ಅಕಂಖ್ಯಮಗಿದ್ದಾಗ ಅಷ್ಟು ಉಪಯೋಗವಲ್ಲ. 

ಜಿರಲೆಗಳ ಹತೋಟಿ ಬೇಗ ಮತ್ತು ಪೂರ್ತಿಯಾಗಿ ಆಗಲು, ಕೆಡವಿ ಸಾಯಿ 
ಸುವ ಮತ್ತು ಹೊರಕ್ಕೆ ಹೊಂತಿಸುವ ರಸುಯನಿಕಗಳನ್ನು ಆಗಾಗ ಉಪಯೋಗಿಸು 
ತ್ತಾರೆ. ಪೈರಿತ್ರಮ್‌ ಮಾತ್ರವೇ ಅಥವಾ ಸಿನೆರ್ಜಿಸ್ಟಿಗಳೊಡನೆ, ಜಿರಲೆಗಳನ್ನು ಬೇಗ 
ಬೀಳಿಸುವುವಲ್ಲದೆ, ಹೊರಕ್ಕೂ ಹೊರಡಿಸುತ್ತದೆ. ಡೈಕ್ಸೋರ್‌ ಮಸ್‌, ಬೇಗ ಬೀಳಿಸು 
ವುದರಿಂದ ಉಪಯೋಗದಲ್ಲಿದೆ; ಅದರ ಆವಿಯೂ ಪರಿಣಾಮಕರ. ಹತೋಟಿ ಬಹಳ 
ಕಾಲ ಸ್ಥಿರಮಗಿರಬೇಕಾದರೆ, ಪೈರಿತ್ರಮ್‌ ಅಥವಾ ಡೈಕ್ಟೋರ್‌ವಾಸ'ನ್ನು ಶೇಷ 
ಉಳಿಯುವ ಕೀಟನಾಶಕದೊಂದಿಗೆ ಬೆರಸಿ ಉಪಯೋಗಿಸಿದಾಗ ಜಿರಲೆಗಳನ್ನು ಅದು 
ಒಳಗಿನಿಂದ ಹೊರಡಿಸಿ ಕೊಲ್ಲುತ್ತದೆ. ಡೈಕ್ಲೋರ್‌ವುಸ್‌ ಒಂದನ್ನೇ ಶೇಷ ಧೂಪಕ 
ದಂತೆ ಪ್ರಯೋಗಿಸಿದಾಗ ಜಿರಲೆಗಳ ಸಂಖ್ಯೆಕಡಮೆಯಾದರೂ.ಆ ಹತೋಟಿ ಸಮರ್ಪಕ 
ವಾಗಲಾರದು. ಶೇಕಡಾ 2.5ರ ಪ್ರೊಪಾಕ್ಸರ್‌ ಬೇಗಾನ್‌ ಸಾಂದ್ರೀಕೃತ) ಎಂಥ 
ಜಿರಲೆಗಳನ್ನಾದರೂ ಕೊಲ್ಲುತ್ತದೆ. 

ಜಿರಲೆಗಳು ಹೊಸಜಾಗಕ್ಕೆ ಸೇರದಿರಲು, ವಿಷವಸ್ತುವನ್ನು ಸುರಕ್ಷಿತವಾಗಿಡಲು 
ಆಗದಿದ್ದಾಗ ವಾಸದ ಮನೆಗಳಲ್ಲಿ ಸತ್ತ ಜಿರಲೆಗಳಿಂದ ಅಸಹ್ಯವಾದರೆ, ವಿಕರ್ಷಕ 
ಗಳನ್ನು ಉಪಯೋಗಿಸುತ್ತಾರೆ. ಪರಿಣಾಮಕಾರಿ ವಿಕರ್ಷಕಗಳಲ್ಲಿ ಮುಖ್ಯವಾದವು. 
R-814 ಮತ್ತು -11-- ಸಿನೆರ್ಜಿಸ್ಟ್‌ MGK-254. ನಿರ್ದಿಷ್ಟ ಸನ್ನಿವೇಶ 
ಗಳಲ್ಲಿ ವಿಕರ್ಷಕಗಳನ್ನು ಸೈರಿಖ್ರಿನನ್‌ ಅಥಮ ಡೈಕ್ಲೋರ್‌ವಾಸ್‌ನೊಂದಿಗೆ ಉಪ 
ಯೋಗಿಸಿ ಹತೋಟಿಗೊಳಿಸಬಹುದು. 

ಕೀಟನಾಶಕಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಅನುಭವಸ್ಥ 
ರಾದರೆ ಒಳ್ಳೆಯದು. ಉಪಯೋಗಿಸುವ ಮುನ್ನ ಸೂಚಿಪಟ್ಟಿಯ ಮಾರ್ಗದರ್ಶನ 
ಗಳನ್ನು ಎಚ್ಚರಿಕೆಯಿಂದ ಓದಬೇಕು. 

ಪ್ರಯೋಗದ ಕ್ರಮ : ಶೇಷ ಸಿಂಪರಣೆ ಮಾಡುವ ಕೆಲಸಕ್ಕೆ ಸರಿಯಾದ 
ಗಾಳಿ ಒತ್ತಡದ ಸಿಂಪರಣೆ ಯಂತ್ರವನ್ನು ಬಳಸಬೇಕು, 


28 ಮನೆ ಕೀಟಿಗಳು ಇತೆರ ಹೀಡೆಗಳು ಹಾಗೂ ಅವುಗಳ ಹತೋಟ 


ಕೋಷ್ಟಕ 2-1 ಜಿರಲೆ ಹತೋಟಿಯಲ್ಲಿ ಸಾಮಾನ್ಯ ನಾಗಿ ಉಪ 
ಯೋಗಿಸುವ ಕೀಟನಾಶಕಗಳು 





ಕೀಟನಾಶಕ ಇಳಿಕೆ ಸಾಂದ್ರತೆ (ಶೇಕಡಾ) 





ಡೈಯಾಜಿನಾನ್‌ ಶೇಷ ಉಳಿಯಲು ಸಿಂಪರಣೆ 0,510 
ಸಿಂಪರಣೆ ಧೂಳ 2.0 
ಪ್ರೊಪಾಕ್ಷರ್‌ ಸಿಂಪರಣೆ 1,0 
ಡರ್ಸ್‌ಬಾನ್‌ ಸಿಂಪರಣೆ 0.5 
ಕ್ಲೋರ್ಡೇನ್‌ ಸಿಂಪರಣೆ 2.03.0 
ಕ್ಲೋರ್ಡೇನ್‌ ಧೂಳು 5.0 
ಡೀಲ್ಲಿ ನ್‌ ಸಿಂಪರಣೆ 0.5 
ಧೂಳು 1.0 
ಮ್ಯಾಲಥೈಯಾನ್‌ ಸಿಂಪರಣೆ ೨.೧ 
5 ಧೂಳು 5.0 
ಪೆಂಥಯಾನ್‌ ಸಿಂಪರಣೆ 3.0 
ಡೈಕ್ಲೋರ್‌ವಾಸ್‌ ಸಿಂಪರಣೆ 0.5 
ವಿಷಮಿಶ್ರಿತ ಆಕರ್ಷಕಗಳು 
ಪ್ರೊಪಾಕ್ಸರ್‌ ಬೆಯ್ಬ್‌ 2.0 | 
ಡೈಕ್ಲೋರ್‌ವಾನ” ಬೆಯ್ಚ್‌ 1.9 } 
ಕೀಪೋನ್‌ ಬೆಯ್ಸ್‌ 0.125 ' 





ಹನಿಗಳು ಸ್ವಲ್ಲ ದಪ್ಪ ವಾಗಿರಬೇಕು: ಆದರೆ, ಹರಿದು ತೊಟ್ಟಿಡಬಾರದು ಮತ್ತು 
ನಿಲುಕದ ಜಾಗಗಳಿಗೆ ಸಿಂಪರಿಸಲು ಗುಂಡು ಸೂಜಿ ಹರಿವಿನ ಸೂಸು ನಾಯಿ ಸೂಕ್ತ 
ಬೇರೇನೂ ಸಿಕ್ಕ ದಿದ್ದರೆ, ಬಣ್ಣ ಬಳಿಯುವ ಬ್ರಷ್‌ನ್ನು ಉಪಯೋಗಿಸ ಬಹುದು. 
ಕಾರ್ಯ ಸಾಧಿಸಲು. ಜಿರಲೆ ಹರಿದಾಡುವ ಮತ್ತು ಅವುಗಳು ಸೇರುವ ಕಡೆಗಳಿಗೆಲ್ಲ 


ಸಿಂಪರಿಸಬೇಕು. 


ಧೂಳನ್ನು ಬುರಡೆ, ಆಡುಬೆಣೆ ಅಥವಾ ತಿದಿ ಬಗೆ ಡಸ್ಟರಿನಿಂದ ಹಾಕಬಹುದು. 
ಧೂಳು ಬಹಳ ತೆಳುವಾಗಿ ಬೀಳಬೇಕು. ಹೆಚ್ಚಾದರೆ, ಜಿರಲೆಗಳು ಆ ಜಾಗವನ್ನು 


ಮನೆ ಕೀಟಗಳು 29 


ಬಿಟ್ಟು. ಬೇರೆ ಕಡೆಗೆ ಹೋಗುತ್ತವೆ. ಶೇಷ ಸಿಂಪರಣೆ ಜತೆಗೆ ಉಪಯೋಗಿಸಬೇಕಾದ 
ಮೊದಲು ದ್ರಾವಣವನ್ನು ಸಿಂಪರಿಸಿ, ಅದು ಒಣಗಿದಮೇಲೆ, ಪುಡಿಯನ್ನು 
ಧೂಳಿಸಬೇಕು. 

ವಿಷಮಿಶ್ರಿತ ಆಕರ್ಷಕ ಆಹಾರವನ್ನು ಜಿರಲೆಗಳು ಬರುವ ಕಡೆ ಇಡಬೇಕು. 
ಅಲ್ಲಿ ಬೇರೆ ಆಹಾರ ಸಿಕ್ಕಬಾರದು, 

ಕೀಟನಾಶಕಗಳನ್ನು ಹಾಕುವ ಅಂತರ, ಶೇಷ ಎಷ್ಟು ಕಾಲ ಪರಿಣಾಮಕಾರಿ 
ಯಾಗಿ ಉಳಿದಿರುತ್ತದೊ ಅದನ್ನೆ ವಲಂಬಿಸಿದೆ. ಅಂಥ ಶೇಷ, ಕೀಟನಾಶಕೆ, ಅದನ್ನು 
ಹಾಕಿದ ಜಾಗ ಮೊದಲಾದ್ದನ್ನು ಅವಲಂಬಿಸುತ್ತದೆ. ಶೇಷದ ಶಕ್ತಿ, ಕಟ್ಟಡದ ವಸ್ತು 
ಗಳು ಬಣ್ಣವನ್ನನುಕರಿಸಿ ವ್ಯತ್ಯಾಸವಾಗುತ್ತದೆ. ಜಾಗವನ್ನು ಆಗಾಗ ತೊಳೆದರೆ, 
ಧೂಳು ಬಿದ್ದರೆ, ಶೇಷ ಕಡಮೆಯಾಗುತ್ತದೆ. ಮೊದಲು ಕೀಟನಾಶಕವನ್ನು ಹಾಕಿದ 
ರೀತಿ ಮತ್ತು ಜಿರಲೆಗಳು ಪುನಃ ಸೇರಿದ ಸಂಖ್ಯೆಗಳನ್ನು ನೋಡಿ ಪುನಃ ಹಾಕಬೇಕು: 
ಒಂದು ಸಲ ಹಾಕಿದರೆ ಜಿರಲೆಗಳಿಲ್ಲ ನಿರ್ನಾಮಮಗುವುದಿಲ್ಲ. ಆಗಾಗ ಕೀಟನಾಶಕ 
ವನ್ನು ಹಾಕುತ್ತಿರಬೇಕು. 

ಮುನ್ನೆಚ್ಚರಿಕೆ : ಕೀಟನಾಶಕ ಆಹಾರ ವಸ್ತುಗಳ ಮೇಲೆ ಭೀಳಬಾರದು. 
ಶೇಷವು ಮಕ್ಕಳಿಗೆ ತಗುಲಬಾರದು. ಮೃಗಾಲಯ ಮತ್ತು ಸಾಕುಪ್ರಾಣಿಗಳಿರುವ 
ಕಡೆ ಶೇಷ ಉಳಿಯುವ ಕೀಟನಾಶಕಗಳನ್ನು ಹಾಕಬಾರದು. ಅಂಥ ಕಡೆಗಳಲ್ಲಿ ಮಿಃ 
ಯಾಗಿ. ಎಚ್ಚರಿಕೆಯಿಂದ ಕಡಮೆ ವಿಷವುಳ್ಳ ರಸಾಯನಿಕಗಳನ್ನು ಪ್ರಯೋಗಿಸಬೇಕು. 
ಜಿರಲೆ ಹಕೋಟಿಯ ನಾಳಿನ ಸಾಧ್ಯತೆ 

ಕೀಟ ನಾಶಕಗಳ ಜತೆಗೆ ಜಿರಲೆಗಳ ನಿವಾರಣೆ ಅಥವಾ ಹತೋಟಿಗೆ ಹಲವು 
ಬೇರೆ ಕ್ರಮಗಳೂ ಇವೆ. ಮುಖ್ಯವಾದವುಗಳು : 1) ಬೋನಿಗೆ ಜರಲೆಗಳನ್ನು 
ಆಕರ್ಷಿಸಿ ಕೂಡಿ ಹಾಕಲು "ಫರಮೋನ್‌'ಗಳೆಂಬ ಬಾಹ್ಯ ಪ್ರಚೋದಕಗಳು 
2) ಸಾಂಕ್ರಾಮಿಕ ರೋಗಗಳು, 3) ಪರೋಪಜೀವಿ ಮತ್ತು ಪರಭಕ್ಷಕಗಳು ಮತ್ತು 
೩) ವಾಂಶಿಕ ಹತೋಟಿ, 

ಕೆಲವು ಬಗೆ ಹೆಣ್ಣು ಜಿರಲೆಗಳು, ಗಂಡುಗಳನ್ನು ಆಕರ್ಷಿಸಲು ಲೈಂಗಿಕ 
ಹಾರ್ಮೋನ್‌ಗಳನ್ನು ಉತ್ಪತ್ತಿ ಮಾಡುತ್ತವೆ; ಹಲವು ಬಗೆ ಗಂಡು ಜಿರಲೆಗಳೂ ಸಹ 
ಹೆಣ್ಣುಗಳನ್ನು ಆಕರ್ಷಿಸಲು ಫೆರಮೋನ್‌ಗಳನ್ನು ಉತ್ಪತ್ತಿ ಮಾಡುತ್ತದೆ. ಈ 
ವಸ್ತುಗಳು ಸಾಮಾನ್ಯವಾಗಿ, ಆವಿಯಾಗುತ್ತಬೆಯಾದರೂ, ಕೆಲವು ಜಿರಲೆಗಳಲ್ಲಿ 
ಆವಿಯಾಗುವುದಿಲ್ಲ. ಅಮೇರಿಕನ್‌ ಜಿರಲೆಯಲ್ಲಿ ಬಹಳ ಪರಿಣಾಮಕರವಾದ ಆವಿ 
ಯಾಗುವ ಫೆರಮೋನ್‌ ಇದೆ. ಜರ್ಮನ್‌ ಜಿರಲೆಯಲ್ಲಿ ಅವು ಒಟ್ಟಿಗೆ ಸೇರಲು 


30 ಮನೆ ಕೀಟಗಳು, ಇತರ ಪೀಡೆಗಳು ಗಾಗೂ ಅವುಗಳ ಹತೋಟಿ 


ಪ್ರಚೋದಿಸುವ "ಅಗ್ರಗೇಷನ್‌ ಫೆರಮೋನ್‌* ಇದೆ ಎನ್ನುತ್ತಾರೆ. ಸ್ವಾಭಾವಿಕ 
ಅಥವಾ ಸಂಯೋಜಕ ಲಿಂಗಾಕರ್ಷಕಗಳನ್ನು ಉಪಯೋಗಿಸಿ, ಗಂಡೋ. ಹೆಣ್ಣೋ, 
ಜಿರಲೆಗಳನ್ನು ಆಕರ್ಷಿಸಿ ಬೋನಿಗೆ ಸೇರಿಸಬಹುದು. ಆಗ ಅವನ್ನು ಕೊಲ್ಲಬಹುದು. 
ಅಥವಾ ನಿರ್ವೀರ್ಯಗೊಳಿಸಿ ಹೊರಗಿನ ಜಿರಲೆಗಳ ಮಧ್ಯಕ್ಕೆ ಬಿಡಬಹುದು. ಅಥವಾ 
ಅವುಗಳ ಮೇಲೆ ಪರೋಪಜೀವಿ ಮತ್ತು ರೆ. 
ಬಿಡಬಹುದು. 

ಬೆರಲೆಗಳು ಕೆಲವು ರೋಗಗಳಿಗೆ ತುತ 
ವಾಗಬಹುದು. ಉದಾ : ಬ್ಯಾಕ್ಟೀರಿಯ. ಇದು ಉಗ ವಲ್ಪವಾದ್ದರಿಂದ ಬ್ಯಾಕ್ಸೀ 
ರಿಯ ಸೇರಿದ ಕಿ ಟನಾಶಕಗಳನು ತೆಯಾರಿಸಿಲ್ಲ. 


ಪರಭಕ್ಷಕಗಳು : ಚೇಡ » ಚೇಳು ಜರಿ, ಸಾವಿರ ಕಾಲು ಕೀಟಗಳು, ಮೀನು 


ಕಪ್ಪೆ, ಉರಗಳು. ಪಕ್ಷಿಗಳು ು ಮತ್ತು ಸತ್ತನಿಗಹಿ ಇವುಗಳಿಂದ ಜಿರಲೆಗಳ ಹತೋಟಿ 
ಅಷ್ಟು ವಿಶೇಷವಾಗಿಲ್ಲ. ಕೀಟಪರೊ ಜೀವಿಗಳು ಮುಖ್ಯ. ಹೆಲ್ಮೀ ತ್‌ ಪರೋಪ 
ಜೀವಿಗಳು ಸಂದೇಹಕರ. ಸುಮಾರು 12 ಬಗೆ ಕೀಟಿಷರೋಹಜೀವಿಗಳಿವೆ ಜಿರಲೆ 
ಗಳ ಎಲ್ಲ ಹಂತಗಳಿಗೂ ಬೀಳುತ್ತವೆ. ಅವುಗಳ ಉಪಯೋಗಕ್ಕೆ ಪರಿಶೋಧನೆ 
ಅವಶ್ಯಕ. * 


ವಾಂಶಿಕ ಹತೋಟಿ ಎರಡು ಬಗೆ : 1) ರೇಡಿಯೇಷನ್‌ ಅಥವಾ ರಸಾಯನಿಕ 

ಗಳಿಂದ ಗಂಡು ಜಿರಲೆಗಳನ್ನು ನಿರ್ವೀರ್ಯಗೊಳಿಸಿ ಪ್ರಕೃತಿಯಲ್ಲಿ ಜಿರಲೆಗಳಿರುವ ಕಡೆ 
ಬಿಟ್ಟರೆ. ಅವು ಅಭಿವೃದ್ಧಿಯಾಗುವುದನ್ನು ತಡೆಯಬಹುದು. 2) ವರ್ಣತಂತು 

ಗಳನ್ನು ವಿಷರ್ಯಗೊಳಿಸಿ ಅಥವಾ ಸ್ಥಳಾಂತರಿಸಿದರೆ ನಿರ್ವೀರ್ಯ ಹೊಂದುತ್ತದೆ, 
ಅವನ್ನು ಪ್ರಕೃತಿಯಲ್ಲಿ ಬಿಡಬಹುದು. ಜರ್ಮನ್‌ ಜಿರಲೆಗಳಲ್ಲಿ ಇದರ ಪರಿಶೋಧನೆ 
ನಡೆಯುತ್ತಿದೆ. ಸಾಧ್ಯತೆ ಕ್ಷಿಪ್ರವಲ್ಲ. 

ಕೆಲವು ಸುಲಭೋಪಾಯಗಳು : ಬಾಯಿ ಕಿರಿದಾದ ಸೀಸೆ, ಪಾತ್ರೆಗಳೊಳಕ್ಕೆ 
ಒತ್ತುಕಾಗದ, ಇನ್ನೇನಾದರೂ ಆಹಾರವನು ಹಾಕಿ, ರಾತ್ರಿ ಹೊತ್ತು 
ಸೇರುವ ಕಡೆ ಇಟ್ಟರೆ, ಅವು ಆ ಸೀಸೆ, ಪಾತ್ರೆಯೊಳಕ್ಕೆ ಸೇರುತ್ತವೆ 
ಅವನ್ನು ಕೊಂಡು. ಪುನಃ ಇಡಬಹುದು. ಹೀಗೆ ಕೆಲವು ದಿನಗಳು ಮಾಡಿ ಅವನ್ನು 
ಕಡಮೆ "ಮಾಡಬಹುದು. 

ಬೇಗಾನ್‌ ಸಿಂಪರಣೆಯಿಂದ ಹತೋಟಿ : ಇದು ಅಡಗಿರುವ ಜಿರಲೆಗ 
ಹೊರಕ್ಕೆ ಹೊರಡಿಸಿ ಕೊಲ್ಲುತ್ತದೆ. ನಿರೋಧಕ ಶಕ್ತಿಗಳಿಗಿರುವ ಜಿರಲೆಗಳನ್ನೂ ಕೊಲ್ಲು 
ತ್ತದೆ. ಶೇಷವಿರುತ್ತದೆ ಮತ್ತು ತೀವ್ರವಾಗಿ ಪರಿಣಾಮಕರ. 

ಶೇಕಡಾ 20ರ ಬೇಗಾನ್‌ ನೊರೆ ವಸ್ತು. ಶೇಕಡಾ 2-3 ನೊರೆ. ವಸ್ತುವನ್ನು 


@ 





ಮನೆ ಕೀಟಗಳು ` 31 


(ಎಮಲ್ಕನ್‌) 1 ಲೀಟರ್‌ ನೀರಿನಲ್ಲಿ ಸೇರಿಸಿ. ಕತ್ತಲು ಮೂಲೆ. ಬಚ್ಚಲುಮನೆ, ಸೌದೆ, 
ಬೆರಣಿ ಹಾಕುವ ಕಡ್ಕೆ ಚರಂಡಿ. ಕೊಳಾಯಿ, ಇತ ತ್ಯಾದಿಗಳ ಕಡೆ 
ಬೇಗಾನ್‌ ಸ್ಟ್ರೇಯನ್ನು ಮಾಡಬಹುದು ಮ ತ್ರ 
ದರೂ ಜಿರಲೆಗಳನ್ನು ಹತೋಟಿಗೊಳಿಸಬಹುದು. 
2. ಚಿಮ್ಮಂಡೆಗಳು (ಜೀರುಂಡೆಗಳು) 
ಗ್ರಿಲ್ಲಿಡಿ: ಅರ್ಥಾಪ್ಟಿರ 
ಇವು ಮಬ್ಬು; ಒಣಹುಲ್ಲಿನ ಬಣ್ಣ. ತಲೆ ಮ ತ್ತು ಎದೆಯ ಮೇಲೆ ಕೆಲವು 
ಕಪ್ಪು ಗುರುತುಗಳಿವೆ, ಸಾಮಾನ್ಯವಾಗಿ "ಓಂದಂಗುಲಕ್ಕಿಂ ಲೂ ಸ್ವ 
ರೆಕ್ಕೆ ಗಳು ತಿರುಗಿವೆ. ಚಿಮ್ಮಂಡೆ ಕುಳಿತಾಗ ರೆಕ್ಕೆಗಳು ಮೈ ಮೋತಿ ಚಪ್ಪ 
ಕೆಲವು ಬಗೆಗಳಲ್ಲಿ ಹೆಣ್ಣು ಅಗೆ ರೆಕ್ಕೆ ಗಳಿಲ್ಲ ಅಥವಾ ಅಂಕುರಗಳು ಮಾತ್ರ. ಹೊಟ್ಟಿ 
ಯಲ್ಲಿ ಎರಡು ಉದ್ದ ದಾದ ಕೃಶ ಅನುಬಂಧಗಳಿವೆ. ಹೆಣ್ಣಿನಲ್ಲಿ ಅವೆರಡರ ಜತೆಗೆ 


\ 2 


ಲ 
ಎ ಚ 
ಟೆ 





ಚಿತ್ರ 2-2 : ಕ್ರಿ ಕೆಟ್‌ (ಅಕಿಟಿ ಡೊಮ್ಮೆಸ್ಸಿ ಸ್ಪಿಕೆಸ್ಸ) 
ಒಂದು ಉದ್ದ. ಸೂಕ್ಷ್ಮ ಅಂಡನಾಳವಿದ್ದು, ಆದರ ಸಹಾಯದಿಂದ ಮೊಟ್ಟಿಗಳನ್ನಿಡು 
ತ್ತದೆ. ಮೂರು ಜತೆ "ಕಾಲುಗಳಲ್ಲಿ ಹಿಂ ಗಾಲುಗಳು ದಪ್ಪ, ನೆಗೆಯಲು ಅನುಕೂಲ, 
ಹತ್ತಿರ ಹೋದಾಗ ದೂರವಾಗಿ ಕುಪ್ಪಳಿಸುತ್ತವೆ, ಸಾಯಂಕಾಲದ ಮೇಲೆ ಕೀರಲು 
ಕಿಚಗುಟ್ಟಿ ತೊಂದರೆಪಡಿಸುತ್ತವೆ. 


ಇ 


32 ಮನೆ ಕಟಿಗಳು, ಇತರ ಪೀಡೆಗಳು ಹಾಗೂ ಅವುಗಳ ಹತೋಟಿ 


ಸಾಮಾನ್ಯವಾಗಿ ಮನೆಗಳಲ್ಲಿ, ಉಗ್ರಾಣಗಳಲ್ಲಿ ಎರಡು ಬಗೆ ಚಿಮ್ಮ ಂಡೆಗಳು 
ಕಾಣುತ್ತವೆ: ಗ್ರಿಲ್ಲುಲಸ ಡೊನೆಸ್ತಿಕಸ ಮತ್ತು ಗ್ರಿಲ್ಲಸ್‌ ಸಿಜಿಲ್ಲೆ ಟಿಸ್‌, ಇವುಗಳಿಂದ 
ಸುಮಾನುಗಳಿಗೂ ಧಾನ್ಯ ಮತ್ತು ಧಾನ್ಯದ ವಸ್ತುಗಳಿಗೂ ಬಹಳ ನಷ್ಟ. 

& 

ಸರ್ವ ಕಳು. ಅವು ನಷ್ಟಪ ಪಡಿಸುವ ಜಿರಲೆಗಳಂತೆಯೇ ಆದರೂ ಸರ್ವಾಂತರ್‌ 
ಯಾಮಿಗಳಲ್ಲ.ಉದ್ದತಗಳೂ ಅಲ್ಲ. ಅವುಗಳಿಗೆ ಪಿಷ್ಠ ಠೃಪದಾರ್ಥಗಳು ರೊಟ್ಟಿ, ಬಿಸ್ಕ ತ್ತು 
ಹಿಟ್ಟು ಇತ್ಕಾ ನದಿಗಳು ಇ ಷ್ಟ. ರೇಷ್ಮೆ ಬಟ್ಟೆಗಳಿಗೂ, ಅದರಲ್ಲೂ ರೇಯಾ ನನ್‌ ಮತ್ತು 
ಉಣ್ಣೆ ಬಟ್ಟೆ ಗಳಿಗೆ ಅವುಗಳಿಂದ ನಷ್ಟ. ಇವೆರಡು ಮನೆ ಚಿಮ್ಮಂಡೆಗಳಲ್ಲದೆ. ಆಗಾಗ 
ಇನ್ನೊ ದು ಮಖಮಲ್‌ ಚಿಮ್ಮಂಡೆ ಗ್ರಿಶ್ಫೊಟಾಲ್ಪ್ಲ ಅಳಿ) ಕ್ಯಾನ ಮನೆಯೊಳಗೆ 


ತನುವು ಮೂಲೆಗಳಲ್ಲಿ ಇರುತ್ತದೆ. 


ದಾ 


ಚಿಮ್ಮಂಡೆಗಳು ಹಗಲು ಕಾಣುವುದಿಲ್ಲ. ಬಿರುಕು ರುದ್ರಗಳಲ್ಲಿ ಗೋಡೆಯ 
ಮೇಲೆ ನೇತಾಡುತ್ತಿರುವ ಬಟ್ಟೆಗಳ ಹಿಂದೆ, ಗೋಡೆ ಕಾಗದ, ಗೋಡೆಯ ಮೇಲಿರುವ 


ಚಿತ್ರಪಟಗಳ ಅಥವಾ ಕನ್ನಡಿ ಇತ್ಯಾದಿಗಳ ಹಿಂದೆ ಅಡಗಿರುತ್ತ ಅಂಥ ಕಡೆಗಳಲ್ಲಿ 
ಎಲ್ಲ ಅವಸ್ಥೆ ಗಳಲ್ಲಿರುವ ಹಲ ವು ಚಿಮ, ಒಂಡೆಗಳನ್ನು ಕಾಣಬಹುದು. ಉಗ್ರಾಣ 
ಅಂಗಡಿಗಳ್ನಲ್ಲಿ ಚಾಪೆಗಳ ಕೆಳಗೆ ತುಂಬಿರುತ್ತವೆ. 


ತನುವು ಶಾಖಿವಿರುವ ಕಡೆಗಳಲ್ಲಿ ಅವು ಅಭಿವೃ ವೃದ್ಧಿ ಯಾಗುತ್ತವೆ. ಉಗ್ರಾಣ 
ಕಲಕಾಟವಿಲ್ಲದ ಕಡೆಗಳಲ್ಲೂ ಅವು ಸೇರುವುದು ಹೆಚ 
ವರ್ಷವೆಲ್ಲ ಇದ್ದರೂ, ಮಳೆಗಾಲ ಮತ್ತು ಮಾಗಿಯ ಕಾಲದಲ್ಲಿ ಹೆಚ್ಚು, ಉಗ್ರರ 


ರವ 


ದಲ್ಲಿ ಕೊಳಕು ತನುವಿದ್ದರೆ ಅವು ಹೆಚ್ಚುತ್ತವೆ. ಕಟ್ಟಡಗಳ ಹೊರಗೆ, ತೋಟಗಳಲ್ಲಿ, 
ಲಾನ್‌ ಗಳಲ್ಲಿ. ಕಸವ ರಾಶಿಗಳಲ್ಲಿ ಇರಬಲ್ಲವು. ಚಳಿಗಾಲ ಬಂದಾಗ ಸ್ವಲ್ಪ ಹೆಚ್ಚು 


ಕಡಮೆ ಶಾಖವಾದ ಉಗ್ರಾಣ, ಕಟ್ಟಡಗಳಿಗೆ ಸೇರುತ್ತವೆ. ಗ್ರಿ. ಡೊನೆಸ್ಬ ಕಸ್‌ಯಾವಾ 
ಗಲೂ ಮನೆಯಿಂದ ಹೊರಗೆ ವಂಶೋ ತತ್ತಿ ಮಾಡುತ್ತವೆ ಪೆ. ಆಡ್ಡ ಮರಿಗಳು 
ಹೊರಗಡೆ, ಪ್ರಾಯದ ಚಿಮ್ಮಂಡೆಗಳು ಉಗ್ರಾಣ, ಮನೆಗಳಿಗೂ ಸೇರಿ ಅಹಾರ 
ಮತ್ತು ಇತರ ವಸ್ತುಗಳಿಗೆ ನಷ್ಟ ಪಡಿಸುತ್ತವೆ. ಅವು ಹೆಚ್ಚಾ ದಾಗ, ಧಾನ್ಯ ಇದ ತುಂಬಿದ 
ಚೀಲಗಳ ಮೇಲೆ ತುಂಬಿದ್ದು, ಇ8ದು ಒಳಹೊಕ್ಕು ಕಾಳು ಗಳ ಮೊಳಕೆ ಭಾಗವನ್ನು 
ಕೆರೆದು ತಿನ್ನುತ್ತವೆ. ಸ ಅವು ಬೀಳುವುದು ಹೆಚ್ಚು. 
ಸುಮಾರು 30 ಮೊಟ್ಟೆಗಳನ್ನು ಗುಂಪಾಗಿಡುತ್ತದೆ. ಮೊಟ್ಟೆ ವರ್ತುಳ; 
ದಿಜಿಳುಪು ಮರಿಗಳು ಅಕಾರದಲ್ಲಿ ಪ್ರಾಯದ ಕೀಟಗಳನ್ನು ಹೋಲುತ್ತವೆ. 
ರೆಕ್ಕೆಗಳು ಮಾತ್ರ ಅರ್ಧ ಬೆಳೆದಿರುತ್ತವೆ. ಮರಿಗಳು ಮೂರು ತಿ 
ದ. ಬರುತ್ತವೆ. ಈ ಕಾಲ ಹವಾಗುಣದ ಮೇಲೆ ವ್ಯತ್ಯಾಸವಾಗುತ್ತದೆ. 


ಮರಿಗಳೂ ನಷ್ಟಪಡಿಸುತ್ತವೆ. ವರ್ಷಕ್ಕೆ ಒಂದೇ ವಂಶ, 
£5 


ಮನೆ ಕೀಟಗಳು 33 


3. ಇರುವೆಗಳು 
ಫಾರ್ಮಿಸಿಡಿ : ಹೈಮೆನಾಪ್ಟಿರ 

ಇತರ ಕೀಟಗಳಿಗಿಂತ ಹೆಚ್ಚಾಗಿ ಇರುವೆಗಳು ಉಗ್ರಾಣದವರೆಗೂ ಗೃಹಕೃತ್ಯ 
ದವರಿಗೂ ರೇಗಿಸಿ ತೆೊಂದರೆಪಡಿಸ ತ್ತವೆ. ಮನೆಗಳಲ್ಲೂ ಉಗ್ರಾಣಗಳಲ್ಲೂ ದುಡಿ 
ತದ ಇರುವೆಗಳು ಅವಕ್ಕೆ ಬೇಕಾದ ಆಹಾರ ವಸ್ತುಗ ಗಳ ಮೇಲೆ ಹರಿದಾ ಡಿ, ಸಾಕಷ್ಟನ್ನು 
ಶಚ್ಚಿ. ಚೂರುಗಳನ್ನು ಗೂಡಿಗೆ ಎಳೆದುಕೊಂಡು ಹೋಗುತ್ತವೆ. ಕೆಲವು ಬಗೆಗಳು 
ಕಲ್ಲು ಕಟ್ಟಡಗಳಲ್ಲೂ, ಹಳೆ ಕಟ್ಟಡಗಳ ಮರಮುಟ್ಟುಗಳಲ್ಲೂ. ಗೂಡನ್ನು ಮಾಡಿ 
ನಷ್ಟಪ ಪಡಿಸುತ್ತವೆ. ಆದರೆ ಚೆನ್ನಾಗಿರುವ ಮರವನ್ನು ಆಕ್ರಮಿಸುವುದಿಲ್ಲ. 

ಇರುವೆಗಳ ಆಹಾರವಂತೂ, ಮನುಷ್ಯನದಕ್ಕಿಂತ ವಿವಿಧ : ಪಿಷ್ಟ, ಹಿಟ್ಟು, 
ತರಕಾರಿ. ಸಸ್ಯಗಳ ಬೇರು, ಸಿಹಿತಿಂಡಿಗಳು, ಧಾನ್ಯ , ಒಣಮೀನು. ಮಾಂಸ, 
ಸಂಗ್ರಹಿಸಿಟ್ಟ ಕೀಟ ಗಳು ಇತ್ಯಾದಿ. ಇವುವ ಮನುಷ್ಯ ಪ್ರತಿಯೊಂದು ಬಗೆ ಆಹಾರಕ್ಕೂ 

ಬಿದ್ದು ತಮ್ಮ ಗೂಡಿಗೆ ದರ ಹೋಗಿ ಸಂಗ್ರ ಹಿಸಿಕೊಳ್ಳುತ್ತವೆ ಪೆ. 

ಇರುವೆಗಳು ಜೇನು, ಕಣಜಗಳ ಸಂಬಂಧಿಗಳು. ಸಂಘಜೀವಿಗಳ ೨: ಐಸಾಹತು 
ಗಳಲ್ಲಿರುತ್ತವೆ. ಹೈಮೆನಾಪ್ಟಿರ ತರಗತಿಗೆ ಸೇರಿವೆ. ಈ ತರಗತಿಯ ಇತರ ಕೀಟಗಳಿಂದ 
ಇರುವೆಗಳನ್ನು ಪ್ರತ್ಯೇ ಕಿಸುವ ಅಂಶಗಳು ಕೆಳಗಿನಂತಿವೆ : 

1) ದುಡಿತದ ಇರುವೆ, ಹೆಣ್ಣು ಮತ್ತು ಆಗಾಗ ಗಂಡುಗಳಲ್ಲೂ ಸಹ ಕುಡಿ 
ಮೀಶೆಯ ಮೊದಲನೆ ತುಂಡು- ಸ್ಕೈ ೇಪ್‌ ಉದ್ದ. ಉಳಿದ ಮೋಟು ತುಂಡುಗಳಿಂದಾದ 
ಫ್ಯ ನಿಕ್ಯುಲಸ್‌ ಅಥವಾ ಕಶಾಂಗ (ಫಾ ಜೆಲಮ್‌) ಸೈ ೇಪಿನೊಡನೆ ಒಂದು ಕೋನದಲ್ಲಿ 
ಕೀಲುಗಳಿಂದ ಕೂಡಿದೆ ಮತ್ತು ಅದರ ಮೇಲೆ ಚಾಕುವಿನಂತೆ ಮಡಿಸಬಹುದು. 

2) ಹೊಟ್ಟೆ ಬುಡದ ಒಂದು ಅಥವಾ ಎರಡು ಸಂಧಿಗಳು, ಗಾತ್ರದಲ್ಲಿ 
ಬಹಳ ಕಡಮೆಯಾಗಿ, “ಪೆಡಿಸೆಲ್‌' ಸೊಂಟವಾಗಿವೆ, ಆ ಸಂಧಿಗಳು ಗುಬುಟು 
ಅಥವಾ ಅವುಗಳ ಮೇಲೆ ನೇರವಾದ ಅಥವಾ ಬಗ್ಗಿ ದ ಶಲ್ಕ ವಿದೆ. ಸೊಂಟ ಒಂದೇ 
ಸಂಧಿಯಾದರೆ ಅದನ್ನು ತೊಟ್ಟು (ಪೀಟಿಯೋ ಆ ಎಂದು. ಎರಡಿದ್ದರೆ ರೆ ಮೊದಲನೆಯ 
ದನ್ನು ತೊಟ್ಟು ಎಂಡನೆಯದನ್ನು ಒಂತೊಟ್ಟು ಎಂದು ಕರೆಯುತ್ತಾ ರೆ ಪೆಡಿಸೆಲ್‌ದ 
ಒಂಜಾಗೆದಲ್ಲಿ ಹೊಟ್ಟೆಯ ದಪ್ಪವಾದ ಭಾಗವನ್ನು "ಗ್ಯಾಸ್ಟರ್‌' ಎನ್ನುತ್ತಾ ರೆ. ಅದರಲ್ಲಿ 
ಒಂದು ಅಥವಾ ಹಟ ಸಂಧಿಗಳು ಹೆಣ್ಣಿಗಿಂತ ಗಂಡಿನಲ್ಲಿ ಕಾಣುತ್ತವೆ. ಅದರ 
ಒಂದು ಅಥವಾ ಹೆಚ್ಚು ಸಂಧಿಗಳು ಕಾಣುತ್ತವೆ. 

3) ಇರುವೆಗಳ ಕಾಲುಗಳಲ್ಲಿ ಟ್ರೊ ಕ್ಯಾಂಟರ್‌ ಸಂ 

4) ಗಂಡು ಹೆಣ್ಣುಗಳ ರೆಕ್ಕೆಗಳಲ್ಲಿ ದಿಂಡುಗಳು ೭ 
ಗರ್ಭವತ್ತಾದ ಮೇಲೆ ರೆಕ್ಕೆಗಳನ್ನು ಕಳೆದುಕೊಳ್ಳು ತ್ತದೆ, 


ಗ್ರಾ 


30% 3 





ಒಂದೇ, 


ಧಿಒ 
ಬಹಳ ಸರಳ. ರಾಣಿ ಇರು 


ತ 


34 ಮನೆ ಕೀಟಿಗಳು, ಇತರ ಹೀಡೆಗಳು ಹಾಗೂ ಅವುಗಳ ಹಕೋಟಿ 


ಇರುವೆ ಗೂಡುಗಳು ಯಾವಾಗಲೂ ಭೂಮಿಯೊಳಗೆ ಅಥವಾ ಕೊಳೆಯು 

ತ್ತಿರುವ ಮರಗಳಲ್ಲಿ, ಕಲ್ಲುಗಳ ಅಥವಾ ದಿಮ್ಮಿಗಳ ಕೆಳಗೆ ಗೂಡುಗಳಲ್ಲಿ ಇರಬಹುದು- 

ಕೊರೆದಿದ್ದು' ಒಂದಕ್ಕೊಂದು ಸಂಬಂಧಿಸಿರುತ್ತವೆ; 

2೫ ಅಥವಾ ಕಾಗದದ ಗೂಡುಗಳಲ್ಲಿ, ಆಗಾಗ 

ದಿಬ್ಬ ಅಥವಾ ದಿಣ್ಣೆಗಳಿದ್ದು. ಅವುಗಳಲ್ಲಿ ಮೊಟ್ಟೆ 
ರಂ ವೆ 


p] 
ರಂಧ್ರಗಳು ಅಡ್ಡಾ ದಿಡ್ಡಿ ಯಾಗಿ 





ಸೇವಕಿಯರೊಡನೆ ಇರುತ್ತದೆ. ರಾಣಿಯ ಸಂತತಿರೆಕ್ಕೆಗಳಿಲ್ಲದ ಹೆಣ್ಣು 
ದುಡಿತದ ಇೆರುವಿಗಳು ಸಿಪಾಯಿಗಳು, ರೆಕ್ಕೆಗಳುಳ್ಳ ಗಂಡು ಹೆಣ್ಣು ಮರಿಗಳು, ಗರ್ಭ 
ವತ್ತಾದ, ರೆಕ್ಕೆಗಳುದುರಿದ ಸಣ್ಣ ರಾಣಿ ಗಳು ಇರುತ್ತವೆ. ಅಬ್ಲದೆ ಸೇವಕ ಇರುವೆಗಳು 


ಅತಿಥಿಗಳು, ಜತೆಗಾರ ಮತ್ತು ಪರೋಪಜೀವಿ ಕೀಟಗಳೂ ಇರುತ್ತವೆ. 

ದುಡಿತದ ಇರುವೆಗಳು ಬಂಜೆ ಹೆಣ್ಣುಗಳು. ಇವು ವಸಾಹತುವಎನಲ್ಲಿರುವ. 
ವಿವಿಧ ಬಗೆಗಳಲ್ಲೊಂದು. ಇವು ಒಂಟಿಯಾಗಿರಲಾರವು. ಆಹಾರ, ತನುವುಗಳನ್ನು 
ಹುಡುಕಿಕೊಂಡು ಮನೆಗಳಿಗೆ ವಿಶೇಷವಾಗಿ ಸೇರುತ್ತವೆ. ಅವಕ್ಕೆ ಯಾವಾಗಲೂ 
ಆತುರವೇ ' ಗೂಡಿನಿಂದ ಬಹುದೂರ ಆಹಾರವನ್ನು ಹುಡುಕಿಕೊಂಡು ಹೋಗು 
ತ್ತವೆ. ಸಿಹಿ ಮತ್ತು ಜಿಡ್ನು ವಸ್ತುಗಳು ಅವಕ್ಕೆ ಇಷ್ಟ. ಗಾಳಿಯಾಡದಂತೆ ಮುಚ್ಚದ 
ಹೊರತು ಯಾವುದರೊಳಕ್ಕಾದರೂ ಸೇರುತ್ತವೆ. ದುಡಿತಕ್ಕೂ ಸಂಘಜೀವನಕ್ಕೂ 
ಇವು ಹೆಸರುವಾಸಿ. 

ಅನೇಕ ಇರುವೆಗಳು ಉಗ್ರಾಣಕ್ಕೆ ಸೇರಿ. ಒಂ ದೊಂದೂ ಒಂದೊಂದೇ ಕಾಳನ್ನು 

ದಿನವೆಲ್ಲ ಶಟ್ಟಿ ಕ್ಟಿಕೊಂಡು ಹೋಗುತ್ತಿ ದ್ವಾಗ್ಯ ಎಷ್ಟು ಧಾನ್ಯ ಹುಳಾಯಿತೆಂಬುದು 
ಗಮನಕ್ಕೇ ಬರುವುದಿಲ್ಲ. ಅದು ಒಂದು ಮಣಕ್ಕೂ ಹೆಚ್ಚಾಗಬಹುದು. ಬಡಗಿ ಇರುವೆ 
'ಗಳೆ ಬಗ್ಗೆ ಇದು ಹೆಚ್ಚು ನಿಜ ಆದ್ದರಿಂದ ಇರುವೆಗಳನ್ನು ಉದಾಸೀನಮಾಡ 
ಬಾರದು. ಕೆಲವು ಪೇಳೆ ರೆಕ್ಕೆಗಳುಳ್ಳ ಗಂಡು ಹೆಣ್ಣು ಗಳು ಗೂಡಿನಿಂದ ಹೊರಕ್ಕೆ 
ಬರುವುದು ಗದಡ:ನಾರ್ಹ. ರೆಕ್ಕೆಗಳಿದ್ದದ "ರಾಣಿಗ ಳೆ ಮತ ತ ಮ್ಯಾಗಟ” ನಂತಹ ಮರ 


ಲ್ಯ 


ಮನೆ ಕೀಟಿಗಳು 35 
ಗಳು ಗೂಡಿನಲ್ಲೇ ಉಳಿದು. ಕಾಣಿಸುವುದಿಲ್ಲ. ಕೆಲವು ವಸಾಹತುಗಳಲ್ಲಿ ದುಡಿತದ 
ಇರುವೆಗಳಲ್ಲೇ ೭-3 ಬಗೆಗಳಿವೆ. 


ಒಂದು ವಸಾಹಾತುವಿನಲ್ಲಿ ಒಂದೇ ಅಥವಾ ಹಲವು ರಾಣಿಗಳಿದ್ದ ಮೊಟ್ಟೆ 


ಸ 
೧ ಬ 
ಗಳನ್ನಿಟ್ಟು ಕೆಲಸಗಾತಿ ಇರುದೆಗಳನ್ನು ಉತ್ಪತ್ತಿ ಮಾಡುವುದೇ ಅವುಗಳ ಕೆಲಸ, ಈ 


ಅಪೂರ್ಣ ಹೆಣ್ಣುಗಳು ಮೊಚ್ಚೆಗಳನ್ನಿಡುವುದಿಲ್ಲ ಶೆ 
ಮಾಡಿದಾಗ ಬಿಟ್ಟು, ಇನ್ನಾ ಮಾಗಲೂ ಗೂಡನ್ನು ವುದ ಗೂಡಿಗೆ ತೊಂದರೆ 
ಯಾದರೆ ಕೆಲಸಗೂ i ಇರುವೆಗಳು ರಾಣಿಯನ್ನು ಸುರಕ್ಷಿತ ಜಾಗಕ್ಕೆ ಸಾಗಿಸಿ, ಅಲ್ಲಿ 





ಬೇರೆ ಪಸಾಹತುವನ್ನು ಸ್ಥಾಪಿಸುತ್ತವೆ. ಲಾರ್ವಗಳು ಬಹುಮಟ್ಟಿಗೆ ಕೋಶ 
ಗಳಾಗಿ, ಕೆಲಸಗಾತಿ ಇರುವೆಗಳಾಗುತ್ತವೆ. ಕೆಲವು ರೆಕ್ಕೆ ಗಳುಳ್ಳ ಗಂಡು, ಹಣ್ಣು 
ಗಳಾಗುತ್ತವೈ, ಇವೇ ಮುಂದಿನ ವಸಾಹತುವಿನ "ರಾಜರು ಮತ್ತು ರಾಣಿಯರು? 
ವರ್ಷದಲ್ಲಿ ಕೆಲವು ವೇಳೆ ರೆಕ್ಕೆ ಇರುವ ಗಂಡು. ಹೆಣ್ಣುಗಳು ಗೂಡಿನಿಂದ 
ಗುಂಪಾಗಿ ಹೊರಕ್ಕೆ ಬರುತ್ತವೆ. ಬೇರೆ ಬೇರೆ ಬಗೆಗಳನ್ನನುಸರಿಸಿ. ಒಂದು 
ಪ್ರದೇಶದಲ್ಲಿರುವ ಎಲ್ಲ ಗೂಡುಗಳಿಂದ. ಅವು ಗುಂಪು ಹೊರಡುತ್ತವೆ. ಗಂಡುಗಳು 
ಹೆಣ್ಣುಗಳ ಸಂಪರ್ಕಹೊಂದಿದ ಮೇಲೆ ಸತ್ತುಹೋಗುತ್ತವೆ. ಹೆಣ್ಣು. ಗೂಡಿಗೆ 
ಸೂಕ್ತವಾದ ಜಾಗಕ್ಕೆ ಹಾರಿ ಹೋಗಿ, ಕುಳಿತ್ತು ರೆಕ್ಕೆಗಳನ್ನುದುರಿಸಿ ಸಣ್ಣ ಕುಳಿಯನ್ನು 
ಕೊರೆದು ಮುಚ್ಚಿಕೊಂಡು, ಒಳಗೆ ಮೊಟ್ಟೆಗಳನ್ನಿಡುತ್ತದೆ. ಮೊಟ್ಟೆಗಳೊಡೆದ ನಂತರ, 
ಮನಗಳಿಗೆ ಆಹಾರಕೊಟ್ಟು, ಅವು ಬೆಳೆಯುವವರೆಗೂ ಸಾಕುತ್ತದೆ. 


ಮರಿಗಳು ಬಿಳುಪು. ಮ್ಯಾಗಟ"ಗಳಂತೆ ಅಸಹಾಯಗಳು; ಕಾಲುಗಳಿಲ್ಲ. ತಲೆ 


ಸಣ್ಣ, ಕೆಲಸಗಾತಿ ಇರುವೆಗಳಾದ ಮೇಲೆ ಅವು ರಾಣಿಯನ್ನು ಮತ್ತು ಅದರ ಸಂತತಿ 


ಣಿ 
ಯನ್ನು ಸಾಕುತ್ತದೆ. ಆಮೇಲೆ ರಾಣಿಯ ಕೆಲಸ 
“ರಾಣಿ” ಒಂದೆರಡು ವರ್ಷಗಳಿಂದ 12-15 ವರ್ಷಗಳು ಬ 
ಗಳನ್ನಿಟ್ಟು ಸಾವಿರಾರು ಇರುವೆಗಳನ್ನು ಉತ್ಪತ್ತಿ ಮಾಡ: 


ಶ್ತ 
ಭಾರತದಲ್ಲಿ ಹಲವು ಬಗೆ ಇರುವೆಗಳಿವೆ. ಕೆಲವು 
ತೊಂದರೆಪಡಿಸುತ್ತವೆ. ಉದಾ: ಡೋರೀಸ್‌ ಲೇಜಿಯ 


A 








ಇಂಡಿಕಂ, ಕ್ಯಾಂಸೊನೋಟಿಸ್‌ ಕಂಪ್ರೆಸ್ಪಸ್‌, ಸೊಲೆನಾಪ್ಪಿಸ್‌ ಜಮೈನೇಟಿ ಇತ್ಯಾದಿ. 


1) ಡೋರಿಲಸ್‌ ಲೇಬಿಯೇಟೆಸ್‌: ರೆಕ್ಕೆ ಇರುವೆಗಳು. ಕೆಲಸಗಾತಿ ಇರುವೆಗಳು. 
ಹೊಳಪು. ಕೆಂಪುಬೂದು. ಬಹಳ ಮ ದ; ಮೈಮೇಲೆ ಸೂಕ್ಷ್ಮಕುಳಿಗಳು. ಭಾರತ 


ದಲ್ಲೆಲ್ಲ ಇದೆ, ಮನೆಯ ಹೊರಗೆ ಗೂಡನ್ನು ಮಾಡುತ್ತದೆ. ಕೆಲಸ ಇತಿ ಇರುವೆ 
ಗಳು ಆಹಾರವನ್ನು ಹುಡುಕಿಕೊಂಡು ಮನೆಯೊಳ ೮ಕ್ಕೆ ಸೇರುತ್ತದೆ. 


36 


JE 
3 
8 
$ 
B 
ವಿಕ 
ಸ 
1 ಬ್ರಿ 
ಜಸ 
ಡಿ 
9 
2 
ಕ ಭಿ 
(ಶಿ “DF 
uu 
& 4 
ದೌ ಗ್ರ 
[7 
ಬ್ರಿ 
Gv 
ಇ pn 
H 
ಇ 
3 
HR 
5 2 
ಇಂ 
1 
8 + 
1 
ಎತ] 
KS 


8d 
$e ಡಿ 
BAER 
PL 
ಬಡ ಭಳ ಐ 
ಷಿ ಜಣ 

್ಹ EG 
WB ಟ 12 ರ್ಭಿ 
4g 
RED 

» sD [6] 
ನಟ ಎ 1] 
$b 
ಹ್ತ ಇಸ್ಲೆ 8 
ಜ್‌ ಸ 
ಬ ೧ 

WRB 
Pp ADH 
#0 
Oo Ke) 
DN 
2 AE 
ತತ ಟ್ಟ 
se © ದ 
88S 
30 he 
pS ನ್ದ 
1 ಇರ 1 ದಾ 
» ಬಜ ಸ 
ಇರೆ ಗೆ 

ಜನರ 
UFR 
ಜಿ ೫ ೧ 33 ಬೆ 
ಎ ಗಾ ಜೌ 
WEED 
pe DE 

[A el 
ಇಸ ಕ 
BERNE 





KE 
| 
* ೬ 
ಗ್ರ ಬ 
5 
ಜೆ 
ba 
1 & 
1 
೧ 8 
ಟ್ಟ 
5» 
1 
ಹ ಟು 
Bn 
ಗಥ 
po 
ಇಗ ಟೆ 
7 7 
#೫ ಗ್‌ 
ಬೆ ತು 
ಬಾ ್ಪಂಛ್ಟಿ 
ಇ ತ್‌ 
ರಚ 
w ಸ 
[ed] eh 
a 
ಟ್ರಾ 
(CRE 
Bu 


€ಡವಾಗಿದ್ದಾಗ 


ಮೊ 


> 


ಸ್‌ 


ಲಿಕ ಗೊಡುಗೆಳಲ್ಲಿದ್ದು 


ತ್ಕಾ 


ನಾ 


ಇದು ಬೇರುಗಳನ 
ಕೆಲಸಗಾತಿ ಇರುವೆಗಳು 2,5-5,0ಮಿದಿ ಉದ್ದ; ಹಳದಿಯಿಂದ ಕೆಂಪುಬೂದು. ತಲಿ 





ಬ 


ೀಲ್ಲಡೆ 
Mn 


ಉದ್ದ: ವೆ. 
e 


ತಿ 
ಟ್ಟೆ 


ಪಾ 


1 





pe 
PRN) 


ಬುಡದಲ್ಲಿ ಮ 


ಹಾರಿ. 


ಗ 


Ww 
ಜು 


ಛಃ 


ಬಹಳ ಆಳದ! 


ಮು) 
ಹೊಟ್ಟೆ, ಕಜ್ಚು ಬೂದು 


ಗಾಸಿಲಿವ 
ಬ 


ಮಾನೊನೊರಿಯೆ೦ಂ ಇಂಡಿತೆಂ (ನೊ, 


3) 


ಅಥವಾ 


ದು. 
CU 0 


ುಗಳುಬೂ 


ಖ್ಯ ಉ 


ಬಾಡ .ವ. 
ಎ 


ದೆ 


ತ ಘು 
ek 
[a 
1 1೫ 
[a] 
ನ 
Wt 
ಆಲಿ 
ಗ 
ಜ್‌ 
ವಿಜ 
Bw 
ಲ kod 
ಬ್‌" 
ಟ್ಟಿ 
pS 
೯ 
de 
Mos 
ಗ 
ಟಿ 
ಇ 3 
೫೨ 
[0] 
3 ಟ್ಟೆ 
ಇ 
Je 
ಭಿ 
wc 
Af (ಡಿ 
ಬ್‌ ಟ್ರ 
ಬ ಟ್ಛ 
೫ 11 
ಲ ದೆ 
ಟು ಪ 
WD 


ನಾಂಗ ಅರ್ಧ 


ನ್‌ 


ಲ್‌ 2, ತುಂಡುಗೆಳು. ಗಂಡಿನ ಜನ 


ಮನೆ ಕೀಟಿಗಳು 37 


ಒಳಗೆ ಅಥವಾ ಹೊರಗೆ. ಕೊಂಡಿ ಇದೆ. ಹಲವು ಪಂಗಡಗಳಲ್ಲಿ ಕೀಚುಗುಟ್ಟುವ 
ಅಂಗಗಳಿವೆ. ಕೋಶ ತೆರವು. 
ಇವು ಸಸ್ಯಹಾರಿಗಳು. ಕಾಳುಗಳನ್ನು ತಿಂದು ಸಂಗ್ರಹಿಸುತ್ತವೆ. ಕೆಲವು 


ಶಿಲೀಂಧ್ರವನ್ನು ಬೆಳೆಸು ತ್ತವೆ, ರಸಹೀರುವ ಕೀಟಗಳು ವಿಸರ್ಜಿಸಿದ ಸಿಹಿ ಅಂಟನ್ನು 
ತಿನ್ನುತ್ತವೆ. ಮನೆ ಪೀಡೆಗಳು 
ತ್ತ್ವ 


ಇದು ಫಾರ್ಮಿಸೈನಿ ಉಪಕುಲಕ್ಕೆ 





ಸೇರಿದೆ ಇದು ದೊಡ್ಡ. ಮುಖ್ಯ ಉಪ 
ಛಾ 6 
ಕುಲ 
ಚಿತ್ರ: 2-3 ಮನೆಸಣ್ಣಿರುವೆ 
ಜ್‌ ನೆ ಣ್‌ ಇ ದಲ್ಲಿ ವರಾ ಸ- ಐ) 
(ಮಾನೆನಹೋರಿಯಂ ಗ್ರಾಸಿಕ್ಲನುಮ್‌) ಇರುವೆಗಳ ಗಾತ್ರದಲ್ಲಿ ವ್ಯತ್ಯಾಸ] 2 


ಮಿಮಿ ಯಿಂದ 20 ಮಿಮಿ: ಸರಾಸರಿ 7 
ಮಿಮಿ. ಕುಡಿಮೀಶೆ 9 ಅಥವಾ ಹೆಚ್ಚು- ತುಂಡುಗಳು. ದವಡೆಗಳು ಅಗಲ; ಕೃಶ: 
ಚೂಪು. ಹೊಟ್ಟೆಯ ಪೆಡಿಸೆಲ್‌ ಒಂದು-ತುಂಡು. ಗುದದ್ದಾರ. ತುದಿಯಲ್ಲಿ ಗುಂಡು; 
ಸುತ್ತ ಕೂದಲು, ಕೊಂಡಿ ಅವನತ. ಗಂಡಿನ ಜನನಾಂಗ ಹೊರಗೆ. ಕೋಶ ಗೂಡು 


ಗಳಲ್ಲಿ; ಕೆಲವು ತೆರವು. 
5) ಸೊಲೆನಾಸ್ಟಿಸ್‌ ಜಮ್ಮೆನೇಟಿ : ಇದು ಸಣ್ಣ ಜಿಡ್ಡಿರುವೆ. ಕೆಲಸಗಾತಿ ಇರುವೆ 


ಓಣ a 
ಗಳ ಗಾತ್ರ 1-6 ಮಿಮಿ ಉದ್ದ, ಬಣ್ಣ ಮಾಸಲು ಹಳದಿ ಅಥವಾ ಕೆಂಪು. ಹೊಟ್ಟೆ 
ಕಪ್ಪು.ಅವು ಸಾಲಿಟ್ಟು ಹರಿದು ದಾರಿಯುದ್ದ ಕ್ಕೊ ಸಣ್ಣ 


ಗ ನ್ನು 
ಸ 
ಜಗಳ ಗಂಚೆಗಳು. ಬಲವಾಗಿ ಕಚ್ಚುತ್ತವೆ. ಕೀಟ. 
ರ್ರ ಬೀಜ. ಸಸಿಗಳ ಕಾಂಡ ಮೊದಲಾದ್ದನ್ನು ತಿನ್ನುತ್ತವೆ. 
ಮನೆಗಳನ್ನು ಸೇರಿ ಸಿಹಿವಸ್ತುಗಳಿಗೆ ಬೀಳುತ್ತವೆ. 
ಹು 
ಚಿತ್ರ: 2-4 ಮನೆ ಕೆಂಪಿರುವೆ 6) ನಿರ್ಮಿಕೇರಿಯ ಬ್ಲ 


ಸೊಲೆನಾ ಪ್ಲಸ್‌ ಜಮ್ಮೈನೇಟ 


ಇರುವೆಗಳ ಹತೋಟಿ : ರಾಣಿ ಇರುವೆಯನ್ನು ನಾಶಮಾ' ಇಡುವುದು ಬಹು 
ಮುಖ್ಯ. ಇರುವೆಗಳ ಸಾಲನ್ನು ಹಿಂಬಾಲಿಸಿ, ಗೂಡಿನ ರಂಧ್ರವನ್ನು ಗುರುತಿಸಬಹುದು. 


38 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹಠೋಟ 


ಪ್ರತಿ ರಂದ್ರದೊಳಕ್ಕೂ, ಕ್ಲೋರ್ಡೇನ್‌ ಎಮಲ್‌ಶನ್‌ ! ಔನ್ಸ್‌ನ್ನು 1 ಗ್ಯಾಲನ್‌ 
ನೀರಿನಲ್ಲಿ ಬೆರಸಿ, ಸಾಕಷ್ಟನ್ನು ರಂಧ್ರದೊಳಕ್ಕೆ ಇಳಿಯುವಂತೆ ಸಿಂಪರಿಸಬೇಕು ಅಥವಾ 


ಕ್ರ 

ಗೂಡು ಸಿಕ್ಕದಿದ್ದರೆ, ಇರುಜಿಗಳಿರುವ ಕಡೆ ವಿಷಮಿಶ್ರಿತ ಆಹಾರವನ್ನಿಡಬೇಕು. 
ಕೆಲಸಗಾತಿ ಇರುವೆಗಳು ಅದನ್ನು ಗೂಡಿಗೆ ಕೊಚ್ಚಿಕೊಂಡು ಹೋಗಿ, ರಾಣಿ ಮತ್ತು 
ಮರಿ ಇರುವೆಗಳಿಗೆ ತಿನ್ನಿಸುತ್ತವೆ. ಆಗ ಅವೆಲ್ಲ ಸಾಯುತ್ತವೆ. 

(ತಯಾರಿಕೆ. (|) ಸಕ್ಕರೆ! ಪೌಂಡನ್ನು ! ಪೈಂಟ್‌ ನೀರಿನಲ್ಲಿ ಟಾರ್ಟಾರಿಕ್‌ 
ಆಮ್ಲ ಹರಳು | ಗ್ರಾಮ್‌ ಮತ್ತು 'ವಿರ್ನಜೊಯ್ಯಟ್‌ ಆಫ್‌ ಸೋಡ 1 ಗ 
ಗಳನ್ನು ಸೇರಿಸಿ 30 ನಿಮಿಷ ಕುದಿಸಬೇಕು. (2) 1 ಔನ್ಸ್‌ ಬಿಸಿನೀರಿನಲ್ಲಿ] ಔನ್ಸ್‌ 
ಸೋಡಿಯಂ ಆರ್ಸೆನೈಟನ್ನುಕರಗಿಸಬೇಕು. ಎರಡೂ ತಣ್ಣಗಾದ ಮೇಲೆ ಎರ 
ಡನೆಯದನ್ನು ಸೊದಲಿನೆಯದಕ್ಕೆ ಬೆರಸಿ. ಕಲಕಿ, ಗ್ರವನ್ನು 
ಸೇರಿಸಬೇಕು. ಇದನ್ನು ಭದ್ರವಾಗಿ ವ ಸಚ್ಚಿದ ಕಾಗದದ ಬಟ್ಟ ಲುಗಳಲ್ಲಿ 2-3 ರಂಧ್ರ 





ಗಳನ್ನು ಮಾಡಿ ಇರುವೆಗಳಿರುವ ಕಡೆ ಇಡಬೇಕು. ಇದು "ಮಕ್ಕಳಿಗೆ ಸಿಕ್ಕುವಂತಿರ 
ಬಾರದು ಅಥವಾ ಶೇಕಡಾ 1.2 ರ ಡೀಲ್ಲಿ)ನ್‌ ಅಥವಾ ಹೆಪ್ಟಕ್ಲೋರ್‌ನ್ನು 


| 
ಧೂಳಿಸಬೇಕು ಅಥವಾ ಸಿಂಪಡಿಸಬೇಕು). 
ಸಾಮಾನ್ಯ ಬೇಗಾನ್‌ ಸಿಂಪರಣೆ, ಡಾಲ್ಬ್‌ ಧೂಳು ಮತ್ತು ಟ್ಯೂಗಾನ್‌ ಹರ 
ಉಪಯೋಗಿಸಬಹುದು. 
ಷೆ ಬೆಳ್ಳಿ ಮೀನು ಲೆಸಿಸ್ಮ ಸ್ಥಾಕರೈನ 
ಲಖಸ್ಸ್ಯ್ಯಟಿಡಿ 2 ಥೈಸನ್ಯೂರ 
ತರ ಮನೆ ಹಾಗೂ ಉಗ್ರಾಣ ಕೀಟಗಳಂತೆ ಭಾರತ 


ಬೆಳ್ಳಿಮೀನು ಣ್ಠ 
ದಲ್ಲೆಲ್ಲ ಇದೆ. ಅಮೇರಿಕ, ಕೆನಡ, ಯೂರೋಪ್‌, ಚೀನ, ಜಪಾನ್‌, ಹವಾಯ್‌ 
ಮೊದಲಾದ ಪ್ರಪಂಚದ ಇತರ ದೇಶಗಳಲ್ಲೂ ಹರಡಿದೆ. ಸಾಮಾನ್ಯ ಹೆಸರುಗಳು 
ಹಲವು- ಸಿಲ್ವರ್‌ ಫಿಷ್‌, ಸಿಲ್ವರ್‌ ಮಾತ್‌. ಷುಗರ್‌ ಲೌಸ್‌. ಷುಗರ್‌ ಫಿಷ್‌, ಫಿಷ್‌ 
ಮಾತ್‌. ಸ್ಲಿಕರ್‌, ಬ್ರಿಸ 





ಇದು ಪುರಾತನ ತರಗತಿಯಾದ ಹೈಸನ್ಮೂ ರಕ್ಷ ಸೇರಿದೆ. ಆ. ಸಾಕರೈನ 
ಸಾಮಾನ್ಯ. ಕ್ಲಿ ಅಂಗುಲ ಉದ್ದ. ಕ್ಯಾರೆಟ್‌ ಆಕಾರ. ಶರೀ ರ ತಲೆಯಿಂದ ಬಾಲದ 
'ವರೆಗೂ. ಕ್ರಮೇಣ ಚೂಪ್ಪ. ಪ್ಯು ಮೇಲೆ ಹೊಳೆಯುವ ಬಿಳಿ ಶಲ್ಕಗಳು: ಆದ್ದರಿಂದ 
ಕಟ ಸರ್ವೆಸಮ್ಯ ನರೆ. ಯಾವ ಹಂತದಲ್ಲೂ ರೆಕ್ಕೆಗಳಿಲ್ಲ. ಕುಡಿಮೀಶೆ ಉದ್ದ; ಕೃಶ್ಯ 


ಹಲವು ತುಂಡುಗಳು. ಹಿಂಭಾಗದ ತುದಿಯಲ್ಲಿ ಮೂರು ಉದ್ದವಾದ ಬಾಲದಂತಹ. 


BS 


ಮನೆ ಕೀಟಿಗಳು 39 


ಇದನ್ನೂ ಜಜ್ಜದೇ ಹಿಡಿಯುವುದು ಕಷ್ಟ; ಕಾರಣ, ಇದರ ವರ್ಣ ರಕ್ಷಣೆ. ಚಲಿಸುವ 
ವೇಗ ಮತ್ತು ಮೃದು ಶರೀರ. 





ಕಾಗ ವ 
ತ್ತವೆ, ಉಗ್ರಾಣಗಳಲ್ಲಿ ತನುವು, ಕತ್ತಲೆ 
ಯಾಗಿದ್ದರೆ. ಚೀಲ ಗೋಡೆಗಳ ಮೇಲಿರು 
ತ್ತ ಅನೇಕ ಬಗೆ ಸಸ್ಯಪ್ರಾಣಿವಸ್ತು 
ಗಳನ್ನು ತಿನ್ನುತ್ತವೆ, ಮುಖ್ಯವಾಗಿ ಪಿಷ್ಟ 
ಸೇರಿದ ಹಿಟ್ಟು, ಗಂಜಿ. ರೆಯಾನ್‌ ಬಟ್ಟೆ, 
ಪ್ರಶ್ತಕಗಳ ರಟ್ಟು, ಕಾಗದದ ಲೇಬಲ್‌ 


ಗಳು, ಕಾಗದಕ್ಕೆ ಬಳಿದಿರುವ ಸರಿ, ಅಂಟು 
ಇತ್ಯಾದಿಗಳನ್ನು ತಿನ್ನುತ್ತವೆ. ಪುಸ್ತಕಗಳ 
ರಟ್ಟು, ಕಾಗದ, ಕಾರ್ಡ್‌, ಪೆಟ್ಟಿಗೆ ಇತ್ಯಾದಿ 
ಗಳೆ ಮೇಲೆ. ಅವು ಕೆರೆದು ತಿಂದು ಅಡ್ಡಾದಿಡ್ಡಿ ಮಚ್ತೆಗಳನ್ನು ಮಾಡಿರುತ್ತವೆ. ಗೋಡೆ 
ಕಾಗದಕ್ಕಂತೂ ಬಹಳ ನಷ್ಟ. 





ಇವು ಮನೆಗಳಿಗೆ ಹಲವು ಎಧಗಳಲ್ಲಿ ಸೇರುತ್ತವೆ. ಸಾಧಾರಣವಾಗಿ, ಅವಿದ್ದೆ 
ವಸ್ತುಗಳ ಮತ್ತು ಅವುಗಳ ಪೆಟ್ಟಿಗೆಗಳ ಮೂಲಕ. 

ಜೀವನ ಚರಿತ್ರೆ : ಬಹಳ ಸರಳ. ಹೆಣ್ಣು 
ಗಿರುವ ಬಿರುಕು ಜಾಗಗಳಲ್ಲಿಡುತ್ತವೆ. ಮೊಟ್ಟೆ ಸ 
ಒಡೆದು ಮರಿಗಳುಗುತ್ತವೆ. ಮರಿಗಳು ಗಾತ್ರ 


ಶು ಡು 


> ಕ ನ್ದ 
ಲ್ಲಿ ಹೊರತು, ತಾಯಿಯನ್ನು 
K 


ಹೋಲುತ್ತವೆ. 9 ತಿಂಗಳಲ್ಲಿ ಅವು 6-7 ಸಲ ಪೊರೆ ಬಿಟ್ಟು ಸೂರ್ತಿ ಬೆಳೆದು ಪ್ರಾಯಕ್ಕೆ 
ಬರುತ್ತವೆ. ಶೀತ ಪ್ರದೇಶಗಳಲ್ಲಿ ಜೀವನ ಚರಿತ್ರೆಯ ಕಾಲ 2 ವರ್ಷವಾದರೂ ಆಗ 


ಬಹುದು. 
ಫೈರೆಚ್ರಾಟ್‌ ಥೆರ್ಮೋಟಯ ಡೊಮೆಸ್ಟಿ ಕ 
ಲೆಪಿಸ್ಮ್ಯಾಟಿಡಿ : ಥೈಸನ್ಯೂರ 


40 ಮನೆ ಕೀಟಗಳು, ಇತರ ಸೀಡೆಗಳು ನತ್ತು ಅವುಗಳ ಹತೋಟಿ 


ಇದು ಆಕಾರ, ನಡತೆ, ನಷ್ಟಪಡಿಸುವ ರೀತಿ, ಎಲ್ಲದರಲ್ಲೂ ಬೆಳ್ಳಿ ಮೀನನ್ನು 
ಹೋಲುತ್ತದೆ. ಆದರೆ ಮೈ ಮೇಲೆ ಬಿಳಿ. ಕಪ್ಪುಮಚ್ಚೆಗಳಿವೆ. ಶಾಖವಾಗಿರುವ , 
ಜಾಗಗಳಲ್ಲಿ, ಕುಲುಮೆ, ಒಲೆ ಮೊದಲಾದ ಕಡೆ ಇರುತ್ತವೆ. ಆದ್ದರಿಂದ ಇದರ 
ಹೆಸರು “ಫೈರ್‌ಬ್ರಾಟ್‌' ಎಂದು ಬಂದಿದೆ. 
ಸಣ್ಣ. ಬಿಳಿ ಮೊಟ್ಟೆ. ಕೆಲವು ವಾರಗಳಲ್ಲಿ ಒಡೆಯುತ್ತವೆ. ಮರಿಗಳು ಬಿಳುಪು. 
ಯಿಯನ್ನು ಹೋಲುತ್ತವೆ. ಶಾಖ ತನುವ 
ಬಿಟ್ಟು 32 ತಿಂಗಳಲ್ಲಿ ಪ್ರಾಯಕ್ಕೆ ಬರುತ್ತವೆ. 
ಹತೋಟಿ : ಸಿಂಪರಣೆ ಶೇಕಡಾ 5 ಡಿಡಿಟಿ. ಶೇಕಡಾ 2.5 ಕ್ಲೋರ್ಡೆನ್‌, 
ಶೇಕಡಾ 1 ಲಿಂಡೇನ್‌. ಶೇಕಡಾ ೧.5 ಡೀಲ್ಡ್ರೀನ್‌ ಅಥವಾ ಶೇಕಡಾ | ಪೈರಿತ್ರಿನ್‌ 
ಗಳನು ಸಿಂಪರಿಸಬೇಕು ಅಥವಾ ಶೇಕಡಾ 2 ಮ್ಯಾಲಥೈಯೊನ್‌ ಅಥವಾ 
ತ 


5, ಸೋಸಿಡ್‌ಗಳು ಕಾರೊಡೆನ್‌ ಸೋಕಾಖ್ಟಿರ 
ಇವನ್ನು ಸಾಮಾನ್ಯವಾಗಿ "ಪುಸ್ತಕದ ಪೇನು'ಗಳಿನ್ನುತ್ತಾರೆ. ಈ ಸಣ್ಣ. ಮೃದು 
ಜಲು ಲ 
ಶರಿಃರದ ಕೀಟಗಳು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಇವೆ. ಸಿ ಅಂಗುಲ ಉದ್ದ 
ಮಾಸಲು ನರೆ ಅಥವಾ ಮಾಸಲು ಹಳದಿ. ಬಾಯಿ ಭಾಗಗಳು ಅಗಿಯುವ ಬಗೆಯವು. 
ಸಸ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ತಿನ್ನುತ್ತವೆ. ಆಗಾಗ ಹಿಟ್ಟು, ಧಾನ್ಯಗಳ 
ಮೇಲೆ ತುಂಬಿರುತ್ತವೆ. ಅವು ತಿನ್ನುವುದರಿಂದ ನಷ್ಟವಿಲ್ಲ; ಅಸಹ್ಯಕರ. ಇವು ಕತ್ತಲು. 
ತನುವು. ಮಷ್ಟು ಹಿಡಿದ ಕೊಳಕು ಪ್ರದೇಶಗಳಲ್ಲಿರುತ್ತವೆ. ನೇರವಾಗಿ ಬರುವುದಲ್ಲದೆ, 
ಅವಿದ್ದ ಚಾಪೆ. ಚೀಲ ಇತ ಪು ತ್ನವೆ 
ಭಾರತ ಮತ 


ಲಿಫ್ರೆ ಫ್ಟೊ ಸ್ತ ಅಸ್‌ ಡಿಸಿನ 





ಕೈಗಳಿಲ್ಲ ದಿರುವ ಮತ್ತು ರೆಕ್ಕೆ ಗಳಿರುವ ಬಗೆಗಳಿವೆ. ಮು ನನ್ನೆ ದೆ 
ಹಿಂದಿನ ಎದೆಸಂಧಿಗಳು ಐಕ್ಕವಾಗಿವೆ. ರೆಕ್ಕೆ 


ಶ್ರ 
A ಷಿ ಮು ಸಾವಿ ತ ನಾ ಸ ಹ 
ದಸಣ್ಣ ಕೀಟವನ್ನು ಸಾವಿನ ಕಾವಲು ಅಥವಾ ಪುಸ್ತಕದ ಹೇನು ಅಥವಾ 


4k 


ಮನೆ ಕೀಟಿಗಳು 





1212 8 ಸ ದ 
4 ಖಗ ರ್ಗ Kl py. 
“gg Bp 
2 
ಬ ತಕ ಟಟ 
| ಬಸಿ ಇಗ ಗ್‌ BD kU 
ಇ ಬೃಗಿ ಜಟೆ ಟಿ ್ಸ 4 “2 ₹4 
Bp 1 8H ಇ ಗಳೆ] 
23D 1.1 ವ್ಸ 8 ಇಬ ಸ್‌ 
ಜಿ.ಜಿ ಜೆಚ್ನಥ ಬಗೆ ಗ್ಗ ಇಡಿ pg pH 
12 301] 1 ಭಟ man 
«duis REA VRS LR 
2H OSES AEE 
5B AAT 
ಖು] TA 
ಸ್‌ ಲ ತಬ ೦ಎದ್ಸ 
2 ೧೫ mT 4A 
sen 
BBS pp ಭೈಸ್ಪ ಣ 
24 8 ಸ ಬಜ (ಟ॥!ೀ್‌ Ay. 
ಗಿ ಇ ಜಟ ಕೈ ಜ್ಞರ ಭಟ್ರ 
ಫೇ TD 
ಛಿ ow ೫a ಕ kod 
ESAT ETE 
[oS ಡಿ 8. ಡಿ ಕ್‌ 
ಚ. ೫೪9% ಬಿಟ್‌ ಓಡಿ ಇಂ 
O° NMS Dre ಗ fs 
NSE 
೪ 11211. 
ಆ Boe ಬಿ ಜಿ ಬಗ 
BF «ಇ ಸಔ J NRO 
1 ` ನ್ಟ ಸೆ 
ಕ್ಷೇ ಢಿ 4 RU 
೧ 9 1 13 3 





ಕೀಟ 


ಲ್‌ 
ಕ 


ಗ 


RN 
ಲಿ) 


ನು 


ಮ 


ಏಷ 
ಕು. 


ಜ್‌ 


ಪ್ರ ಚೇಳುಗಳು ಸೇರಿವೆ. 


ನುಶಿಗಳು 
: ಅರಾಕಿಡ 


ಚ್ಲಾಗಿರಬೇಕು. 
ಜ 


ದ್‌ 


ಪ್ರ 
ನ್‌ 


9 


:೦ಪರಣೆ ಮಾಡ 
to, 


ಸಿ 
6. 
ಆಕ 


4 


ಗಗಳು ಎರಡೇ. 
ಲಗಳಲ್ಲಿ 


ಲವುಕು 
ತನುವು ಹೆ 


ಆ. 
ಸ್‌ 


ಜೇಗುವ್‌ 
ಬೀಗನ 


ತ. 


"ರದ ಭಃ 
ಹ 


ಬು 


್ನಿಡ 
ವರ್ಗಕ್ಕೆ ಜೇಡರಹ: 


ಆ ವಸ್ತುಗಳಲ್ಲಿ 


ಈ ವರ್ಗದ 
ಗಳು ಮಾತ್ರ ದಾಸ್ತಾನು ಮಾಡಿದ 


ಗಿದ್ದರೆ. 


ಹತೋಟಿ: 
ಅರಾ 
3 


ಕಣು ಗಳಿಲ್ಲ. 
[=] 


ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


42 





೦ದ 289 ಸೆಗ್ರೆ ಶಾಖ ಸೂ 






ಇ ಚ್ಚ ಬೂ 
ನ ಗ 1 
“ERC 
28 B 
Bm ಚೆ 
HARK 2 
ಭಿ ನ 
ಜಿ) pl 
; bE 
pA 3B DE » 5m 
“| 3 ಇ le > 
ವಿ HENLE 
w ಇ ಸೃ ಓಘ ಜ mM ಟ್ರ ಸ್ಟ 
ಸ 5 NHB AN » K ಇ ಗ್ದ 
ವ Sm 12. ಡಿ ಲಿ ಇ ನ 
ಅ ಗ ಜೆ As 
RO ಜಡ DP Ks 3 BH AB ಸ 69 
1) ಹ ರ ಸಜ ಜಬ ಚ ಚ SS 
್‌ NEES 
f. ಲ ಶೃಶ ಇ 1 ಬಸ ಇಸಿ 
ವೀ > TRONS 
ಗ BAAS SD 3 ಬೂ 
© 8 ಈ ಶಿ ಆ ಇ mE 5 Ka 
ee 2 ಕಾ eS B 3 ನ ನ 
ಬ ಜ್ಞ > UO SEG Dy 2 ; 
ಕಡೆ ಕಾ ಯ ಓದ ಜಿ BBY _ T 1 
2 Ke 3B ಸ ೨ 3 12 ಗ ಣಿ ಛಿ 16 ಬ ಬ ಬೆ ಗ್‌ py 
Bm» do GD ೮ 80೯" ಟೈ NaH TD 
ಕ್ರ ಜಟ ಬಜ 6.೮ ತ್ತಿ 3.4 1 ಸದ ಸಂತ್‌ sy 
ತ್ರ ಜಾ ಬೆಳ ಇ ಜಬ ಶ್ರ ಕಗ ಭುಜ ಬಿಟಿ ಭ್ರ ದೈಸದ 
13 2 ಐ ಬಿ ಉ ಬಡ ಬು ಬಿರ ಜು ಭಿ 10 4 ಓಿ.ಅಿ ಡಿ 18 
ls pi ೧K ND 6) ಲ್ಚು Ke IB 
K Au ಆ೫ಟಿ ಎಸಿ ಇಡ SRE ಛಿ ಟ್ರ 
ಗ #7 BBG BUR ಯ್ಯ 
“ಜ್‌ ಇಸಾ ON ಇಟಿ ಬ ತಿ ನೆಣ ಇ ಬತ 0 
೪೪8 1 0” 14 ೫3% 29 ೧138 ಜ HT WADE 


ಯಾಸಿಂತ"ಗಳಿಗೆ 


ಪ್ಲೆ 
೪ 


J ಕ್ತ 


ಗೈನಿ 
ನಾ. 


> 


ಚ್ನಾಗಿ 
ಚ 


6 


ಲಿಯ, 


FE 
ಭಃ 


ಚ್ಹಲು 18 ಸೆ 
ಚ 


ಹೆ 
'ಗೃಹಿಸಿದ ಆಹಾರ ವಸ್ತುಗಳ ಕೆಲವು ನುಶಿಗಳು 


ತಿನ್ನುವುದಕ್ಕಿಂತ ಹೆ 
ಸ್ಬುಲಾರಮ್‌, 


ಗಳು 


43 


“WB 
ಅಟ್ಟಿ 
೫ 
ಚ 
py 
43 
ಚ 
“ವಿ 
ಇ 
೪ ಟಿ 
K 
sy 
Ww 
ಟಿ 1 
up 
xe 
11 
ಐ 3 
“D 
ಡ್‌ 
pe 
೪% 
pS > 
೫3 
ಎರಿ 
G 
4) 
ಚ್‌ ಡಿ 
೪ 
Re: 
ಚ್‌ 


3 
ಟಿ 
ಷಿ 
1 
9 ಮ 
2 
Fw 


೫% ಲ್‌ 
ಲ 3೧. 
p © 
3 
a ತು 
py 
a 
pe 
A 
೫ ಲ್ಕ 
೫ 
0» ಸು) 
ಸಸಿ 
ಳ ಭ್ರ 
6. (1 
0 4 
ps 
9 1 
ಇ ಐ ಲ್ಲ 
ಬಾ 
. “3 
1B 
ಸ 
"13 
43 
ಇ 172 
pl pS 
೫ _ ಬಪ್ಪಿ 
xB 


ಹ 
. ಗಡ್ಡೆ ಮೂಲಕ ಉಗಾ 


ತಿ 
ದ್ರ 


ಳ್ಳಿ ಟುಲಿಪ್‌ ಗ 


[2 


ನು 


ತ್ತದೆ. 


್ರಾಣಕ್ಕೆ ಸೇರ 


ನ 


₹ರಿ. ಒಣಗಿಸುತ್ತವೆ. 


ಲ್ಲಿ 
ತೆ 
ಹ 


ಪದರುಗ 
ಟಿ. 


ಡು 


ಹತೊ 


ಗಳು ಗಡೆಗಳ 


R 


ಗ 


ತಿನಾಶಕಗಳ 


ದ್ದಾಗ ಕೀ 
ಖು 


ಗಳಿಗೆ ನುಶಿಗಳು ಬಿ 


ದ 
ವಸ 


ಆಹಾರ 


ಮನೆ ಕಂಬಳಿ ಹುಳು 


7. 


5 
NE 
ನೆ 
ಲ ಸ 
1 ತ 
% ್ಪ್‌ೆ 
™ 
Be 
Ra 
Ned 
UW 
3 
Je 
ಬೀ 3 
Ks 
ಡೆ 
KA 
wp 
wm ಸ 
ಸು 
ಜಾಜ್‌ 
1# a 
# 
೧ ww 
H 
ಎಡೆ 
ಚ pS 
Ki 


ವುಗಳನ್ನು 
ಹೆಚ್ಚ ಗೋಡೆಗ 


ಕಲ್ಲುಹೂ 


ಖ್ಯಾತ 


ಅಸಂ 


ಹುಳುಗಳು 
, ಅವು ತಗುಲಿದ ಕಡೆ ತುರುಚೆ 


ಕಂಜಿಳಿ 


ಟ್ಟಿದಾಗ. 


ಬುಡದಲ್ಲಿ ಪಾಚಿ ಕಃ 


ಳೆ 


3 0 
ಎಲ್ಲೆಲ್ಲೂ 


» 


A 
ಯಾಗುತ್ತದೆ. 


ವಾ 


7 


ೂಶಗಳಾಗುತ್ತವೆ. 


ಮಾಳಿಗೆ ಮೂಲೆ, ಹೆಂಚುಗಳ ಬಳಿ ಕೆ. 


ದ್ಯ 


ವೆ. 
ಗಳಿವೆ, 


ಟೆ 
ಬ 


ತ್ರ 
ಶ್ವ 


M2 


ಬರ 
ಪ 
ಪ 


4 


ಬಣ್ಣದ ರೆಕ್ಕೆಗಳು; ಸುಂದರ, ಬೆಳಕಿಗೆ 


ಗ 


ಅಡ್ಡಾದಿಡ್ಲಿ 


ಕೆ ದ್‌ 
೦ದ ಕೆಳಕ್ಕೆ ನಾಲ್ಕು 


ರಿನ ಬಳ್ಳಿ ಶೇಕಡಾ 


ದ 
ಳಿ ಸೂ 


ಗೋಡೆಗಳ ಬ 


ಹೊರಗಡೆ, 


ಮನೆ 


ಹತೋಟಿ: 


4 


್ರಡಿಯೆನ್ನು 


ಪು 
ಇ 


,ರೆಕ್‌ 
ಎ 


ಭೆ 


5ರ ಡಿಪಿ 


ಕಣಜ ಮತ್ತು ಜೇನು 


8. 


ಒಳಗೆ 


ಸಯ ಹತ್ತಿರ ವ 


ನ 


ಗಳು ಆಗಾಗ ಮ 


ದ್ಯ 


ಡೆ. 





ವುಃ 


ಗಳು ಮತ್ತು ಆ 


4 
ಡೆ 


ಮೆನೆ ಕೀಟಗಳು, ಇತರ ಪೀ 


44 





ತ್ತು ಪತಂಗೆ 


— 
ವ 


2-8 : ಮುನೆಕಂಬಳಿ ಹುಳು 


ಚಿತ್ರ 
ಶು 


(ಅಸುರಕಾನ್‌ ಫರ್ಟ) 


ಪವಾಗಿ ಮನೆಗಳ 


ಸರಿಯ) ಅಪರೂ 


ಬೆಜೇ 


A 


೨ (ಖಪಿಸ್‌ ಇಂಡಿಕ) ಸಹ 


ದ್‌ 
ನ 


ಎತ್ತದೆ 
ಜ್‌. 


ಹಾರಿ ಹೋಗ 


ತ್ರಿ 
ನಾ 


ಬಳಿ ಮು 


ಮನೆಗಳ 


ವಾಗ. 


ಸ 


ವಲಸೆ ಹೋಗ 


ದಪ್ಪ ಕೀಟ, 
ಕುಡಿ ಮೀಶೆ 


ಇ 


ಸೊಂಟ ಸಣ್ಣ. 


ಪಟ್ಟೆ ಇದೆ. 


ಲೆ ಹಳದಿ 


ಇರೆ 
ಪಂ ಬಟು 


ಯ 


ಟ್ಟೆ 
ಮೊಳಕೈಯಾಕಾರ ಕಿಟಕಿ. ಬಾಗಿ 


ಕಟ್ಟಿ 
ಒ 


ಮು 
ಮ್ರು 


ೂಲೆಗಳಲ್ಲಿ ಗೂಡುಗಳ 


ಗಳ ಹಿಂದೆ. ಮ. 


ಟ್‌ 


ರದ ಸಾಮಾನು 


ದ್‌ 
ಮಯ 


ಹ 


ಮರದ ಒಣಕೊಂಬೆಯಲೂ 


ಗಳನ್ನು ಕೊರೆದು ಗೂಡನ್ನು ಮಾಡಿಕೊಳ್ಳುತ್ತದೆ. 


ವಾಗ "ಜುರ್‌? 


ಹಾ 


€ಲಿ ಹೊಳೆಯುವ ರೆಕ್ಕೆಗಳು. 


ಹೂವುಗಳ ಪರಾಗವ; 


ಬ 


ಕೀಟ, ಕಪ್ಪು 
ತವೆ 


ಪ 
ಬ 


ದ 
೦ಬ ಶಬ್ದ ಮಾಡ. 


ಎ ಜೊ 


ಎ 


ಒಳ 


ಕಿ 
ಗ್ರಬ್‌ಗಳು ಮರದ 
ತಿಂದು. 


ರ 


ಕೊರೆದ 


ಕಿಲ 


ತಾಗಿರಬೆ 
ಬಿಟ್ಟಿರುತ್ತವೆ. 
ಪೀಠೊ 


ಸರಿಸಿ, ರೊಟ್ಟಿಯ 
ಗಳವರೆಗೂ 


ಪ್ರ 


ದ್‌ 
ವೆಖ 
ನೆಲಕ್ಕೆ 

ಮು 

ನನ್ನು 


ಕು ಟ್ಟಿ ಹುಳುಗಳು 


ಇರಪೊರೆಯ 


ಇವಕ್ಕೆ ಮರ 
ಹ 


9. 


ಯಾದ ಮೇಲೆ ಸಿಂ 
ತ 


ಬ 
» 


ನ 
% 
ುವು. 


ಟ್ಲುಗಳನ್ನು ಕೊರೆದು 
dv 


ಎಲನ್ನು ಸೇರಿಸಿ, ರ 
ಮರ ಮದಿ 
ಸಲಿಗೆ ಎರಡನೆಯ 

ನು. 
್ನ ಪುಡಿವ 


ಸಾಮಾ 


ಾಗವನ್ನು 
ಒಳಗೇ ಇದ್ದು, ಹೊರಕ್ಕೆ ಕ 


ಮನೆ ಕೀಟಿಗಳು 
ಗೆದ್ದ 
ಭಃ 


ಆಗಿ 
ಳಗೆ. 


ರಿಂದ 3 ಅಂಗುಲ ಉದ್ದ. ಎಲಿಟ್ಟ ಗಟ್ಟಿ; ಬೂದು. 
ಟು. ಮೊಟ್ಟೆಗಳು ಮರದ ಸಾಮಾನಿನ ರಂಧ್ರದೊ 


1 ಚೆ 
ಮೊ 


Po 

ಜಃ 
ಹವ 
ಥವಾ 


ಜು 


ದುಂಬಿಗಳು ಸ 
ದ; ವರ್ತುಳ 
ಗ 


ಚಿ 


ಉ 


ನ್ನ್ನ 
ಗ 


ಎ 


ರ 
ಕ 
೨ 
ಸ್ರ 


ನಿಲ್‌ ಬೆ 


ಮೆ 
ಮ ಟಾಕ್ಷ 


ಳಗೇ ಹಲವು ವಂಶಗಳ 
ಹ 


ಒ 


ತ 


ವರೆಗೂ. 
ಗಳಿಗೆ 
ರ ಡಿಡಿಟಿ ಅಥ 


ಬ್ರಿಯೋನಿಡಿ : ಕೋಲಿಯಾಪ್ತಿ 


ರುತ್ತ 


ತ್ರಿ 
ವೂ 


ವ 
ಗ 
ವಿ 


ದಕ್ಷಿಣ ಭಾರ 


ಸ ಅಂಗುಲ ಉದ್ದ; ತಲೆಭಾಗ ದಪ್ಪ. ಮರವನ 
ಗ 


ಬರೆದ ಮರಮುಟ್ಟು 


ಡ 


ಕೆ 
ಕೆ 


೧ರ್ತಿನಾಶವ 

ುಗಳು 

ು. ಶೇ 
ಥವೂ ಶೇಕಡಾ 


ಗಳ ಮೇಲೆ ಮು 
ಟ್ಲುಗಳಿಗೆ ಸಿಂಪರಿಸಬೇಕು. 


ರಂಧ್ರಗಳ 
ಪಣ 
ಪೂ 
ಇದು 
ಗ 
ಹುಳ 


ತ 

6 

ಬ 
ಬ 


ಕೈಸ್ರಾಸಳ್ಸಿ ಕರ್ಟಿಕಾಲಿಸ್‌ ಟ್ವಿನೆ 
pe 


| 


ಅಂದು, 
ಇ 


ಹತೋಟ- 
ಪಕವನ್ನು ಹಾಕಬೇಕ 


ಇದು ಕಪು 


(11) 


ಗಳ ಮರಮುಃ 
ಬೆರಸಿ ಮರಮ. 


ಕೊರೆದ: 
ಮರಮುಟ್ಟು ಬಿದ. 
ಬಹುದ 
7ರ ಕ್ಲೊರ್ದೇನ್‌ ಆ 


ಧೂ 



















%) MYT BSE Gg 
ಫಿ BATS ನಿ ಬು ಜ.1 ಸೂ = pH 4 KR 
FS SRS: BBE ಇ ಈ OE 
೩ಡಿ ಇತ ೫ HNC ಭ್ರ ಈ ೆ UN %) ೫01 
n NE 30M ಡಡ CR 
6 ೪ ಆಗ KY DG BR MTV 
SARE BBS SES 
ಸ್ಪ BU BBE gS HUGG m Babin 
Ky ಬ ಇ % ಭೆ ಇ ಸ್ತ pn (ಸ 0% 
ಇ ಗ RAN ga (ZY CH GHB 
ಕೆ 24 4 8) ೧ನೆ 1 38 An Red 
aT A f SRK BH ಜ್ತ 
5 5 ಇಂ | ಭ್ರ 2 | ೫ a 
w [ENS ಟ್ರ ಗು 2 
ka el BE an w {9p B x 
pe 15) ಯ್‌ | ಭರ್‌ ung ಲ್‌ 
ಇ ಎ ಕ Hs $n ಬುಟ್ಟಿ ಖಿ ue UB 
“ ಐ ಸಿ AE SS, “ಕ ತೈ 2) 
w ಬಾಬ ಶ್‌ ಟೆ ಭಳ 017 8ನೆ ud ಗ್ರ 
ಸ್ಪ ೫823 »p ೭. .ಊ್ಛ ಟಿಟಿ ದಷ್ಟು 9% my 6 15 
೮. ೫ಬ ಸ್ಸ್‌ ಬ ತೀ ನಂಟ 6 a [es 15 
pe: HT ಲ ಸುದ್ಧಿ ಟೆ ಇ ಜಬ 
ಆ ಅಗೆ? HUES 
ಚ ಲ್‌ HES 
Kd ಕ್‌ ತ ದಾ PK GR 
ಸ 8 
2 K < Bow ¥ 
2 pe # URS 
1 RR: C= 
ha us SO 
4 CR: 
ಬ HIS 
Xk PR x ್ಷಿ 
ತ 3 2 1] 
©) ಡ್ಯ ಗ 
೨3 ಟಿ 
2 3 Ww 
1 ಗ್‌ೆ 21 






ಟಿ ಭಿ ಛಗ್ರಟ್ಟ 
13% TER 





130 


46 


47 


ಟಿಗಳು 





ಮೊಟ್ಟೆಗಳ 
ಇ 
ದುತೆ 


ದು 
ದು 
he 
ದ್ರು 
೦೦ 
ವೆ 
5 
2M pe 
ML 
ತೆ 3 a ಸ 
5% 5 
32 ಡು 
ಲತೆ 5 
2411 
nT 
GW 4p 
BW 
u BH 
BB 
ಎ 1 110) 
Bo 
2 TT ಇ 
ಚಿ ಗ ಎನಿ 
UG 
ಲ್ನ ಡ ಟಿ ಗ 
11 |ಡಲ್ಲು 
ಜರ 
ಇ ಬಿಟ್‌ 





: 2-7 ಗೆದ್ದಲು 


ಚಿತ್ರ 





ಖು 
HRI 


೦ಡು ಈಗ" 





FP) 


ಬಾಡಿ 


K RO 
ಡಲು ಸಹಾಯವ 


ದ 
ಮಾ 


ಗೂಡನ್ನು 


ದ ದದ್‌ ಆಂ ೧ ಹೆ 
ಷಾ ನದಲ್ಲಿ ಒನೆಗ 
ಪ್ರಾರಂಭ ಬಲ್ಲಿ 1? 


ದ 


ಇದ್‌ 
ನವನ 


೧೨ 
ಬ 


ಈ ಹುಳುಗಳ 


48 ಮೈನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ವುದು, ಆಹಾರ ಸಂಪಾದನೆ. ಮರಿಗಳ ರಕ್ಷಣೆ ಇತ್ಯಾದಿ. ಕೆಲವು ಬಗೆ ಗೆದ್ದಲಿನ 
ಕೆಲಸಗಾತಿ 'ಜಾತಿ'ಗಳಿಲ್ಲ. ಇದ್ದಲ್ಲಿ. ಗಂಡು ಹೆಣ್ಣಿ ಳೆರಡೂ ಇರುತ್ತವೆ. 
ಎರಡನೆಯ ಬಗೆಯವು ಸಿಪಾಯಿಗಳು. ಇವು ಕೆಲಸಗಾತಿಗಳಿಗಿಂತ ಸಣ್ಣ.ದವಡೆ 


ಮೂರನೆಯ ಬಗೆಯಲ್ಲಿ ರೆಕ್ಕೆಗಳುಳ್ಳ ಗಂಡು ಹೆಣ 
; ರೆಕ್ಕೆಗಳು ಉದ್ದ; ಭಿದುರ. ಬುಡದಲ್ಲಿ ಮುರಿಯುತ್ತ ವೆ. ಗೂಡು 
ಅಕಸ್ಮಾತ್‌ ನಾಶವಾದ ಹೊರತು ಬೆಳೆಯುತ್ತಲೇ ಇರುತ್ತದೆ. ಹುಳುಗಳು ಅನೇಕ 





ಈ ದೂ 
ವರ್ಷಗಳು ಅದೇ ಗೂಡಿನಲ್ಲಿರುತ್ತವೆ. ನೀರು ಮತ್ತು 6 ಬಗೆ ಆಹಾರಗಳನ್ನು ತಿನ್ನು 
ತ್ತವೆ; ಮುಖ್ಯವಾಗಿ ಸೆಲ್ಯುಲೋಸ್‌, ಇನಾವ ಪ್ರಾಣಿಗಳು ಸೆಲ್ಯುಲೋಸ್‌ನ್ನು 
ತಿನ್ನಲಾರವು. ಆದ್ದರಿಂದ ಒಂದು ರೀತಿಯಲ್ಲಿ ಗೆದ್ದಲಿನ ಆಹಾರಕ್ಕೆ ಇತರ ಪ್ರಾಣಿಗಳ 
ಸ್ಪರ್ಧೆ ಇಲ್ಲ, ಅಲ್ಲದೆ ಸಗಳ ಕರುಳಿನಲ್ಲಿ; ಬ್ಯಾಕ್ಟೀರಿಯ, ಶಿಲೀಂಧ್ರ. ಪ್ರೋಟೋ 
ಜೋವಗಳಂತಹ, ಸೂಕ್ಷ್ಮಾಣುಗಳಿದ್ದು, ಸೆಲ್ಯುಲೋಸನ್ನು ಜೀರ್ಣಿಸುತ್ತವೆ 
ಇನ್ನೊಂದು ಚಷಯವೆಂದರೆ, ಗೆದ್ದಲು ಹುಳುಗಳು, ವಾಂತಿ ಮಾಡಿದ ಜೀರ್ಣವಾಗಿ 


p 
ರುವ ಆಹಾರ ಮತ್ತು ವಿಸರ್ಜಿ ಸದೆ ಹಿಕ್ಕೆ ವಸ್ತುಗಳನ್ನು ಪರಸ್ಪರ ತಿನ್ನುತ್ತವೆ. ಆದ್ದ 


ಇತಿ ಗ್‌ [ 

ರಿಂದ ಅವುಗಳ ಗೂಡುಗಳಲ್ಲಿ. ಸುರಂಗಗಳಲ್ಲಿ ಶಲಂಧ್ರ ಸ್ವಾಭಾವಿಕವಾಗಿ ಬೆಳೆಯು 
ತ್ತದೆ, ಅದರ ಜೊತೆಗೆ ಕಬ್ಲುಹೂವು ಮತ್ತು ಹು ಬ್ಲನ್ನೂ ಬೆಳೆಸುತ್ತವೆ. ಇವೆಲ್ಲ ತೋಟದ 
(ಶಿಲೀಂಧ್ರ ತೋಟ) ನೋಟವನ್ನು ಕೊಡುತ್ತವೆ. ಗೆದ್ದಲು ಆ ತೋಟವನ್ನು ಹುಲ್ಲು 
ಸ 


ಹ ಐ 
ಸಾಗಿರಲು ಸಾಕಷ್ಟು ತನುವು ಹವವನ್ನು ಇಟ್ಟಿರುತ್ತವೆ. ಕೆಲಸಗಾತಿ ಗೆದ್ದಲು, ಒಳದಾರಿ 
po] 


ಗಳಲ್ಲಿ ಆಹಾರಕ್ಕಾಗಿ ಬಹಳ 
ಜಾ ಕ್ರ 


ಗೆದ್ದೆಲನ್ನು ನಡತೆಯ ಆಧಾರದ ಮೇಲೆ ಎರಡು ವಿಧವಾಗಿ ವಿಂಗಡಿಸ 
ಬಹುದು : (ಆ) ಮಣ್ಣಿನೊಳಗಿರುವ ಗೆದ್ದಲು (ಆ ಮರದೊಳಗಿನ ಗೆದ್ದಲು. 

(ಅ) ಮಣ್ಣಿನೊಳಗಿರುವ ಗೆದ್ದಲು ; ಇದರಲ್ಲಿ ವಸಾಹತು ಯಾವಾಗಲೂ” 
ಭೂಮಿಯೊಳಗೆ ಅಥವಾ ಗುಂಪು ಹೊರಟಿ ನಂತರ ಒಂದುಗೂಡಿದ ಜೋಡಿಯು 
ಭೂಮಿಯನ್ನು ಹೊಕ್ಕು ಅಥವಾ ಭೂಮಿಯೊಳಗಿರುವ ಮರದೊಳಕ್ಕೆ ಸೇರಿ, 
ಗೂಡನ್ನು ಮಾಡಿ ವಸ ಎಹತ ತುವನ್ನು ನಿರ್ಮಿಸುತ್ತವೆ. ಸ 


ಮನೆ ಕೀಟಿಗಳು 49 


ಇವುಗಳಲ್ಲಿ 4 ಬಗೆ : 1) ನೆಲದೊಳಗಿನ ಗೆದ್ದಲು, 2) ಮರಳ್ಲಾಡಿನ ಗೆದ್ದಲು, 
3) ಹುತ್ತ ಕಟ್ಟುವ ಗೆದ್ದಲು, 4) ಪೆಟ್ಟಿಗೆ ಕಟ್ಟುವ ಗೆದ್ದಲು. ನೆಲದೊಳಗಿನ ಗೆದ್ದಲೇ 
ಮುಖ್ಯ. 


ದ 
ನ 


ಛಿ 


ದೊಳಗಿನ ಕ್ವೈನೊಟರ್ಮೆಟಿಡಿ ಕುಲದ ಗೆದ್ದಲು ಕಟ್ಟಡಗಳನ್ನು ನಷ್ಟ 
ಪಡಿಸುತ್ತವೆ. ಅವು ಸಣ್ಣ, ರೆಕ್ಕೆಯುಳ್ಳವು 3 ಅಂಗುಲ ಉದ್ದ. ಕೆಲಸಗಾತಿಗಳು, 
ಶಿಪಾಯಿಗಳು ] ಅಂಗುಲ ಉದ್ದ. ಮಣ್ಣಿನಿಂದ ಮರಕ್ಕೆ ಕೊಳವೆಗಳನ್ನು ಮಾಡು 
ತ್ತವೆ. ಚಾವಣಿ ಹಾದಿಗಳಲ್ಲಿ ಡಿಕ್ಕೆಗಳನ್ನು ತುಂಬುವುದಿಲ್ಲ. ಮುಖ್ಯ ಪ್ರಭೇದಗಳು 
ರೆಟಿಕ್ಯೂಲಿಟರ್ಮಿಸ್‌ ಫ್ಲುಪಿಫೆಸ್‌, ಕೈ ಟಬಿಯಾಲಿರ್ಸ, ರೈ ಹೆಸ್ಸೆರಸ್‌, ಹೆಬಿರೊಟರ್ಮಿಸ್‌ 
ಅರಿಯೆಸ್‌, 

ಬಿ) ಮರಡೊಳಗಿನ ಗೆದ್ದಲು : ವಸಾಹತು ಮರದೊಳಗೆ ಅಥವಾ 
ಗುಂಪು ಹೊರಟ ಜೋಡಿಯು ಭೂಮಿಯ ಮೇಲೆ ಮರದೊಳಕ್ಕೆ ಸೇರುತ್ತದೆ. ಬಗೆ 
ಗಳು !) ಒದ್ದೆಮರದ ಗೆದ್ದಲು 2) ಒಣ ಮರದ ಗೆದ್ದಲು. ಇವು ಕೊಳವೆಗಳನ್ನು 
ಮಾಡುವುದಿಲ್ಲ. ನ್ಯಾಲರಿಗಳಲ್ಲಿ ಹಿಕ್ಕೆ ಗಳ ಭರ್ತಿ ಇದ್ದು, ಹಿಕ್ಕೆಗಳು ವಿಶಿಷ್ಟವಾಗಿರು 
ತ್ತವೆ. ಒಣಮರದ ಕ್ಯಾಲೊಟರ್ಮೆ ಓಡಿ ಕುಲದ ಗೆದ್ದಲು ದಪ್ಪ. ಸುಮಾರು | 
ಅಂಗುಲ ಉದ್ದ. 


ಕ್ಯಾರೊಟರ್ಮಿಸ್‌ ಮೈನರ್‌ ಸಾಮಾನ್ಯ ಒಣಮರದ ಗೆದ್ದಲು. ನಷ್ಟಹೆಚ್ಚು. 
ಮಧ್ಯಾಹ್ನವೇ ಗುಂಪುಹೊರಡುತ್ತವೆ. ಒಂದುಗೂಡದ ಕೂಡಲೆ, ಗಂಡು ಹೆಣ್ಣು 
ರೆಕ್ಕೆಗಳನ್ನು ಮುರಿದುಕೊಂಡು ಮರದೊಳಕ್ಕೆ ಕೊರೆಯುತ್ತವೆ. ಜೀವನ ಚರಿತ್ರೆ 7 
ಹಂತ; ಒಂದು ವರ್ಷ. ಒಂದು ವಸಾಹತುವಿನಲ್ಲಿ 3,000 ಗೆದ್ದಲಿರಬಹುದು, ಒಣ 
ಮರದ ಕ್ಯಾ, ಹೆಬ್ಬುಡೆನ್ಸ ರಾತ್ರಿ ಗುಂಪು ಹೊರಡುತ್ತದೆ. ಕ್ಕಾಸ್ಟ್ರೈಡೆರಿ ರಾತ್ರಿ ಗುಂಪು 
ಹೊರಡುತ್ತದೆ. ದೀಪಕ್ಕೆ ಬರುತ್ತದೆ. ಒದ್ದೆ ಮರದ ಜುವೊಟರ್ಮಾಸ್ಸಿಸ್‌ ಅಂಗಸ್ಟಿ ಕಾ 
ಲಿಸ್‌ ನೀರಿನ ಹತ್ತಿರವಿರುವ ಮರದ ಕಂಬ, ಸೇತುವೆ, ತೊಲೆ ಮುಂತಾದವುಗಳಿಗೆ 
ಬೀಳುತ್ತದೆ. $ ರಿಂದ 1 ಅಂಗುಲ ಉದ್ದ, 

ಗೆದ್ದಲಿನ ಹತೋಟಿ 

ದಾಸ್ತಾನು ಕಟ್ಟಡಗಳಿಗೆ ಗೆದ್ದಲು ಬಿದ್ದು, ನೆಲ, ಗೋಡೆ. ಮಾಳಿಗೆಗಳಿಗೆ ನಷ್ಟ 
ಪಡಿಸಿರುವ ಭಾಗಗಳಿಗೆ ಜಿಂಕ್‌ಕ್ಲೋರೈಡ್‌ ಅಥವಾ ಸೋಡಿಯಂ ಆರ್ಸೆನೈಟ್‌ನ್ನು 
ಉಪಯೋಗಿಸಿ ರಕ್ಷಿಸಬಹುದು. ನೆಲ ಗಿಲಾವು ಮಾಡುವ ಮೊದಲು 3 ಅಂಗುಲ 
ನೆನೆಯುವಂತೆ ನೀರನ್ನು ಹಾಕಬೇಕು. ನೀರನ್ನು ಹೀರಿಕೊಂಡ ಮೇಲೆ, ಶೇಕಡಾ 20 
ರ ಜಿಂಕ್‌ಕ್ಲೋರೈಡ್‌ ಅಥವಾ ಶೇಕಡಾ 3ರ ಸೋಡಿಯಂ ಆರ್ಸೆನೈಟ್‌ 
ದ್ರಾವಣವನ್ನು ನೆಲವೆಲ್ಲ ನೆನೆಯುವಂತೆ ಹಾಕಬೇಕು. ಕೀಟನಾಶಕವು ಸರಾಸರಿ 1-2 


ಮನೆ ಕೀಟಗಳು, ಇತರ ಹೀಡೆಗಳು ಮತ್ತು ಅವುಗಳ ಹತೋಟ 


50 

ಅಂಗ್ಲುಲ ನೆಲದೊಳಕ್ಕೆ ಇಳಿಯಬೇಕು. ಇದಕ್ಕೆ ಖರ್ಚು ಹೆ ಹೆಚ್ಚು ಸೋಡಿಯಂ ಅರ್ಸೆ 
ಸೈಟ್‌ ದ್ರಾವಣವನ್ನು ಕಡಮೆ ಖರ್ಚಿ ನಿಂದ” ಮಾಡಿಕೊಳ್ಳ » 1. ಪೌಂಡು, ಕಚ್ಚಾ 
ಲರ್ಟನಿಕ್‌' ಮತ್ತು 3 ಪೌಂಡು ವಾಷಿಂಗ್‌ಸೋಡಾ ಸೋ ಡಿಯಂ ಕಾರ್ಜೋ 


, ನೆಟ್‌ ಚೆಲ ಸು ಸ ಗಳ ನನ್ನು! 8 ಗೂ ವ್ಯೀಲನ್‌ ನೀರಿನಲ್ಲಿ ಕುದಿಸಿ, ಅದನ್ನು24 ಗ್ಯಾಲನ್‌ 
ಗಳಿಗೆ ಹೆಚ್ಚಿಸಿಕೊಳ್ಳಬೇಕು. ಈ ಮಾಡಿಟ್ಟುಕೊಂಡ ದ್ರಾಪಣ 100 ಚದರಡಿ ನಕ್ಕೆ 
ಸಾಕಾ? ತ್ತದೆ. ಆಮೇಲೆ ಕಟ್ಟಡದ “ಜಾಯಿಂಟ್‌'ಗಳಿಗೆ, ರಿಪೇರಿಗೆ ಒಳ್ಳೆ ಯ 
ಸಿಮೆಂಟನ್ನು ಉಪಯೋಗಿಸಬೇಕು. ದಾಸ್ತಾನು ಕಟ್ಟಡಗಳ ರಂಧ್ರಗಳು ಮತ್ತು 
ಬಿರುಕುಗಳ ಮೂಲಕ ಗೆದ್ದಲು ಸೇರುವುದನ್ನು ತಪ್ಪಿಸಲು. ಕೆಪ್ಪುರಾಳೆ ಮತ್ತು ಇತರ 


ಮೇದಸ್ಸಿನ ಸಂ ನಯೋಜಕಗಳು ಪ್ರಯೋಜನಕರವಾಗಿದೆ. 


ಗೆದ್ದಲನ್ನು ತಾತ್ಕಾಲಿಕೆವಾಗಿ, ಆವುಗಳೆ ಮಣ್ಣಿನ ಜಾಡನ್ನು ಅನುಸರಿಸಿ ಕಟ್ಟಡ 
ದೊಳಗೆ ಸೇರುವವತೆಗೂ ನೋಡಿ, ಹತೋಟಿ ಮಾಡಬಹುದು. ಸೇರುವ ಕಡೆ ರಂಧ್ರ 
ಅಥವಾ ಕಂಡಿಯನ್ನು ಅಗಲ ಮಾಡಿ, ಪ್ಯಾರಿಸ್‌ಗ್ರೀನ್‌, ಆರ್ನೆನಿಕ ಭಸ್ಮ 
ಸೋಡಿಯಂ ಫು _ವೊಸಿಲಿಕೇಟ್‌ಗಳು ಬೇಗ ಕಾರ್ಯಗತವಾಗುತ್ತವೆ. ಇದರಿಂದ 
ಗೆದ್ದಲಿನ ವಸಾಹತು ಬೆಳೆಯುವುದಿಲ್ಲ. ಅಥವಾ ಆ ಕಟ್ಟಡವನ್ನು ತ್ಯಜಿಸುತ್ತವೆ. 

ನೀರು ಸೋರಿ, ತನುಮಾಗಿ ಗೆದ್ದಲು ಬಂದಿದ್ದರೆ, ಸೋರುವುದನ್ನು ತಪ್ಪಿಸಿ, 
ಬೆಳಕಿನ ಕಂಡಿಗಳನ್ನು ಮಾಡಿ, ಕಟ್ಟಡವನ್ನು ದುರಸ್ತಿವಇಡಬೇಕು. 

ಕೆಲಸಗಾತಿ ಗೆದ್ದಲು ಬಂದ ಹಾಗೆ ಅಥವಾ ಹೊಸ ವಸಾಹತುವಿನಿಂದ 
ಕಟ್ಟಡಕ್ಕೆ ಗೆದ್ದಲು ಆಕ್ರಮಿಶುವಂತಿದ್ದರೆ, ಮೇಲೆ ತಿಳಿಸಿದ ಹತೋಟೆ ಕ್ರಮಗಳೆಲ್ಲ 
ತಾತ್ಕಾಲಿಕ, ಆದ್ದರಿಂದ ದಾಸ್ತಾನಿನ ಕಟ್ಟಡಗಳನ್ನು ಆಗಾಗ್ಗೆ ಪರೀಕ್ಷಿಸುತ್ತಿರಬೇಕು. 

ಮರದಿಂದ ಕಟ್ಟಿದ ಅಥವಾ ಮರದ ಭಾಗಗಳಿರುವ ಕಟ್ಟಡಗಳಿಗೆ ಗೆದ್ದಲನ್ನು 
ತಪ್ಪಿಸಲು ಕೆಲವು ಮುಖ್ಯ ಕ್ರಮಗಳು ಕೆಳಗಿನಂತಿವೆ : 

1) ದಾಸ್ತಾನು ಕಟ್ಟಡದ ಬಳಿ ಗೆದ್ದಲಿನ ವಸಾಹತುಗಳನ್ನು (ಹುತ್ತ ಇತ್ಯಾದಿ 
ಗಳಲ್ಲಿ) ತಪ್ಪಿಸಬೇಕು. 

2) ಗೆದ್ದಲು ಬೀಳದಂತೆ ವಿಶಿಷ್ಟ ರಚನೆಗಳಿಂದ, ಕಟ್ಟಡವನ್ನು ಕಟ್ಟ ಬೇಕು. 


3) ನಿರೋಧಕ ಮರ ಮುಟ್ಟಿ ಗಳನ್ನು ಅಥವಾ ಅವನ್ನು ರಾಸಾಯನಿಕ 
ವಸ್ತು'ಗಳಿಂದ ಸಂಸ್ಕರಿಸಿ ಉಪಯೋಗಿಸಬೇಕು. 

4) ದಾಸ್ತಾನಿನ ಕಟ್ಟಡ, ಜಾಗಗಳ ಹತ್ತಿರ ಎಲ್ರೂ ಹುತ್ತುಗಳಿರ 
ರದು. 


ಮನೆ ಕೀಟಿಗಳು RY! 


5) ಕಟ್ಟಡದ ಬಳಿ. ಕೊಳೆಯುತ್ತಿರುವ ದಿಮ್ಮಿ, ಮರದ ತುಂಡು, ಎಲೆ 
ಹೂತಿರುವ ಬೇರು ಇತ್ಯಾದಿಗಳಿರಬಾರದು. ಅವುಗಳಿಂದ ಭೂಮಿಯೊಳಗಿರುವ 





1) ಪೆಟ್ರೊಲ್‌ 

8) ಸೆಲ್‌ಫಾಸ್‌ ಭಿಲ್ಲೆಗಳ (ಒಂದು ರಂಧ್ರಕ್ಕೆ 2 ರಿಂದ 3 ರಂತೆ ಫಾಸ್ಟಾ 
ಕ್ಲಿನ್‌ ಬಿಲ್ಲೆಗಳು. 

0) ಕ್ರೂಡ್‌ಆಯಿಲ್‌ ಎಮಲ್‌ಷನ್‌ 


ಹುತ್ತವನ್ನು ಕಟ್ಟದೆ, ಗೆದ್ದಲು ಭೂಮಿಯೊಳಗೆ ಗೂಡು ಮತ್ತು ಸುರಂಗ 
ಗಳನ್ನು ಮಾಡಿಕೊಂಡಿದ್ದರೆ ಅವು ಹಿಂಡು ಹೊರಡುವಾಗ ರಂಧ್ರವನ್ನು ಗುರುತಿಸ 
ಬೇಕು; ಇಲ್ಲದಿದ್ದರೆ ಅವನ್ನು ನಾಶಮಾಡುವುದು ಕಷ್ಟ. ಆಗ, ಜಿಂಕ್‌ಕ್ಲೊರೈಡ್‌ 
ಅಥವಾ ಸೋಡಿಯಂ ಅರ್ಸೆನೈಟ” ದ್ರಾವಣವನ್ನು ಮಣ್ಣು ನೆನೆಯುವಂತೆ ಸುರಿಯ 
ಬೇಕು. ಇದು ತಾತ್ಕಾಲಿಕ, ಗೋಡೆ ಮರ ಮುಟ್ಟುಗಳಿಗೆ ಗೆದ್ದಲು ಬರದಂತೆ ಸರಿ 
ಯಾದ ತಡೆಹುಕಬೆ:ಕು. ಕಟ್ಟಡ ಪೂಶೈಸಿದ ಮೇಲೂ ಹೊಸದಾಗಿ ಗೆದ್ದಲು ಬೀಳ 
ಬಹುದು ಸಾಕಷ್ಟು ನೀರು ಬಸಿದು ಹೋಗಲು ಚರಂಡಿ, ನೀರ್ಗಾಲುವೆ ಮತ್ತು 
ಗಾಳಿ ಬೆಳಕು ಬರುವಂತೆ ವಾತಾಯನಗಳನ್ನು ಮಾಡಬೇಕು. 


ಮಣ್ಣಿನ, ಸಗಣೆಯ ನೆಲ. ಮಣ್ಣಿನ ಗೋಡೆ, ಇಟ್ಟಿಗೆ ಮಣ್ಣಿನ ಗೋಡೆ, ಕಲು 
ಣ ಣ ಬ ಣ ೨ "ಹು 


ಮಣ್ಣಿನ ಗೋಡೆ, ಸಂಸ್ಕರಿಸಿಲ್ಲದ ಬಿದಿರು,ತಡಿಕೆ, ಗೋಡೆಗಳಿಗೆ ಗೆದ್ದಲು ಬೀಳದಂತೆ 
ತಡೆಯುವುದು ಕಷ್ಟ. 


ಮನೆ ಕೀಟ 


52 


ಗೆದ್ದಲು ಬೀಳದಿರಃ 


ರ 


ವ 


ಗದ 


ಸ 


7 


ಂಸ್ತರಿತವ; 


ಡು 


ಜೌ 
ಇ 
[4 ಗ್ರ 
ಗ ಉಂ 
wf 
ಲ 
1p 
Ra 
3 
ಇಗ ನ 
En 
ಔಣ 
Nh 
ಯ 
ಇ ಜಿ 
By 
BA 
೫೧ 
೫ ಛೆ 
4 
1 
ಲೆ 
2 
ಇ ( 
» 
Hw 
[a] 
A 
೭ J 
a ॥ೈ 
5 ೫D 
ಸ್ನ 
ಜು ಸ) 
1 
ಸನ 
ವಿ 


ಅಧ್ಯಾಯ 2 


ಕೀಟಿಗಳಲ್ಲದ ಕೆಲವು ಸಂಧಿಪದಿಗಳು 


ಮನ್ಕೆ ಉಗ್ರಾಣ ಮೊದಲಾದ ಜಾಗಗಳಲ್ಲಿ ಕೀಟಗಳೇ ಅಲ್ಲದೆ ಆಗಾಗ ಜರಿ 
ಜೇಡ. ಚೇಳು ಒನಕೆ ಮಂಡಿಗಳು ಕಾ 
ಇತರ ಪದಾರ್ಥಗಳನ್ನಾಗಲೀ ತಿಂ ಲ 
ಕಾರಿಗಳು; ಏಕೆಂದರೆ, ಅವು ಕೆಲವು ಕೀಟವನ್ನು ಹಿಡಿದು ತಿನ್ನು 
ಯೊಳಗೆ ಅವು ಯಾರಿಗೂ ಬೇಡ. ಅಸಹ್ಯ. ಭಯೋತ್ಪಾದಕ. ಚೇಳು, ಜರಿಗಳು 








ಸ್ನುಟಿಜಿರ ಕ್ಲಿಯೊಪ್ಪು 
ಇ ಇ ಟ್ರ 


ಟ : ಕೈಲೊಪೊಡ (ಸೆಂಟಿಪಿಡ್‌) 

ಇದು ಸಣ್ಣ ಜರಿ. ಮನೆಗಳಲ್ಲಿ ಆಗಾಗ ಕಾಣುತ್ತದೆ. ಉಪಕಾರಿ. ದಾಸ್ತಾನು 
ವಸ್ತುಗಳನ್ನು*ತಿನ್ನುವುದಿಲ್ಲ. ಅದರ ರೂಪ, ನಡತೆಗಳಿಂದ, ಅಸಹ್ಯ. ಹಿಂಸೆ. ಕಚ್ಚು 
ವುದೂ ಉಂಟು. ನರೆಬೂದು, ಕುಡಿಮೀಶೆಗಳು ಉದ್ದ. 15 ಜತೆ ಉದ್ದವಾದ 
ಕಾಲುಗಳು: ಹಿಂದಿನದಂತೂ ಬಹಳ ಉದ್ದ. ಬಹಳ ವೇಗವಾಗಿ ಚಲಿಸಿ ಮರೆಯಾಗು 
ಪ್ರದರಿಂದ. ಅದನ್ನು ವರ್ಣಿಸುವುದೇ ಕಷ್ಟ. ಪೂರ್ತಿ ಬೆಳೆದಾಗ | ಅಂಗುಲ ಉದ್ದ. 
ಸಣ್ಣ ಜಿರಲೆ, ಬಟ್ಟೆ "ಪತಂಗ ನೊಣ ಮೊದಲಾದವನ್ನು ಹಡಿದು ತಿನ್ನುತ್ತದೆ. 

ಇವು ವಿಶೇಷವಾಗಿದ್ದ ಹೊರತೂ ಕೊಲ್ಲಬಾರದು. 

ಜರಿಗಳು "ನೂರು ಕಾಲುಗಳ ಹುಳುಗಳು". ಇವು ಕೀಟಗಳಿಗೆ ಹತ್ತಿರ ಸಂಬಂ 
ಕೀಟಗಳಂತೆ ಇವಕ್ಕೂ ಒಂದು ಜತೆ ಕುಡಿಮೀಶೆ. ಶ್ವಾಸನಾಳಗಳ ಮೂಲಕ ಉಸಿ 
ರಾಡುತ್ತವೆ. ಜನನಾಂಗಗಳೂ ಶರೀರದ ಹಿಂಭಾಗದ ತುದಿಯಲ್ಲಿ ತೆರೆಯುತ್ತವೆ. 
ವ್ಯತ್ಯಾಸ ಕೀಟಗಳಿಗಿರುವಂತೆ ಎದೆ. ರೆಕ್ಕೆಗಳಿಲ್ಲ. ಕಂಲುಗಳು ಹೆಚ್ಚು. ಪ್ರತಿ ಸಂಧಿಗೆ 
ಎರಡು ಕಾಲುಗಳು. ಕೂಡು ಕಣ್ಣುಗಳು, ಅಪರೂಪ, ಹುಳುಗಳಂತೆ ಕಂಡರೂ 
ನಿರ್ದಿಷ್ಟ ತಲೆ ಮತ್ತು ಕೀಲುಗಳುಳ್ಳ ಕಾಲುಗಳಿರುತ್ತವೆ. ಚಪ್ಪಟೆ. ತಲೆ ಹಿಂದೆ, 
ಮೊದಲನೆ ಜತೆ ಕಾಲು ಅಥವಾ ವಿಷಕೊಂಡಿಗಳಿವೆ. ಆಹಾರಕ್ಕಾಗಿ ಸಿಕ್ಕಿದ ಕೀಟಗಳನ್ನು 
ಅದರಿಂದ ನಿಶ್ಶಕ್ತಿಗೊಳ೩. ನುಂಗುತ್ತದೆ. ಉಪಕಾರಿಗಳು; ಆದರೂ ಕಚ್ಚುತ್ತವೆ. 


ನೆ ಮನೆ ಕೀಟಗಳು, ಇತರ ಹೀಡೆಗಳು ಮತ್ತು ಅವ್ರಗಳ ಹತೋಟಿ 


ಉಷ್ಣ ವಲಯದ ಜರಿಗಳು ಬಹಳ ದೊಡ್ಡ ವು 18 ಅಂಗುಲಗಳ ವರೆಗೂ ಉದ್ದ 
ವಾಗಿರುತ್ತವೆ. 


ಹತೋಟಿ 1 ಜರಿ, ಒನಕೆ ಮಂಡಿ, ಸೇರುವ ಕಡೆ, ಪೈರಿತ್ರಮ್‌ ಅಥವಾ 


ಅರೇನಿಡ : ಅರಾಕ್ಮಿಡ 
3 
ಹಲವು ಬಗೆ ಜೇಡರಹುಳುಗಳಿವೆ. ಕೆಲವು ಮನೆಗಳಲ್ಲಿ. ಕಿಟಿಕಿ. ಮೂಲೆಗಳಲ್ಲಿ 


ಬಲೆಯನ್ನು ಹೆಣೆಯುತ್ತವೆ. ಉಗ್ರಾಣದಲ್ಲೂ ಇರುತ್ತವೆ. ಶುಚಿಯಾಗಿಡದ ಜನರು 
ಓಡಾಡದ ಜಾಗಗಳಲ್ಲಿ ಆ ಆಗಾಗ ಕಾಣುತ್ತವೆ. ಹಳಿಯ ಪಟ, ಪುಸ್ತಕಗಳ ಸಂಧಿ 
ಮೇಜಿನ ಕೆಳಗೆ ಮುಂತಾದ ಜಾಗಗಳಲ್ತಿರುವುದುಂಟು ಹಲವು 
ಹೆದರಿಸುವುದರಲ್ಲಿ ಇವು ಹಾವುಗಳಿಗೆ ಪ್ರ 
ನೊಣ. ಪತಂಗ ಮೊದಲಾದ ಸಣ್ಣ 


ಕಿ ೂ 
ಣ ಫಿ 
ತೀವ್ರವಾಗಿ ಕಚ್ಚುತ್ತವೆ. ಉಪಕಾರಿಗಳು ಆದರೂ, ಅಸಹ್ಯ ಕೆರಳಿಸುತ್ತವೆ. 


ಕ 


೧೨ 


ಇವಕ್ಕೆ ನಾಲ್ಕು ಜತೆ %ಲುಗಳು, ಕುಡಿಮೀಶೆಗಳಿಲ್ಲ. ದವಡೆ 
ಗೂಡುಗಳಿಲ. ಸ ಎರಡೇ ಭಾಗಗಳು; ತಲೆ ಎದೆ ಒಟ್ಟು ಸೇರಿದಂ 
ಮತ್ತು ಹೊಟ್ಟೆ. ಉಸಿರಾಡಲು "ಬುಕ" “ಲಂಗ್ಲ್ಸ್‌' ಇವೆ. ರೂಪ ಪರಿವ 
ನನಾಂಗಗಳು ಹೊಟ್ಟೆ ಮುಂದೆ. 


ಲ 





[24 


ಹತೋಟ : ಬೇಗಾನ್‌ 20 ಇ.ಸ. ಶೇಕಡಾ ಏನ್ನು ಸಿಂಪರಿಸಬೇಕು. 
(25 ಮಿಲಿ] ಲೀಟರ್‌ ನೀರಿನಲ್ಲಿ). KR 


3. ಚೇಳು 
ಸ್ಮಾರ್ಪಿಯೋನಿಡಿ : ಅರಾಕ್ಷಿಡ 


ಕ 


ಶುಚಿಯಾಗಿದದೆ, ಅದರಲ್ಲೂ ಮನೆಯ ಬಳಿ ಕಲ್ಲುಗಳಿದ್ದರಂತೂ ಆಗಾಗ 
ಕೀಳುಗಳು ಮನೆಯೊಳಕ್ಕೆ ಸೇರುತ್ತವೆ. ದ ಕೆಪ್ಪುಚೇಳನ್ನು ಮಂಡರಗಸ್ಪೆ 
ಯೆನ್ನುತ್ತಾರೆ. ಸಣ್ಣ ಚೇಳು ಗಳು ಮಾಸಲು. ಕೆಲವು ಕೆಂಪು ಇ ನ್ನು ಕೆಂಜೇ 
ಳಿನ್ನುತ್ತಾರೆ. ಕೀಟಗಳನ್ನು ತಿಂದು ಉಪಕಾರ ಮ ಷಕೊಂಡಿಯಿಂದ 
ಕಚ್ಚುವುದರಿಂದ ತೀವ್ರನೋವು, ಉರಿಯಾಗುತ್ತದೆ. ಎಲ್ಲರೂ ಹೆದರಿ. ಸಿಕ್ಕಿ ದಕಡೆ 
ಅವನ್ನು ಕೊಬ್ಲುತ್ತಾರೆ. ಮನೆಗಳಲ್ಲಿ ಮೂಲೆ, ಕತ್ತಲು ಜಾಗ, ಬಿರುಕೆ ಸಂಧಿಗಳಿರುವ 
ಕಡೆ ಸೇರುತ್ತವೆ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯ. ವಿಷಕೊಂಡಿ ತ್‌ ತುದಿಯಲ್ಲಿದೆ. 


ಕೀಟಗಳಲ್ಲದ ಕೆಲವು ಸಂಧಿಪದಿಗಳು 55 


ಟ್ಟಿ ಬಹಳ ಉದ್ದ; ಎರಡನೆ ಭಾಗ ಸಣ್ಣ. ಉದ್ದ; ಅದರ ತುದಿಯಲ್ಲಿ ವಿಷಗ್ರಂಧಿ 
ಮುಳ್ಳು. 4 ಜತೆ ಕಾಲುಗಳ ಜತೆಗೆ. ಕೊಂಡಿಕಾಲು ಪೆಡಿಪಾಲ್ಟ್‌ ಗಳು ಒಂದು 
ಜತೆ ದಪ್ಪ ಚಿಮ್ಮುಟಗಳಿವೆ. ಅವೂ ಸೇರಿ, 5 ಜತೆ ಕಾಲುಗಳಿದ್ದ ಂತೆ ಕಾಣು 
ತ್ರದೆ. ಪೆಡಿಪಾಲ್ಸ್‌ಗಳಿಂಡ ಆಹಾರದ ಕೀಟವನ್ನು ಹದ್ದು ಕೊಂಡಿಯನ್ನು ಬೆನ್ನಿನ 


ಮರಿಗಳು ಮೊಟ್ಟೆಗಳಿಂದ ಹುಟ್ಟಿದಾಗ, ತಾಯಿ ಬೆನ್ನಿನ ಮೇಲೆ ಗುಂಪಾಗಿರು 


ಕೀಟಗಳನ್ನು ಹಿಡಿದು ತಿನ್ನುತ್ತ. 


> ಇ 


ಅಧ್ಯಾಯ 3 
ಇಲಿಗಳು 


ರೊಡೆನ್‌ಷಿಯ.: ಮಮ್ಮೇಲಿಯ, ಕಾರ್ಜೀಟ (ವರ್ಟಿಬ್ರೇಟ) 


ಇಲಿಗಳು ಮನೆಗಳಲ್ಲಿ ಮತ್ತು ಉಗ್ರಾಣಗಳಲ್ಲಿ ದಾಸ್ತಾ 


ಸಾ 
ಹ ಲನ 
ದ್‌ 


ಗಳು. ಹೊಲ, ಗದ್ದೆ, ತೋಟಗಳಲ್ಲಿ ಅವುಗಳಿಂದಾಗುವ ನಷ್ಟಕ್ಕಿಂತ, 
ವಸ್ತುಗಳಿಗೆ ಅಪಾರ ನಷ್ಟ. ಮನುಷ್ಯರ ಆಹಾರ ವಸ್ತುಗಳನ್ನು ತಿಂದು ಮಲಿನ 
ಮಾಡುವುದಲ್ಲದೆ. ಅನೇಕ ಕೆಟ್ಟ ರೋಗಗಳನ್ನು ಹರಡುತ್ತ 


ಧಾನ್ಯ ಬಲಿಯುತ್ತಿರುವಾಗಲೇ ಇಲಿಗಳ ಹಾವಳಿ ಪ್ರಾರಂಭಿಸಿ, ಉಗ್ರಾಣಕ್ಕೆ ಬ 
ಯಲ ೂ ಸೇರಿ. ಎಲ್ಲ ಹಂತಗಳಲ್ಲೂ ನಷ್ಟಪಡಿಸುತ್ತವೆ. ಅವು ತಿನ್ನುವುದಕ್ಕಿಂತ 
ಕೆಡಿಸುವುದೆ € ಹೆಚ್ಚು. ಕತ್ತಲಾದ ಮೇಲೆ ಉಗ್ರಾ ಣಕ್ಕೆ ಸೇರಿ. ಚೀಲಗಳನ್ನು ಕಡಿದು, 
ಧಾನ್ಯವನ್ನು ಚೆ. ತಿಂದು ಮ್ಮ ಬಿಲಗಳಿಗೂ ಎಳೆದುಕೊಂಡು ಹೋಗುತ್ತವೆ. 
ಎಷ್ಟೇ ಕಡಮೆ ಅಂದಾಜು ಮಾಡಿದರೂ ಪ್ರತಿವರ್ಷ ಅವುಗಳಿಂದ 10 ಲಕ್ಷ ಟನ್‌ 
ಗಳಷ್ಟು ಆಹಾರ ಮತ್ತು ಬಿತ್ತನೆ ಧಾನ್ಯ ನಷ್ಟ ಉಂಟಾಗುತ್ತಿದೆ. 
ಭಾರತದಲ್ಲಿ ಹಲವು ಬಗೆ ಇಲಿ ಗಳಿವೆ. ಸಾಮಾನ್ಯವಾದವು.. ಕಪ್ಪಿಲಿ (ರ್ಯಾ ಟಸ್‌ 
ರ್ಯಾಟಿಸ್ಸ್‌) ಮತ್ತು ಬೂದಿಲಿ (ರ್ಯಾಟಿಸ್‌ ನಾರ್ನಿಜಿಕಸ ಆಗಾಗ ಮನೆ ಸುಂಡಿಲಿ- 
(ಮ ಡೊಬಿಯಸ್‌) ಮತ್ತು ಭಾರತದ ಬನಾಕು ಇಲಿ ಗುನೊಖಿಸ್‌ ಕೋಕ್‌ ಸಹ 
ಹೊಲಗಳ ಬಳಿ ಉಗ್ರಾಣಗಳಲ್ಲಿ ನಷ್ಟಪಡಿಸುತ್ತವೆ.ಬೂದಿಲಿ (ರ್ಯಾಟಿಸ್‌ ನಾರ್ನಿಜಿಕಸ್‌ 
ದಪ್ಪ: ಕಟ್ಟುಮಸ್ತು, ಕಿವಿಗಳು ಸಣ್ಣ: ದಪ್ಪ; ಬಾಲವು ಶರೀರ ಮತ್ತು ತಲೆಗಿಂತ 
ಮೋಟು. ಮೈ ಮತ್ತು ಕಿವಿಗಳ ಮೇಲೆ ಒರಟು ತುಪ್ಪಟ. ಯಾವಾಗಲೂ ಬಿಲಗಳಲ್ಲಿರು 
ತ್ತವೆ. ಬಲಗಳ ಳು ಸುಮಾರು ಒಂದಡಿ ಕೆಳಗೆ; ವಿಸ್ತಾರವಾಗಿರುತ್ತವೆ. ಗೋಡೆಗಳ 
ಕೆಳಗೂ, ಪಟ್ಟಣಗಳ ಮೋರಿಗಳಲ್ಲೂ ಇರುತ್ತವೆ. ಇದನ್ನು ನಾರ್ವೆ ಇಲಿ ಎನ್ನು 
ತ್ತಾರೆ. ಚೆನ್ನಾಗಿ ಹೆತ್ತಬಲ್ಲದು. ನೆಲವನ್ನು ಕೊರೆಯಬಲ್ಲದು. ಗಟ್ಟಿ ವಸ್ತುಗಳನ್ನು 
ಕಡಿಯುತ್ತದೆ. ಸಾಮಾನ್ಯ ಬಣ್ಣ ಬೂದ; ಕಪ್ಪು ಬೆನ್ನು; ಕೆಳಭಾಗ ಬಿಳುಪು. ತಲೆ 
ಮತ್ತು ಶರೀರ 18 ರಿಂದ 20 ಸೆಮಿ; ಬಾಲ 15 ರಿಂದ 18 ಸೆಮಿ. ಇದು ಮಧ್ಯ 
ಏಷ್ಯದ ನಿವಾಸಿ. 17 ನೇ ಶತಮಾನದ ಆದಿಯಲ್ಲಿ ಯುರೋಪವನ್ನು ಸೇರಿ ಕೆಪ್ಪಿಲಿ 


ಯನ್ನ ಪಲಾಯನಗೊಳಿಸಿತಂತೆ. 


ಇಲಿಗಳು 57 


ಮೊದಲು ಭಾರತದ ನಿವಾಸಿಯೆಲ್ಲದಿದ್ದರೂ, ವ್ಯಾಪಾರ, ಸಾಗಣಿ ಮೂಲಕ 
ಎಲ್ಲ ಕಡೆಯೂ ಹರಡಿದೆ. 

1)  ಕಪ್ಪಿಲಿ (ರ್ಯಾಟಸ್‌ ರ್ಯಾಟಸ್‌ ರುಥಿಸೆನ್ಸ್‌) ಇದು ಬೂದಿಲಿಗಿಂತ ಸಣ್ಣ 
ಕಿವಿಗಳು ತೆಳುವು, ಅಪಾರ ದರ್ಶಕ್ಕ ಕಣ್ಣನ್ನು ಮುಚ್ಚುತ್ತವೆ. ಮೃದು ತುಪ್ಪ 
ಬಾಲ ಕೃಶ. ತಲೆ ಶರೀರಕ್ಕಿಂತ ಉದ್ದ. ಚೆನ್ನಾಗಿ ಹತ್ತುತ್ತದೆ. ಕಟ್ಟಡಗಳ ಮಾಳಿಗೆ 
ಅಥವಾ ಮರದ ಕೊಂಬೆಗಳ ಮಧ್ಯೆ ಇರುತ್ತದೆ. ಇವು 30 ಅಂಗುಲಕ್ಕಿಂತ ಹೆಚ್ಚು 
ನೆಗೆಯಲಾರವು; 8 ಅಂಗುಲಗಳಿಗಿಂತ ಹೆ ಚ್ಚು ಚಾಚಿಲಾರವು. ನಯವಾದ ಮೈಕಟ್ಟು. 
ಮೂತಿ ಚೂಪು ತಲೆ ಅಗಲಕ್ಕಿಂತ ಉದ್ದ ಹೆಚ್ಚು. 


ಔನ 


ಮೊದಲು ದಕ್ಷಿಣ ಏಷ್ಯ ದ, ಉಪ್ಪ ಪ್ರದೇಶ (ಭಾರತ ಸೇರಿ)ದ ನಿವಾಸಿ, 13ನೆ 

ಶತಮಾನದಲ್ಲಿ *ಕ್ರೂಸೇಡ್‌'ಗಳ ಕಾಲದಲ್ಲಿ; ಪಶ್ಚಿ ಮ ಯುರೋಪಿನ ಶೀತ ಪ ಪ್ರದೇಶ 

ಗಳಿಗೆ ಸೇರಿತು. ಶೀತ ಪ್ತ ಪ್ರದೇಶಗಳಲ್ಲಿದ್ದುದರಿಂದ," ಇದರ ಹೊಟ್ಟೆಯ ಬಣ್ಣ ಪಾ 

ಎ 

ಗಿರಬಹುದು. ಬಣ್ಣ ವ್ಯತ್ಕಾಸದ ಮೇಲೆ, ರ್ಯಾ. ರ್ಯಾ, ರಾಟೋನಿ "ತ್ತು ರ್ಯಾ, ರ್ಯಾ. 
ರೂಫೆಸೆನ್ಸ್‌ ಎರಡು ಬಗೆಗಳನ್ನು ಗುರುತಿಸಬಹುದು. 


ಕಪ್ಪಿಲಿಯು ಹೊಲ, ಬೇಲಿ, ಮರಗಳಲ್ಲೂ. ಮನೆಗಳಲ್ಲೂ ಇರುತ್ತದೆ. ಮನುಷ್ಯ 
ರೊಡನೆ ರೈಲು, ರಸ್ತೆ, ನೀರುಗಳ ಮೂಲಕ ಸ್ಥಳದಿಂದ ಸ್ಥಳಕ್ಕೆ ಚಲಿಸಿ, ಹೊಸ 
ಜಾಗಗಳಿಗೆ ಅನುಸರಿಸಿಕೊಂಡು ಬಗೆಗಳಾಗಿವೆ. ರ್ಯಾ. ರ್ಯಾ, ರಾಟೋಸಿಯ ಹೊಟ್ಟೆ 
ಬಿಳುಪು. ಇದೇ ಪುರಾತನ ಬಗೆಯಾಗಿದ್ದು ಮನುಷ್ಯನ ಒಡನಾಡಿಯಾದ ಮೇಲಿ 
ಕಪ್ಪಾಗಿ ರ್ಯಾ ರ್ಯಾ ರೂಫಿಸೆನ್ಸ್‌ ಬಗೆಯಾಗಿರಬೇಕು. ಇವೆರಡು ಪರಸ್ಪರ ಸಂತಾ 
ನೋತ್ಸತ್ತಿ ಮಾಡಬಹುದು. 

2) ಬಿಳಿ ಇಲಿ; ಇವು ಮರಗಳ ಮೇಲಿದ್ದು ತೆಂಗಿನ ಮರಗಳ ಪೀಡೆಯಾಗಿದೆ. 
ಕಪ್ಪಿಲಿ ಮನೆಸೇರಿ. ಉಗ್ರಾಣದ ಧಾನ್ಯ, ಸಂಬಾರ ಮೊದಲಾದ್ಧನ್ನು ತಿಂದು ನಷ್ಟ 
ಪಡಿಸುತ್ತದೆ. 

3) ಮೋಲ್‌ ಇಲಿ: ಇವು ಹೊಲಗಳಲ್ಲಿದ್ದರೂ ಆಗಾಗ ಉಗ್ರಾಣಗಳಿಗೂ 
ಬೀಳುತ್ತವೆ. ಮನೆಗಳ ಕಾಂಪೌಂಡುಗಳಲ್ಲಿ ಆಗಾಗ ಕೊರೆದು, ಮಣ್ಣನ್ನು ರಾಶಿ 
ಹಾಕುತ್ತವೆ. ಎರಡು ಬಗೆಗಳಿವೆ. ಭಾರತದ ಮೋಲ್‌ ಇಲಿ ಸಣ್ಣ ಹೆಗ್ಗಣ, ಬ್ಯಾಂಡಿ 
ಕೋಟ್‌ ಬೆಂಗಾಲೆಕ್ಸಿಸ್‌ ಮತ್ತು ಮೋಟು ಬಾಲದ ಮೋಲ್‌ ಇಲಿ ನಿಸೋಕಯ ಇಂಡಿಕ, 

ಮಣ್ಣನ್ನು ಕೊರೆದು ರಾಶಿ ಹುಕಿದಾಗ, ಈ ಹೆಗ್ಗಣಗಳಿವೆಯೆಂದು ತಿಳಿಯ 
ಬಹುದು, ಸಾಮಾನ್ಯವಾಗಿ ಹೊಲ್ಕ ಗದ್ದೆ, ತೋಟ, ಮೈದಾನ, ಲಾನ್‌ಗಳಲ್ಲಿ ಬಿಲ 
ಗಳಲ್ಲಿರುತ್ತವೆ. ಇವು ಒಂಟಿಯಾಗಿರುತ್ತವೆ. ಧಾನ್ಯ, ಬೇರು, ಹು ಜ್ಲುಗಳನ್ನು 


58 ಮೆನೆ ಕೀಟಗಳು, ಇತರ ಸೀಡೆಗಳು ಮತ್ತು ಅವ್ರಗಳ ಹತೋಟಿ 


ಣ ಎಲ್ಲ ಕಡೆಯೂ ಇದೆ. ತಲೆ ಶರೀರ 15.23 ಸೆಮಿ. ಬಾಲ 

4-18 ಸಮಿ, ಕೂದಲಿಲ್ಲ. ಉಗುರುಗಳಿವೆ. ಕಟ್ಟುಮಸ್ತಾಗಿದೆ. ತಲೆ ಗುಂಡು. 
ಕಿವಿಗಳು ಗುಂಡು. ಮೂತಿ ಮೋಟು, ಅಗಲ. ಬ 
ಕೂದಲುಗಳನ್ನು ನಿಮಿರಿಸಿ. ಗುರುಗುಟ್ಟುತ್ತದೆ. ಕಪ್ಪುನೆರೆಬೂದು. ಬಫ್‌ ಗುರುತು 


ಎ 
2 
೩5 
(( 
FL 
2 
ಇಡೆ 
೯ 
ಎದೆ 





ಗಳು, ಕೆಳಭಾಗ ಮಾಸಲು. ಇತರ ಹೆಗ್ಗಣಗಳಿಗೂ ಇವಕ್ಕೂ ವ್ಯತ್ಯಾಸವಿದೆ. ಗಾತ್ರ 
ಸಣ್ಣ. ಗದ್ದೆಯಲ್ಲಿ ಬತ್ತಕ್ಕೆ ಇವುಗಳಿಂದ ಬಹಳ ನಪ್ಚ. 

ಉತ್ತರ ಭಾರತದ ಮರಳ್ಗಾಡಿನ ಪ್ರದೇಶದಲ್ಲಿ ಮೋಟು ಬಾಲದ ಮೋಲ್‌ 
ಇಲಿ ಇದೆ. ಹಳದಿಬೂದು. ತುಪ್ಪಟ ಒತ್ತಾಗಿದೆ. ಮೋಟು ಬಾಲ 8-13 ಸೆಮಿ 
ಉದ್ದೆ. 

4) ಡೊಡ್ಡ ಹೆಗ್ಗೆಣ (ಬಂಡಿಕೋಟ ಇಂಡಿಕ) : ಇದು ದಪ್ಪ, ಭಯಂಕರ. 
ಹಂದಿ ಹೆಗ್ಗಣ ಮೂತಿ ಬೂದು ಇಲಿಯಂತೆ: ಆದರೆ, ದಪ್ಪ. ಪೂರ್ಶಿ ಶರೀರ 38. 
15 ಸೆಮಿ ಬಾಲ ಮೋಟು ಅಥವಾ ತಲೆ ಮತ್ತು ಶರೀರದಷ್ಟು ಉದ್ದ ಒಂದೇ 
ಸಮವಾಗಿ ಚೂಪಲ್ಲ. ತುಪ್ಪುಳು ನರೆಬೂದು; ಪಕ್ಕೆಗಳಲ್ಲಿ ತೆಳುನರೆ, ರೇಗಿದಾಗ 
ಮೈಮೇಲೆ ಉದ್ದವಾದ ಮುಳ್ಳುಗಳು ನಿಲ್ಲುತ್ತವೆ. ಹಲ್ಲುಗಳು ಬಲವಾಗಿವೆ. ಚೆನ್ನಾಗಿ 


ಕೊರೆಯುತ್ತವೆ. ಉಗ್ರಾಣ. ಮಳಿಗೆಗಳಿಗೆ ಆಳವಾದ, ಉದ್ದವಾದ ಬಿಲಗಳನ್ನು 
ಕೊರೆದು ಬಹಳ ನಷ್ಟಪಡಿಸುತ್ತವೆ. ಹಗಲು ಮೋರಿ ಬಿಲಗಳಲ್ಲಿದ್ದು ರಾತ್ರಿ ಹೊಲ 
ಗದ್ದೆಗಳೇ ಅಲ್ಲದೆ ಮನೆಗಳ ಕಾಂಪೌಂಡಿಗೂ ಸೇರಿ, ಬಿಲಗಳನ್ನು ಕೊರೆಯುತ್ತವೆ. 
5) ಮನೆಸುಂಡ (ಮರ್ಸಮಸ್ಕುಲಸ೯) : ಇದು ಸುಮಾನ್ಯ ಆಕಾರ. ಮೈಕಟ್ಟಿ 
ನಲ್ಲಿ ಇದು ಮನೆ ಇಲಿಯ ಸಣ್ಣ ನಕಲು, ಶರೀರ 5-8 ಸೆಮಿ. ಬಾಲವೂ ಅಷ್ಟೇ 
ಉದ್ದ: ಕಪ್ಪು; ಬೂದ್ಕು ಕೆಳಗೆ ಮಸಕು. ಬಾಲದ ಮೇಲೆ ಕೆಲವೇ ಕೂದಲು. 
ಮುಖ್ಯವಾಗಿ ಮನೆಗಳಲ್ಲಿದ್ದು, ಚಟುವಟಿಕೆಯಿಂದ ಓಡಾಡಿ, ಸಿಕ್ಕಿದ ಆಹಾರವನ್ನೆ ಲ 
ತಿನ್ನುತ್ತದೆ. ತೋಟ, ಹೊಲಗಳಲ್ಲೂ ಇರುತ್ತದೆ. ಗೋಡೆಗಳನ್ನು ಹತ್ತಿ ದೂರ 


ಮೊದಲು ಯುರೋಪ್‌ ಮತ್ತು ಉತ್ತರ ಆಫ್ರಿಕದ ನಿವಾಸಿ, ಆಮೇ 


ತದ ಈಜಿಖ್‌ ಗಳಿಗೆ ಹರಡಿತು. ವರ್ಷಕ್ಕೆ 3-4 ಸಲದಂತೆ ಒಂದೊಂದು 


೫ 6% 
ತ್ರ 
a 


ಇಲಿ (ಆೆಗ್ಗಾಡ ಬೂಡುಗವ ಮೆಸ್‌ ಬೂಡುಗ) ಇದರ ಶರೀರದ 
ಉದ್ದ ಸೆ ನಾಲ ರ ಸಮಿ. ಬಣ್ಣ ಮುಸುಕ:ಮರಳುಬೂದು ಅಥವಾ 
ಕಪ್ಪುನರೆಬೂದು ಕೆಳಭಾಗ ಬಿಳುಪು. ಹೊಲಗಳಲ್ಲಿ ಸಾಮಾನ್ಯ. ತೋಟ, 

ಪ್ರ 


ಲ 


ುಗಳಲಬೂ 
ಹ 
ಒಟ್ಟು, 
೬ 
ನ 
ಎ 
ಎ 
ಗಿರುತ್ತವೆ. 





೨, ಸೂರ. 
ರ ಮಣ್ಣಿ 
ಣಿ 

ಹಾ 


ಮರಿಗಳ 


ರ 
ಣ 


ವಹ 


9 


ವಜ 
ರ 
ಗಳ ಹತ್ತಿ 


ನಗಳ 

ಸಲಕೂ 
ಡೆ 
ಓರ 


ದೆ. ಮನೆ 


ದೊ 


ದ 


ಗಳು ಗೂಡಿನ ಬಳಿ ಸಣ್ಣ ಗುಂ 


ಬರಿ 
Ny 





ನ್ನ ಮಾಡು 
ದು ಅನುಭವಕ್ಕೆ ಬಂದಿದೆ. 
ಇಲಿಗಳ ಹತೋಟಿ 


ಬೂದಿಲಿ ಹಿಕ್ಕೆ 
ಚ 


ಕೊರೆದಿರುವುದರಿಂದ ಗೋ 


ಎಲೆಗಳ 


ಡಿರುತ್ತವೆ. 
ುಣ ಹೆಚ್ಚಿ 


ಮು 
[i 
16 
6) 
B 
ಬ್ಬ 


ಬ 


ನಲ್ಲೂ ಗೂಡನ 


ಇಲಿಗಳ. 


ಉಗ: 
ಇಲಿಗಳು ಹೊಸದ 
ಮರದ 
ಆಕ್ರವ 


7) ಮರದ ಇಲಿ (ವಾಂಡೆಲ: 
ುಳೆಗ 


ಗರ್ಭ 10 ವಾರಗಳು. ಒ 


ಹ 
ವ 


2) 


ಇಲಿಗಳು 
ಬಿದಿರ: 
ಸಂತಾನ 800 


ಎ 
ನಿಸಾ 
ಲ್ವ 


2: (೩2) ದ 


ವಾಗಿ * ಬಗೆಗಳ 


ಬ್ರ 


ೀರದಂತೆ 
ಬೆರೆತ ಆಹಾರ 


ಹೆ 


ಸ್ಯ 


ರ 


ನಗಳ 
ವಿಷ 


ನ (ಲ) 


ನೆ 


ಡ್‌ 
ಹಿಡಿಯುವುದು. 


ಡಗಳಿಗೆ ಇ 


೬ 


ನಿನ ಕಟ್ಟ 
ಗಳಿಗೆ ಧೂ 


(0 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


೩) ಇಲಿಗಳಿಗೆ ಅಭೇದ್ಯವಾದ ಕಟ್ಟಿ ಡಗಳು 

i) ನೆಲಕ್ಕೆಲ್ಲ ಜಲ್ಲಿಗಾರೆ ಹಾಕಿರಬೇಕು ಅಥವಾ ಕಲ್ಲು ನೆಲವಾಗಿದ್ದು. ಅದರ 
ಜಲ್ಲಿಗಾರೆಯಿಂದ ಗಿಲಾವು ಮಾಡಿರಬೇಕು. ತಳಪಾಯ 3 ಅಡಿ ಆಳವಿದ್ದು. 
ಲಿಗಾರೆ ತುಂಬಿರಬೇಕು. ಗೋಡೆಗಳನ್ನೂ ಇಟ್ಟಿಗೆ, ಸುಣ್ಣ ಅಥವಾ ಜಬ್ಲಿಗಾರೆ 
ಅಥವಾ ಕಲ್ಲಿನಿಂದ ಕಟ್ಟಿ ರಬೇಕು. ಮಾಳಿಗೆಯೂ ಹಾಗೇ ಇರಬೇಕು, ಏಕೆಂದರೆ, 


ಸ್ಯಾ ಟಸ್‌ ರ್ಯಾಟರ್ಸ ಆಗಾಗೆ ಮಾಳಿಗೆಯಲ್ಲೂ ಗೂಡನ್ನು ಕಟ್ಟುತ್ತದೆ. 


ಮೋ 
ಮೇಲೆ 
ಗಾ 


ಲಿ 


[54 


[el 


11) ಬಾಗಿಲನ್ನು ಮುಚ್ಚಿದಾಗ, ಸಂದು ಬಿಡಬಾರದು. ಹೊಸಿಲಿಗೆ ಗಚ್ಚಿನ 
ಕಾಂಕ್ರೀಟನ್ನು ಹಾಕಿ ಭದ್ರಪ ಪಡಿಸಬೇಕು. ಬಾಗಿಲು ಭದ್ರವಾಗಿ ಮುಚ್ಚುವಂತಿರಬೇಕು. 
ಬಾಗಿಲಿನ ಕೆಳಭಾಗದಲ್ಲಿ 6 ಅಂಗುಲದವರೆಗೂ ತಗಡನ್ನು ಹೊಡೆದು, ಕೆಳ ಅಂಚು 
ಬಾಗಿಲಿನ ಒಳಗಡೆ ಮಡಿಸಿ ಮೊಳೆಯನ್ನು ಹೊಡೆದಿರಬೇಕು. ಇದರಿಂದ. ಇಲಿಗಳು 
ಬಾಗಿಲ ಹಲಗೆಯನ್ನು ಕಡಿದು ಒಳಕ್ಕೆ ಹೊೋಗಲಾರವು. ಪಕ್ಕ ಕ್ಕೆ ಜರುಗಿಸುವ ಬಾಗಿಲು 
ಗಳ ಪೂರ್ತಿ ಎತ್ತ ರಕ್ಕೂ ತಗಡನ್ನು ಓಡಿದಿರಬೇಕು, ಅದೇ ಸೀತಿ ಎರಡು ಹಲಗೆಗಳು 
ಸೇರುವ ಕಡೆ, ಕೆಳಭಾಗದಲ್ಲಿ ಮೂರಡಿ ಎತ್ತ. ರದವರೆಗೂ ತಗಡನ: ನ ಒಂದು ಹಲ 
ಸೇರಿಸಿ, ಅದು ಎರಡರ ಅಂಚುಗಳನ್ನು ಮು ಚ್ಚು ವಂತಿರಬೇಕು. 

11) ಕಅಕಿಗಳು, ನೆಲಮಟ್ಟದಿಂದ ಮೂರಡಿ ಎತ್ತರದಲ್ಲಿದ್ದು, ಗೋಡೆ, 
ಕಿಟಕಿ ಬುಡ ಸಮವಾಗಿರಬೇಕು. ಇಲ್ಲದಿದ್ದರೆ ಕಿಟಕಿಗಳಿಗೆ ೪9 ಅಂಗುಲ ಅಗಲದ 
ತಗಡನ್ನೊ ಅಥವಾ ತಂತಿ ಬಲಿಯನ್ನೂ € ಬಿಡಿದಿರಬೇ ಕು 

iv) ದೋಣಿ ಕೊಳಾಯಿಗಳ ಬಾಯಿ ನೆಲದಿಂದ ಮೂರಡಿ ಎತ್ತರದಲ್ಲಿರ 
ಬೇಕು ಅಥವಾ ಅವುಗಳ ಬಾಯಿಗೆ ತಂತಿ ಜಾಲರವನ್ನು ಬಡಿದಿರಬೇಕು. ಇಲಿಗಳು 
ಒಳಕ್ಕೆ ಸೇರಬಹುದಾದ ಯಾವುದಾದರೂ ರಂಧ್ರ, ಕೆಂಡಿಗಳಿದ್ದರೆ, ತಂತಿ ಜಾಲರ 
ವನ್ನು ಅವಕ್ಕೂ ಬಡಿದಿರಬೇಕು. 

೪) ಉಗ್ರಾಣದೊಳಗೆ ಬಿಲಗಳಿದ್ದರೆ ಗಾಜಿನ ಚೂರುಗಳನ್ನು ತ 
ಸಿಮೆಂಟಿನಿಂದ ಮುಚ್ಚಿ, ಕಣದಿಂದ ಧಾನ್ಯವು "ಕಣಜಕ್ಕೆ ಬರುವ ಮೊದಲೇ. ಈ 
ಇಲಿಗಳು ಸೇರದಂತೆ ಎಲ್ಲ ಕ್ರಮಗಳನ್ನು ಮಾಡಿರಬೇಕು. 

b) ಇಲಿಗಳಿಗೆ ಧೂರನ 

ಇದಕ್ಕೆ ಯಾವ ವಿಷಗಾಳಿಯನ್ನಾದರೂ ಹಾಕಬಹುದು. HON ಅನಿಲವನ್ನು 
ಕೊಡುವ ಸೈನೊಗ್ಯಾಸ್‌, ಸೈಮಾಗ್‌, ಒಳ್ಳೆಯ ಧೂಪಕಗಳು. ಬಿಲಗಳಿಗೆ, ಧೂಪಕ 
ವನ್ನು.ಚಮಚದಿಂದ ಅಥವಾ ಪಂಪಿನಿಂದ ಸೇರಿಸಿ, ಒದ್ದೆ ಮಣ್ಣಿನಿಂದ ಮುಚ್ಚಬೇಕು, 

(ಎಚ್ಚರಿಕೆ : ಎಲ್ಲ ಧೂಪಕಗಳಿಗೆ ಬೇಕಾಗುವ ಎಚ್ಚರಿಕೆಗಳನ್ನು ಇದಕ್ಕೂ 
ಅನುಸರಿಸಬೇಕು.) 


ಇಲಿಗಳು 61 


€) ವಿಷಮಿಶ್ರಿತ ಆಹಾರ 
ಇದಕ್ಕೆ ಇಲಿ ತಿನ್ನುವ ಆಹಾರ ಮತ್ತು ಒಂದು ವಿಷ ಬೇಕು. 

ಪರಿಣಾಮಕರ ಇಲಿ ನಾಶಕಗಳು : ಆಲ್‌ಫನ್ಯಾಪಿಲ್‌ ಥೈಯೊಯೂರಿಯ, 
೦ಕ್‌ಫಾಸ್‌ಫೈಡ್‌, ಆರ್ಸೆನಿಕ್‌ (ಆರ್ಸಿನಿಯಸ್‌ ಆಕ್ಸೈಡ್‌), ಬೇರಿಯಂ ಕಾರ್ಬೊ 
ಟ್‌ ಮತ್ತು ಸ್ಟ್ರಿಕ್‌ನೈನ್‌- ಸಾಮಾನ್ಯ ಆಹಾರ : ರೊಟ್ಟಿ, ಬಿಸ್ಕತ್‌, ಗೋಧಿ, 
ೋಳಗಳ ಅನ್ರ , ಬೇಯಿಸಿದ ಕಡಲೆ ಇತ್ಯಾದಿ; ಅನ್ನ, ಗೋಧಿ, ಕಡಲೆ, ಹಿಟ್ಟು, 
ಕ್ಕರೆ ಬೆರೆತ "ಆಟ್ಟ' ಇತ್ಯಾದಿ, ಕರಿದ ಮೀನು, ವಡೆ, ತೆಂಗಿನಕಾಯಿ ಮೊದಲಾದ್ದೂ 
ಆಗಬಹುದು. 


mR 


ವ 


ಆಲ್‌ಫನ್ಯಾಫ್ತಿ -ಥೈಯೊಯೂರಿಯವನ್ನು "ಆಂಟು' ಎನ್ನುತ್ತಾರೆ. ಇದು 
ಅಮೇರಿಕದ ತಯಾರಿಕೆ, ಅಲ್ಲಿ ಜನಪ್ರೀಯವಾಗುತ್ತಿದೆ. ಭಾರತದ ಪರಿಶೀಲನೆಗಳಲ್ಲೂ 
ಇದು ಪರಿಣಾಮಕರವಾಗಿದೆ. ಪ್ರಯೋಗಿಸಲೂ ಸುಲಭ. 95 ಭಾಗ ಗೋಧಿ ಹಿಟ್ಟಿಗೆ 
5 ಭಾಗ ವಿಷವನ್ನು ಬೆರೆಸಿ ಅಥವಾ ಪುಡಿಯನ್ನೇ ಇಟ್ಟಾಗ, ಫಲಿತಾಂಶ ಆಶಾ 
ದಾಯಕವಾಗಿತ್ತು. 

ಜಿಂಕ್‌ಫಾಸ್‌ಫೈಡ್‌ ಇಲಿ ಪಾಷಾಣವನ್ನು ಭಾರತದಲ್ಲಿ ಇತ್ತೀಚೆಗೆ ಬಳಕೆಗೆ 
ತಂದರು. ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ, ಇದನ್ನು ಒದ್ದೆಯಾದ ಆಹಾರದೊಂದಿಗೆ 
ಉಪಯೋಗಿಸುವುದೇ ಕಷ್ಟ; ಏಕೆಂದರೆ, ಫ್ಲೂರಿನ' ಅನಿಲದ ಸುಳಿವು ಕಾಣುತ್ತದೆ. 
ಗೋಧಿ ಜತೆಗೆ 1.9 ಭಾಗದಂತೆ ಸೇರಿಸಿ, ಸ್ವಲ್ಪ ಸಸ್ಯಜನಿಕೆ ಎಣ್ಣೆಯನ್ನು ಬೆರೆಸಿ, 
ಎಷ್ಟು ದಿನಗಳಾದರೂ ಉಪಯೋಗಿಸಬಹುದು. 


ರ್ಸಿಯಸ್‌ ಆಕ್ಸೈಡ್‌ 3 ಭಾಗವನ್ನು 17 ಭಾಗ ಆಹಾರದೊಂದಿಗೆ, ಒಣ 
ಆಕರ್ಷಕವಾಗಿಯೂ 2 ಭಾಗವನ್ನು 18 ಭಾಗ ತೇವವುಳ್ಳ ಆಹಾರದೊಂದಿಗೂ ಉಪ 
ಯೋಗಿಸಬಹುದು. 
ಬೇರಿಯಂ ಕಾರ್ಬೊನೇಟ್‌ನ್ನು 1:4ರ ಪ್ರಕಾರ ಬೆರೆಸಿ ಉಪಯೋಗಿಸುತ್ತಾರೆ 


ಸ್ಟ್ರಿಕ'ನೈನ್‌ ಕ್ಲೋರೈಡ್‌ | ಔನ್ನನ್ನು 30 ಪೌಂಡು ಧಾನ್ಯದೊಂದಿಗೆ ಬೆರೆಸಿ 
ಸ್ವಲ್ಪ ಜೆಲದಂತಹ ಸಿಹಿಯನ್ನು ಸೇರಿಸಿ ಉಪಯೋಗಿಸಬಹುದು. 
ಎ: 


ಹ 


ಬ್ಲ ಇಲಿ ಪಾಷಾಣಗಳನ್ನೂ ಅತ್ಯಂತ ವಿಷಕರ. ಬಹಳ ಎಚ್ಚರಿಕೆಯಿಂದ ಬಳಸ 
ಬೇಕು. ತಯಾರಿಸಿದೆ ನಂತರ ಉಪಯೋಗಿಸಿದ ಪಾತ್ರೆಗಳನ್ನು, ಸಲಕರಣೆಗಳನ್ನು, 
ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು. ವಿಷಮಿಶ್ರಿತ ಆಹಾರವ ಶೇಷವನ್ನು ಹೂಳು 
ವುದು ಒಳ್ಳೆಯದು. 


62 ಮನೆ ಕೀಟಿಗಳು, ಇತರ ಪೀಡೆಗಳು ಮೆತು ಅವುಗಳ ಹತೋಟ 


ಒಂದೇ ಪಾಷಾಣವನ್ನು ನಂಬಿರಬಾರದು. ಒಂದೆರಡು ಪಾಷಾಣಗಳನ್ನು 
ಒಂದಾದ ಮೇಲೊಂದರಂತೆ ಪ್ರಯೋಗಿಸಬೇಕು. ಕ 

ಇಲಿಗಳಿಗೆ ಅನುಮಾನ ಬರದಂತೆ, ಮೊದಲು ಒಳ್ಳೆಯ ಆಹಾರವನ್ನೇ ಇಟ್ಟು 
ರೂಢಿ ಮಾಡಬೇಕು; ಇದು "ಪ್ರೀಬೆಯ್ಬಿಂಗ್‌', ಹೀಗೆ ರೂಢಿ ಮಾಡಿದ ನಂತರ, 
ಒಂದುದಿನ ಆಹಾರಕ್ಕೆ ವಿಷಯವನ್ನು ಬೆರಸಬೇಕು. 15 ದಿನಗಳ ನಂತರ ಇನ್ನೊಂದು 
ಪಾಷಾಣ ಬೆರೆತ ಆಹಾರವನ್ನಿಟ್ಟರೆ, ಅಳಿದುಳಿದ ಇಲಿಗಳೂ ನಾಶವಾಗುತ್ತವೆ. 
ಆಮೇಲೆ ಒಂದು ವಾರ ಬಿಟ್ಟು, ಇಲಿಗಳಿಗೆ ನಂಭಿಕೆಯನ್ನು ಹುಟ್ಟಿಸಿ, ಪುನಃ ಪಾಷಾಣ ' 
ಬೆರೆತ ಆಹಾರವನ್ನಿಡಬೇಕು. (ವಾರ್‌ಫರಿನ್‌ ವಿಷವನ್ನು ಉಪಯೋಗಿಸಿದರೆ "ಪ್ರೀಜಿ 
ನಂಗ್‌" ಬೇಕಿಲ್ಲ). 
ಈ ರೀತಿ ವಿಷಜೆರೆತ ಆಕರ್ಷಕವನ್ನು ಸರಿಯಾದ ಯೋಜನೆ ಮೇರೆಗೆ ಇಟ್ಟರೆ 
ಮೊದಲಾವರ್ತಿಗೆ ಸುಮಾರು ಶೇಕಡಾ 9೦ ಇಲಿಗಳನ್ನು ನಾಶಮಾಡಬಹುದು, 


ಜನರು, ಪ್ರಾಣಿಗಳಿಗೆ ಅಪಾಯವಾಗುವಂತಿದ್ದರೆ, ಆಹಾರವನ್ನು ಅವುಗಳಿಗೆ 


ಸಿಕ್ಕದಂತೆ ಸಣ್ಣ ಪೆಟ್ಟಿಗೆ ಅಥವಾ ಕೊಳವೆಗಳಲ್ಲಿಡಬೇಕು ಹಾಗೂ ಅದನ್ನು ಇಲಿಗಳು 
ಓಡಾಡುವ ಕಡೆ ಇಡಬೇಕು. 


6) ಬೋನು 

ಇಲಿ ಬೋನುಗಳಲ್ಲಿ ಅನೇಕ ವಿಧಗಳಿವೆ. ಸಾಮಾನ್ಯವಾದವು : ತಂತಿ ಬೋನು 
ಕತ್ತರಿಬೋನು, ಕಲ್ಲೊಡ್ಡು, ಪೆಟ್ಟಿಗೆ ಬೋನು ಇತ್ಯಾದಿ, ಒಂದೊಂದು ಊರಿನಲ್ಲಿ 
ಕಡ್ಡಿ, ದಾರ, ಮೊದಲಾದ ಸಾಮಾನ್ಯ ವಸ್ತುಗಳಿಂದಲೇ ಇಲಿಗಳನ್ನು ಹಿಡಿದು 
ಕೊಲ್ಲುವ ಸಾಧನಗಳನ್ನು ಮಾಡಿಕೊಂಡಿರುತ್ತಾರೆ. ಆಕರ್ಷಕವಾಗಿಡುವ ಆಹಾ 
ವಸ್ತುಗಳಲ್ಲೂ ವೈವಿಧ್ಯತೆ ಇದೆ. ಇವೆಲ್ಲ ಒಪ್ಪತಕ್ಕವೆ; ಆದರೆ, ಆನೇಕ ಬೋನುಗಳ 
ನ್ನಿಡಬೇಕಿಗುತ್ತದೆ. ಅಲ್ಲದೆ. ಇಡುವ ಜುಗ್ಗ ಕಾಲ್ಕ ಯೋಚಿಸಿ ಅನುಭವದಿಂದ 
ಪ್ರಯೋಗಿಸಬೇಕು. ಇದು ಸ್ವಲ್ಪ ಕಷ್ಟ. 

ತೆಂಗಿನಮರಗಳಿಗೆ ಇಲಿಗಳು ಹತ್ತದಂತೆ 1-13 ಆಡಿ ಅಗಲವಾದ ನುಣು 
ಪಾದ ತಗಡನ್ನು ಕಾಡದ ಸುತ್ತಲೂ ಬಡಿದಿರುತ್ತಾರೆ ಅಥವಾ ತಲೆಕೆಳಗಾದ ಪನ್ನಾಲೆ 
ಯಂತೆ, ಬಗ್ಗಿಸಿ, ಮೇಲಂಚನ್ನು ಕಾಂಡಕ್ಕೆ ಹತ್ತಿರವಾಗಿ ಸ್ಥಳಬಿಡದಂತೆ ಬಡಿದಿರು 
ತ್ತಾರೆ. ಮರಗಳ ಗರಿಗಳು ಒಂದಕ್ಕೊಂದು ತಗುಲದಂತಿದ್ದಾಗ ಇದು ಅನುಕೂಲ. 
ಗರಿಗಳು ತಗುಲುತ್ತಿದ್ದರೆ, ಇಲಿಗಳು ಮೇಲ್ಲಡೆಯೇ ಮರದಿಂದ ಮರಕ್ಕೆ ಓಡಾಡಿ 
ಸುಳಿಯಲ್ಲಿ ಗೂಡನ್ನು ಕಟ್ಟಿ ಮರಿಗಳನ್ನು ಹುಕಿ ಹೆಚ್ಚುತ್ತವೆ. ಆಗ ಬೇರೆ ಕ್ರಮವನ್ನು | 
ಅನುಸರಿಸಬೇಕು. 


ಇಲಿಗಳು 63 


ಇತರ ಕ್ರಮಗಳು 

ಕೆಲವರು, ಬಿಲಗಳ ಮೇಲೆ ಬಲೆಯನ್ನು ಬೀಸಿ, ಒಂದು ಬಿಲದಿಂದ ಹೊಗೆ 
ಯನ್ನು ಹಾಕಿ, ಇಲಿಗಳು ಹೊರಕ್ಕೆ ಬರುವಂತೆ ಮಾಡಿ, ಬಲೆಗೆ ಬೀಳಿಸುತ್ತಾರೆ. 

ಇನ್ನು ಕೆಲವರು, ಬಿಲಗಳನ್ನು ಅದರಲ್ಲೂ ಹೊಲಗಳ ಬಳಿ ಹುತ್ತಗಳಿದ್ದಾಗ, 
ಅವನ್ನು ಅಗೆದು, ಇಲಿಗಳು ಈಚೆಗೆ ಬಂದಾಗ ಕೋಲುಗಳಿಂದ ಬಡಿದು ಹಿಡಿಯು 
ತ್ತಾರೆ. 

ಆ ಜನರು ಹೊಲದ ಇಲಿಗಳನ್ನು ತಿನ್ನಲು ಹಲವು ಕ್ರಮಗಳಿಂದ ಇಲಿಗಳನ್ನು 
ಹಿಡಿಯುತ್ತಾರೆ. ಇದರಿಂದ, ಸಂಖ್ಯೆ ಕಡಮೆಯಾದರೂ, ವಿಸ್ತಾರ ಪ್ರದೇಶದಲ್ಲಿ 
ಇಲಿಗಳು ಹೆಚ್ಚಾಗಿದ್ದಾಗ ಅಷ್ಟು ಪರಿಣಾಮಕರವಾಗಲಾರದು. ಇದಕ್ಕೆ ಮಿತಿ ಇದೆ. 

ಬಿಲಗಳನ್ನು ಹುಡುಕಿ, ಹೊರ ಭಿಲಗಳನ್ನೆ ಲ್ಲ ಮುಚ್ಚಿ, ಒಂದರ ಮೂಲಕ 


ಡ್‌ 
ಸೆಲ್‌ಫಾಸ್‌ ಬಿ ಗಳನ್ನು ಹಾಕಿ ಮುಚ್ಚಬಹುದು. 


Ko 


ಅಭ್ಯಾಯ 4 


ಉಗ್ರಾಣದಲ್ಲಿ ಕೀಟಗಳು ಬಿದ್ದು ಹೆಚ್ಚಲು ಕಾರಣ 
(ಸಾಮಾನ್ಯ) 


ಉಗ್ಭಾಣಗಳಲ್ಲಿ ಪೀಡೆಗಳು ಬೇಗ ಹೆಚ್ಚಲು 2 ನೇರವಾದ ಅಂಶಗಳಿವೆ : ಶಾಖ 
ಮತ್ತು ತನುವು. ಇವೆರಡು ಒಟ್ಟಿಗೆ ಸೂಕ್ತವಾಗಿದ್ದರೆ. ಕೀಟಗಳು ಬೇಗ ಹೆಚ್ಚಿ ತೀವ್ರ 
ವಾಗುತ್ತವೆ. ಆಹಾರ ಮತ್ತು ತನುವು ಅನುಕೂಲವಾಗಿದ್ದರೆ, ಶಾಖ ಒಂದೇ ಅವು 
ಗಳ ಚಟುವಟಿಕೆಗೆ, ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಅದಕ್ಕೆ ಬದಲಾಗಿ ಶಾಖ ಅನು 
ಕೂಲವಾಗಿದ್ದರೆ ತನುವು ಮೂತಿಹುಳುಗಳ ಆಕ್ರಮಣಕ್ಕೆ ತಡೆಯಾಗುತ್ತದೆ. ಕೀಟಗಳು 
ತಮಗೆ ಬೇಕಾದ ತನುವನ್ನು ತಮ್ಮ ಆಹಾರದಿಂದ ಒದಗಿಸಿಕೊಳ್ಳುತ್ತವೆ. ಅಲ್ಲದೆ 
ಚಯಾಪಚಯ ಕ್ರಿಯೆ ಪರಿಣಾಮದ ಫಲವಾಗಿ ತನುವನ್ನು ಉಂಟುಮಾಡುತ್ತವೆ. 

ಉಗ್ರಾಣದ ಕೀಟಗಳು ಬದುಕಿ ಬಾಳಲು ಬೇಕಾಗುವ ಶಾಖದಲ್ಲಿ ಬಹಳ 
ವ್ಯತ್ಯಾಸವಿದೆ. ಆ ಶಾಖದ ಶ್ರೇಣಿಗಣನೀಯ. 120° ಶಾಖಕ್ಕೆ ಸ್ವಲ್ಪ ಕುಲ 
ಒಡ್ಡಿದರೆ, ಕೀಟಗಳು ಬಹುಮಟ್ಟಿಗೆ ಸತ್ತುಹೋಗುತ್ತವೆ. ರ್ಲೈಜೊಪೆರ್ಥ ಡಾಮಿನಿಕ್‌ 
ದಂತಹ ಕೆಲವು ಕೀಟೌಗು ಆ ಶುಖದ ಮಟ್ಟಕ್ಕಿಂತ ಒಂದೆರಡು ಡಿಗ್ರಿ ಹೆಚ್ಚಾದರೂ 
ತಡೆದುಕೊಳ್ಳುತ್ತವೆ. ಕೀಟದ ಹಂತಗಳನ್ನು ಅನುಸರಿಸಿ ಶಾಖದ ಶ್ರೇಣಿ ವ್ಯತ್ಯಾಸ 
ವಾಗುತ್ತದೆ. 35° ೧, ಗಳಿಗಿಂತ ಕಡಮೆಯಾದರೆ ಪೀಡೆಗಳ ಚಟುವಟಿಕಿಗೆ ಅಡ್ಡಿ 
ಯಾಗುತ್ತದೆ. ಆದರೂ ಉಗ್ರಾಣದ ಕೀಟಗಳು ಸಾಮಾನ್ಯವಾಗಿ, ಹೆಚ್ಚು ಶಾಖ 
ಕ್ಕಿಂತ ಕಡಮೆ ಶಾಖವನ್ನು ತಡೆದುಕೊಳ್ಳುತ್ತವೆ. 

ದಾಸ್ತಾನುಧಾನ್ಯಗಳ ಕೀಟಗಳು ಬಹುಮಟ್ಟಿಗೆ ಉಷ್ಣ ಲಯದ ನಿವಾಸಿಗಳು. 
ಭಾರತದಲ್ಲಿ ಸಾಮಾನ್ಯವಾಗಿ ಸುಪ್ತತೆಯಲ್ಲಿರುವುದಿಲ್ಲ. ಟಿನೆಬಾಯ್ಮಿ ಸ್‌ ಮಾರಿಟಾನಕಸ್ಸ್‌, 
ಟ್ರೊಗೊಡೆರ್ಮ ಗ್ರನೇರಿಯ ಗಳಂತಹ ಕೀಟಗಳು ಸುಪ್ತತೆಯಲ್ಲಿದ್ದು ಬಹುಕಾಲ ಪ್ರತಿ 
ಕೂಲವನ್ನುು ಕಳೆಯಬಲ್ಲವು. 

ಧಾನ್ಯದೊಳಗಿರುವ ಕೀಟಗಳು, ಪರಮಾವಧಿ ಶಾಖಕ್ಕೆ ನಿಲುಕುವುದಿಲ್ಲ; 
ಏಕೆಂದರೆ, ಧಾನ್ಯ ಉಷ್ಣತೆಯ ಅಲ್ಬವಾಹಕ. ಉಗ್ರಾಣ ಖಾಲಿ ಇದ್ದಾಗಲೂ ಅಳಿ 
ದುಳಿದ ಕೀಟಗಳು ಬಿರುಕು, ರಂಧ್ರಗಳಲ್ಲಿ, ಗಾರೆಯ ಕೆಳಗೂ ಇದ್ದು, ಆಹಾರವಿ್ಲದ 


ಉಗ್ರಾಣದಲ್ಲಿ ಕೀಟಗಳು ಬಿದ್ದು ಹೆಚ್ಚಲು ಕಾರಣ (ಸಾಮಾನ್ಯ) 65 


ಕಾಲವನ್ನು ನಿಭಾಯಿಸುತ್ತವೆ. ಆ ಜಾಗಗಳಲ್ಲಿ ಸೆ:ರಿರುವ ಪುಡಿಯನ್ನು ತಿನ್ನುತ್ತವೆ. 


ಶಾಖ ವ್ಯತ್ಯಾಸದಿಂದ ಅಲ್ಲಿ ಅವು ಸಂತಾನೋತ್ಪತ್ತಿ ಮಾಡಿ ಹೆಚ್ಚಲಾರವು. 
ತನುವು ಉಷ್ಣದ ಜತೆಗೇ ಸೇರಿದೆ. ಧಾನ್ಯದಲ್ಲಿರುವ ತೇವದ ಮೂಲಕ ತನುನ 

ಅಪ್ರ ತೈಕ್ಷವಾಗಿ ಪ್ರಭಾವ ಬೀರುತ್ತದೆ. ಉಗ್ರಾಣದ ಕೀಟಗಳ ಜೀವಮಾನವನ್ನು 
ಕಡಮೆಮಾಡುತ್ತದೆ. ಉಗ್ರಾಣ ಕೀಟಗಳ ಹಂತಗಳ 

ಧಾನ ದ ತನುವನ್ನವಲಂಬಿಸಿರುತ್ತದೆ. ಉದಾ : ೩ 
) ಜೀವನ ಚರಿತ್ರೆಯು ಹಿತಕರತನುವುಉಷ್ಣಾ 

ಗಂತಿ 30 ವರಿ Be ತ್ತದೆ. ಅಹಿತಕರವಾಗಿದ್ದಲ್ಲಿ ಅದು ಮೂರು ವರ್ಷ 


೩ 


8. 


ಧಾನ್ಯದ ತನುವು. ವಾತಾವರಣದ ತನುವನ್ನವಲಂಬಿಸಿರುತ್ತದೆ: ಏಕೆಂದರೆ, 
ಬರುಬರುತ್ತ ಅವೆರಡೂ ಒಂದೇಯಾಗಬೇಕು ವಾತಾವರಣದ ಉ 
ಲ್ಲಾಗುವ ಬದಲಾವಣೆಗಳಿಗೆ ಅನುಸಾರವಾಗಿ ಧಾನ್ಯದ ಉಷ್ಣವೂ ವ್ಯ 
ತ್ತದೆ, ಅದು ಧಾನ್ಯ ಗಳಿಗೆ ಹಾಕಿರುವುದರೆ ಮಟ್ಟವನ್ನು ಅನುಸರಿಸುತ್ತದೆ. ಇದನ್ನನು 
ಸರಿಸಿ, ಕೀಟಗಳೂ ಹೆಚ್ಚು ಕಡಮೆಯಾಗುತ್ತವೆ. 


ಉಷ್ಣಾಂಶ 787 ಪರಸ್ಪ ರಆರ್ದ್ವತೆ ಶೇಕಡಾ 75 ಕ್ಕಿಂತ ಹೆಚ್ಚಾ ದರೆ, ಆಗ 
ಧಾನ್ಯದ ತಮವು ಸುಮಾರು ಶೇಕಡ ಸ ಇದ್ದುದಾದರೆ ಕೀಟಗಳು ಬೇಗ ಹೆಚ್ಚು ತ್ತವೆ 


ವಾಸ್ತವವಾಗಿ. ಧಾನ್ಯದಲ್ಲಿ ತನುವು ಶೇಕಡಾ 10ಕ್ಕಿಂತ ಹೆಚ್ಚಾದರೆ ಕೀಲುಗಳು 
ಹೆಚ್ಚುವ ಒಲವುಂಟು. ಆರ್ದ್ರತೆ ಹೆಚ್ಚಾಗಿದ್ದು, ಉಷ್ಣಾ 'ಂಶ ಕಡಮಯಾದರೆ. ಒಂದು 
ದಿನದಲ್ಲಿ ಕೀಟಗಳು ಶೇಕಡಾ 1ರಷ್ಟು "ಹೆಚ್ಚ ಸಬಹು ದು ಶೇಕಡಾ 10ಕ್ಕಿಂತ ಕಡವೆ 

ತನುವು ಕೀಟಗಳ ಸಾಧಾರಣ ಜೀವನಕ್ಕೆ . ಲುವುದಿಲ್ಲ. ಕೀಟಗಳ ಸಾದನ 
ಕ್ರಿಯೆ ಪರಿಣಾಮವು ಪಲ್ಲಟವಾಗು ದ ಕೀಟಗಳ ಉಳಿಕೆ ಮತ್ತು ಪ್ರತಿಕೂಲದ 


ದ 


ಪ್ರಭಾವ, ಉಷ್ಣಾಂಶ ಮತ್ತು ಶುಷ್ಕತೆಯ ಮಟ್ಟವನ್ನು ಅವಲಂಬಿಸುತ್ತದೆ. ಉಷ್ಣ 


ಒಂದೊಂದು ಡಿಗಿ ಹೆಚ್ಚಿದಂತೆ, ಆದೇ ರೀತಿ, ಆರ್ದ್ರಶಿಯಲ್ಲೂ ಇಳಿತವಾಗುತ್ತದೆ. 
ಆದ್ದರಿಂದ ದೀರ್ಥಕಾಲ ಸಂಗ್ರಹಿಸಿಡಬೇಕಾದ ಧಾನ್ಯದಲ್ಲಿ ತನುವು ಶೇಕಡಾ ಕ್ಕಿಂತ 


ಕಡಮೆ ಇರಬೇಕು. 


ಧಾನ್ಯವನ್ನು ದೀರ್ಫ್ಥಕಾಲ, ಯಾವಾಗ, ಎಲ್ಲಿ, ಹೇಗೆ ಸಂಗ್ರಹಿಸಿಡಬೇಕೆಂಬು 
ದನ್ನು ಇತ್ಯರ್ಥ ಮಾಡಲು, ಬೇರೆ ಬೇರೆ ಉಷ್ಣಾಂಶ ಮತ. ; 
ನು ಕೀಟಗಳ ಜೀವನದಿ ಯ ವಿಷಯಗಳು. ವ್ಯತ್ಯಾ 


` ವಾಗುತ್ತಿರುವ ವಾತಾವರಣಕ್ಕೆ ಧಾನ್ಯವನ್ನು ಒಡ್ಡಿ 


ಇಗೂ ಅವುಗಳ ಹತೆ 
ಆಟ 


» 


ಮನೆ 

ನೆ ಕೀಟ 
ಗಳು ಇತರೆ ನೀಡೆಗಳ 
ಡೆಗಳು 


66 





RT 
2 
ನ 
ಲ ರಟ್ಟೆ B 
೫ bE ೫s ಡೌ 
Rod ನ [A ಲ 
ಜಾ 8 § 168 
ಇ 1 ನಿ [5 ಲ 95 PC 
೧D ಇ ಕಲ್ಸಿ PE 
ಬ ಡೌ ಇ [ ಗಟ್‌ ಬ ಟ್‌ 
ಜಾ ೫3 ಥ್‌ gp PN » ಟ್ಟ 
NE SS 1 
Eg ಸರ ೫ ಚ. 1 
9, 45 4 08 CE: ೫ kl 
ಅ ್‌ ಜೈಜ್ನಶೆ ky JERE ™ 
ಇರ್ದೆ ಟೆ £ 1 1.1.1 ಬ 
ಪ ಜೌ ಹ aD) pA m2 3 133 ಗಿ pS 
a ಎ ಭರ ಡ್‌ ಸಿ AKO ನಜ KS ಸ್ರ ಧೆ 
೩ 5 Y QB 3 WE ಗೆ 
೫ 24 ಹ ಗಗ... 
RR | 1 ೫. 2 
CN ಥ್ರ uy ಜಟ ks gg ಸ 
Pn ೫. Pe ಗ್ರ 
PR iW nF ೫1.೧1 $6 2 ಘಿ 
ಜಾ RR ಡಿ PE RE 3 ಸ 
KN ಇಬ್ರ Bg ಆ pug x Ke ಅಬಿ Ry 1 
3D 1 ತ [CS ) 
aw 5 m ಇದಕ 3 38 ತ 
ತ್ತ 488 ಬ್ಲ ಡಸ ಟ್ಟಿ ಸಶಿ? ನಿ 
EEE 1. | ಲ 
ದ್ವಜ! 68 ಜ್ರ ಚೃ ಲ pi ನರು Bat ಸ್ತ್ರ ಇತ್ತಿ 
IE mg CR: ೬. 1.೬.1 k 
SEE ಹ ೫೫1] 
111111 
¥ f- i ನ ್‌ WJ AB 
BBE HAN J 6583 2 ಓಡ ವತ 2 
ದ $A { ಆ ನ 
ಗ "ಐ Pp pS LR 
18 Jp 113 1.1 483 oR 
44 ಗು PA BwH ಬಿ ಶಿ ಬು ಗ ಚು 1 ॥ ೫ 
3 8 dk 13 ಸ ೫ © ಜಮ ಣಿ 1 [cl 4 3 
wm ಕು 41 ಗ ಸ ರನನ 4 
19118 ಗ್ದ ಬೆ 4 1 ಸ್‌ 1 
ಎ. 2 ೪1.0 pe ಎ 
SRS wh 
3 2} 
೬... 5 
೧ 
3 
NE 
3 





67 


ತೀಟಿಗಳು ಬಿದ್ದು 


ಲಿ 
9 
ಸ 


ps 


ಗ್ರಾಣದ 


ಉ 


ವಾದರೆ 


ವಿಪರೀ 


ಹಲವು ರೀತಿಯದಾಗಿದೆ : 


ಸಂತೆ 


ಣೈ ತನುವಿನ ಹೀರಿಕೆಯಿಂ 


pr 
ದ 


ವ್ಯಾಪಾರದ ಕೈವಾಡ 
ಕೀಟಗಳಿಂದಾಗುವ ನಷ್ಟವನ್ನು ಗಣಿ 


ದೇಶಗಳಲ್ಲಿ ದ 
5 ಮಟ್ಟ, ಮತ್ತು ಕಾಲದ ಮೇಲೆ ವ 


ದ್‌ 
ನ 


ಅಥವ 


ರ 


Fa 
ದ 


ಸರಿಗಟ್ಟ 2 
ಬಹು 


wD 
(ಸ 
ಸ್ರ 
m1 
ಸು? 
ಜಸು 
₹108 
pm 
58 
wm 
Ke B 
ಹ 1 
fo 
(- 
B 
ಜೆ 


ವ್ಯಾಪಾರಗಾರರ, 
ಹೆಚ್ಚಿಗಿರುವ 


ಎ 
ಬಿ 


ಗಾವ 
ಎಸ್ರಾನು 


ದಪ್ರ 


ತ್ಯಾಸವಾಗುತ್ತ ದೆ. 


ಕ್ರಿ 


2) ಧಾನ್ಯದ ಪೋಷಕಾಂಶ ಮತ್ತು ರುಚಿಯಲ್ಲಿ ನಷ್ಟ 


೬ 


ದಿ 


pO 


fo 
ಳು 


ರುಚಿಯಲ್ಲಿಯ ನ 
ಜೀವಾಂಕುರ ಭ 


೬ 
ಟ್ಟಿ 


ವ 


ಗವನ್ನೇ ಬಹ 


ದ 


ಮಸನೆ ಹಿಡಿದಿರುತ್ತದೆ. 


ಬ 


ಧಾನ್ಯ ಕೆಟ್ಟ 
ಇರುತ 


ಬಿದ್ದ 
ಎ 
ಫೂ ಆ ವಾಸ 


ಮುಸಿ 
ನು 


ಸಿದ್ದ 


ಶಿಬಿ 


ದೆ.ಆದ್ದರಿಂದ ಮುಕ 


fo] 
ಗಳ ತೋರಿಕೆಯಲ್ಲಿ 


ದ 


ನಿ 





₹೧2 
ಲ 


೨, ಹುಳ ಹಿಡಿದರೆ ಅ 


ಧಾನ್ಯದ ರಾಶಿಯ ನಷ್ಟ 


ಬ. 


ತ 


ತೆ 
ಸ್ರ 
) 


0) 


ಎ 
ದು 
[= 
3 
ಲ 
ಇ 
B 
3 
ಗ 
ಕ್‌ 
pd 
2 
13 


wr 


$ಿ 


$ 


ವೃತ್ತಾಸ 


ನ್‌ 


ಮೂ 


ಅದರ ವಸ್ತು 


ಆಹಾರ ಧಾನ್ಯ ಮತ್ತು 


ಶೈ 
ಮತ್ತು 


ಹಳಿ 
ನ್ವ ಹೊಬಿ 


ಜಿ) 
ಚಿಪ್ಪಿನ 


ಕೈ 


2 (ಸಿಟೊಫಿಲಸ್‌ ಒ 


ಮಾಡದಿರುವ ಕಾಳುಗಳಿಗೆ ,ಮೂತಿಹು 


ಹುಳುಗಳು 
ದ ರಂಧ್ರಗಳ, 


ಬ 


ದಳಧಾನ್ಯಗಳಿಗೆ 
ೀಲೆ ಕೀಟಗ 


ಹಾಗೂ, ದ್ವಿ 
, ಅವುಗಳ 


x) 


ಹ 


(ಸಿಟೊಟ್ರೊಗ ಸೆರಿಯ 


(ಬ 


ರು ಹೊರಕ್ಕೆ ಬಂ 


೪ 


ಇ 
ಬ 


ಬಿದ್ದಾಗ 
[a] 


) 


್ರಾಕಿಡ್‌ 
ತ್ರ 


68 ಮನೆ ಕೀಟಿಗಳು, ಇತರ ಸೀಡೆಗಳು ಹಾಗೂ ಅವುಗಳ ಹೆತೋಬ 


; ಎಬೋಲಿಯಂ ಕ್ಯಾಸ್ಟ್ರೇನಿಯಂ ಬಿದ್ದಾಗ, ಕೆಟ್ಟವಾಸನೆಯೇ ಅಲ್ಲದೆ 
ಫಿ pT ಕ್ವಿವ ಹ 


ಹಳದಿ ಕರೆ ಉಂಟಾಗಿ, ಪ್ರಾಣಿಗಳೂ ಕೂಡ ಆ ಧಾನ್ಯವ (ವನ್ನು ತಿನ್ನುವುದಿಲ್ಲ. 


ಬೆಸಿಬ್ರಾಯ್ದಿಸ್‌ ಮಾರಿಹ್ಯಾನಿಕಸ್‌್‌ ಮರದ ಭಾಗಗಳನ 
ಸ್ಥಿತಿಯನ್ನು ನಿಭಾಯಿಸ್ಕಿ ಕೋಶಗೊಳ್ಳುತ್ತವೆ. ಈ 
ಕಣ್ಬಡ ದುರ್ಬಲವಾಗಿ, ಬಿದ್ದುಹೋಗಬ 
ಇನ್ನೂ ಮುಂಚೆ ಕುಸಿಯಬಹುದು. 

ಎಫೆಸ್ತಿಯ ಕಾಟೆಲ್ಲ ಹುಳದ ಬಲಿಗಳು ಮಿಲ್‌ಗಳ ಹರಿನಳಿಕೆಯಲ್ಲಿ ತುಂಬಿ. 
ಮಿಲ್‌ ನಿಂತು ಹೋಗಬಹುದು. ಆಗ ಯಂತ್ರವನ್ನು ಪೂರ್ತಿ ಬಿಚ್ಚಿ ಸರಿಪಡಿಸ 
ಬೇಕಾಗುತ್ತದೆ. ೪ 


ಹಿಟ್ಟಿನ ಗಿರಣಿಗಳ ರಿಡ್ರೈಸಿಂಗ" ಯಂತ್ರ ಮತ್ತು ಸೋಸುವ ರಾಟೆಗಳ ರೇಷ್ಮೆ 
ಬಲೆ ಬಟ್ಟಿ ಯನ್ನು ಟಿ ಮಾರಟ್ಕಾನಿಕಸ್‌ ಕತ್ತ ಶ್ರರಿಸುತ್ತದೆ ಮತ್ತು ಮಿಲ್‌ಗಳ ಮರದ 


ಭಾಗಗಳನ್ನು ಕೊರೆಯುತ್ತದೆ, ಆಗ ಕೀಟಗಳನ್ನು ನಿರ್ನಾಮ ಮಾಡಲು, ಮಿಲ್‌ನ್ನು 
ಆಗಾಗ ನಿಲ್ಲಿಸಬೇಕಾಗುತ್ತದೆ. ಇದರಿಂದಾಗುವ ನಷ್ಟವನ್ನು ಸರಿ 
ಕರು, ಧಾನ್ಯಗಳನ್ನು ಬೀಸಲು ಮಜೂರಿಯನ್ನು  ಹೆಜ್ಜ ಸುತ್ತಾರೆ. 


6) ಶೋಧಿಸಿ ಜರಡಿಯಾಹುವ್ರೆಪಶಿಂದ ನಷ್ಟ 

ಹುಳುಗಳು ಹೆಚ್ಚಾ ಗಿ ಬಿದ್ದಿ ದ್ದ ರೆ ರಾಶಿಯನ್ನು ಜರಡಿಯಾಡಲೇ ಬೇಕು; ಇದ 
ರಿಂದ ಸ್ವಲ್ಪ ಧಾನ್ಯ ಕಳೆದು ಹೋಗುವುದು ಅನಿವಾರ್ಯ. ಕೀಟಗಳು ಬಲೆಯನ್ನು 
ಹೆಣೆದು ಗೂಡುಕಟ್ಟೆ ದಠ್ತಂತೂ, ಈ ನಷ್ಟ ಇನ್ನೂ ಹೆಚ್ಚು 

6 C8 ಚ 

7 ಅಭಿಮಾನ, ವಿಶ್ವಾಸಗಳ ನಷ್ಟ 

ಇದು ಜನರ ಮನಸ್ಸಿನಲ್ಲಾಗುವ ಪರಿಣಾಮ. ಹುಳುಬಿದ್ದ ಸಾಮಾನನ: 
ಯಾವಾಗಲು ಕೊಡುತ್ತಿದ್ದರೆ, ಆ ಸಂಸ್ಥೆಯ ಘನತೆ ಕಳೆದು ಹೋಗುತ್ತದೆ. ಅಂಥಹ 
ಅಂಗಡಿಗಳಿಂದ ಜನರು ಸಾಮಾನುಗಳನ್ನು ಕೊಳ್ಳು ವುದನ್ನು ನಿಲ್ಲಿಸುತ್ತಾರೆ. 


ಹ ಲೂ 


ಉಗ್ರಾಣದಲ್ಲಿ ಕೀಟಗಳು ಬಿದ್ದು ಹೆಚ್ಚೆಲು ಕಾರಣ (ಸಾಮಾನ್ಯ) 69 


8) ಹುಳು ಬಿದ್ದ ಆಹಾರ ವಸ್ತುಗಳ ಸೇವನೆಯಿಂದ ಅಥವಾ ಕೈ ಆಡಿಸು 
ವುದರಿಂದ, ಜನರಿಗೂ, ಪ್ರಾಣಿಗಳಿಗೂ ಆಗಬಹುದಾದ ಕೆಡಕು 
ನುಶಿಗಳು ಅಥವಾ ಟೈ 4 ಕೋಲಿಯ ಬಗೆ ಹುಳುಗಳು ಬಿದ್ದ ಆಹಾರ ವಸ್ತು 

ಗಳಿಂದ ಜೀರ್ಣಶಕ್ತಿಯ ತೊಂದರೆಗಳಾಗುತ್ತವೆ. 

ಮಳಿಗೆಗಳಲ್ಲಿ ಕೆಲಸಗಾರರಿಗೆ, ಕೆಲವು ಬಗೆ ನುಶಿಗಳಿ೦ದ ಚಮ 
ತ್ತದೆ. ಟ್ರೋಗೊಡೆರ್ಮ ನ್ರನೇರಿಯ ಕೀಟಗಳು ಬಿಟ್ಟ 
ಆಗಲೂ ಚರ್ಮವಾತ ಬ ರುತ್ತದೆ. 








2 
ವಾರ್ಯ? ಎಂದು ನಂಬುವವರು ಈಗಲೂ ಇದ್ದಾರೆ. ಉಗ್ರಾಣದಲ್ಲಿ ಆಗಲೇ ಇದ್ದ 


ಅಥವಾ ಹೊರಗಿನಿಂದ ಧಾನ್ಯದಿಂದ ಬಂದ ಕೀಟಗಳು ಮೊಟ್ಟೆಗಳ ನ್ನಿಟ್ಟಿ ದ್ದರಿಂದ, 
ಟಗಳು ಬೀಳುತ್ತ: ವೆಂಬುದನ್ನು ಒತ್ತಿ ಹೇಳಬೇಕಾಗಿಲ್ಲ. ದಾಸ್ತಾನುಧಾನ್ಯಕ್ಕೆ ಕೀ 
ಗಳು ಸೇರದೆ ಇದ್ದರೆ ಅವು ಯಾವಾಗಲೂ ಚೆನ್ನಾಗಿರುತ್ತವೆ. ಕೀಟಗಳು ಬೀಳಲು 


ಕೆಲವು ನೂಲಗಳೂ ಮುಂದಿನಂತಿವೆ : 


ಎ) ಸೈಟಾಫಿಲಸ್‌, ಸೈಟೊಟ್ರೋಗ್ಯ, ಬ್ರೂಕಿಡ್‌ಗಳಂತಹ ಕೀಟಗಳು 
ಹತ್ತಿರದ ಹೊಲಗಳಿಂದ ಅಥವಾ ರೈತರ ಉಗ್ರಾಣದಿಂದ ಹಾರಿಬಂದು ಹೊಲದಲ್ಲಿ 
ಬಲಿಯುತ್ತಿರುವ ಕಾಳುಗಳ ಮೇಲೆ ಮೊಟ್ಟೆ ಗಳನ್ನ ನ್ನಿಡುತ್ತವೆ. ಸಾಮಾನ್ಯವಾಗಿ ತೆನೆಗಳ 
ಮೇಲೆ, ಹೊಲಗಳಲ್ಲಿ ಈ ಟ್‌ ಕೀಟಗಳು ಕಾಣುವುದು. ಹವಾಗುಣದ ಮೇಲೆ 
ಅವಲಂಬಿತವಾಗಿರುತ್ತವೆ. ಅನೇಕ ಮೊಟ್ಟೆಗಳ ಕಣಗಳಲ್ಲೂ ಉಳಿದು ಕಾಳ:ಗಳೊಡನೆ 
ಉಗ್ರಾಣಕ್ಕೆ ಸೇರುತ್ತವೆ. ಅನುಕೊಲ ಸ್ಥಿತಿಗಳಲ್ಲಿ ಆ ಮೊಟ್ಟೆಗಳೊಡೆದು ಹುಳುಗಳು 


ಬಿ) ಸಾಮಾನ್ಯವಾಗಿ ಉಗ್ರಾಣ ಖಾಲಿಯಾದಾಗ, ಕೆಲವು ಕೀಟಗಳು 
ಹಿಂದುಳಿಯುತ್ತವೆ. ಅವು ಚೆಲ್ಲಿರುವ ಕಾಳನ್ನು ಅಥವಾ ಬಿರುಕು. ರಂಧ್ರಗಳಲ್ಲಿ ಸೇರಿ 
ಅ 


ರುವ ಹಿಟ್ಟನ್ನು ತಿಂದುಬದುಕುತ್ತ ಪೆ. ಮೊಟ್ಟೆಗಳನ್ನಿಟ್ಟು ಹೆಚ್ಚುತ್ತವೆ. ಎಷ್ಟೋ ಬೇಳೆ 
ಅವಸರದಲ್ಲಿ. ಧಾನ್ಯ ಬೇಕಾದಷ್ಟು ಬಂದುಹೋಗುತ್ತಿರುವಾಗ, ಉಗ್ರಾಣವನ್ನು 


ಚೆನ್ನಾಗಿ ಶುಚಿಗೊಳಿಸುವುದಿಲ್ಲ ಅಥವಾ ಬ ) 
ಹುಳುಗಳಿರುವ ಉಗ್ರಾಣಕ್ಕೆ ಹೊಸಧಾನ್ಯ ಬಂದು ಸೇರುತ್ತದೆ. ಸರಿ, ಆಗಲೇ ಹಳೇ 
ಧಾನ್ಯದಲ್ಲಿ, ರಂಧ್ರ ಬಿರುಕುಗಳಲ್ಲಿ. ಕಿಟಕಿ ಬಾಗಿಲುಗಳ ಹಿಂದೆ ಇದ್ದ ಕೀಟಗಳು ಬೇಗ 
ಹೊರಕ್ಕೆ ಬಂದು ಹೊಸ ಧಾನ್ಯವನ್ನು ಆಕ್ರಮಿಸುತ್ತವೆ. ಮಾಲಿಕ ಅದನ್ನು ನೋಡಿ 


ಅವುಗಳ ಹತೋಟ 


70 





ಹೊಲಿದಿರ. 


ಗೆ 


ಣ 


ಮೂ 
ಮೂಲ 


2 


ಕ 


ಮುಖ್ಯವಾದ 


ಗ್ನಂದು 


po 


(ಗಿಸುವ ರೈಲ್ವೆ ವ್ಯಾಗನ್‌, ಲಾರಿ ಅಥವ 
ಸರಕನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ 


Ko) 


ಹುಳುಗಳ ಆಕ್ರಮಣದ ಇ 


ಡಿ) 


ಗ್ಗ 


6 
೯ 
ಭ್ರ 


ು. ಒಳ್ಳೆ 


ಆ ಗಾಡಿಗಳ 


ಎ 
ಬ. 


» ಸೇರುತ್ತ 


ಛ 


«. ಅಲ್ಲಿ ಅವಕ್ಕೆ ಹುಳುಗ 


ದಡಿ 


ಬ್ರ 


ಡ್‌ 


ಸೇರಿರುನ 


ಅಭಿ 


ಕುಗಳಲ್ಲಿ ಹುಳುಗಳಿದ್ದು. 


ಸಂದು ಬಿರ 


3 ರೂಕಾ 
ತ್ತದೆ. ಆಗ, ಬಿರುಕು, 


ದಂತೆಯೇ ಕಾಣು 


No] 
£3 


pe 
ನ 


ಗಳ 


ದ್‌ 
ದ್ರ 


ಳುಗಳ ಕೆಲವು ಚಿನ 


ಅಲ್ಲದೆ ಹುಳ 
ನ್‌ 


೯ 


ಲೊ 
ಲ 
ಗ 


ರು' 


ಟೆಗಳಿರು 
ಬು 


pe 
pH 





ಗಳ ಮೇಲೆ ಹಿಟ್ಟಿನ ಬಿಳಿ 


ಅಧ್ಯಾಯ 5 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳು 


ಧಾನ್ಯಗಳನ್ನು ರಾಶಿಯಾಗಿ ಅಥವಾ ಚೀಲಗಳಲ್ಲಿ ಕೂಡಿಡುತ್ತಾರೆ. ರಾಶಿ 
ಯಾಗಿಡು ವುದನ್ನು ಇಚ್ಛೆ ಚ್ಛಿಸಿದರೂ. ಚೀಲಗಳಲ್ಲಿ ತುಂಬಿಡುವುದೆ ದ ಏಕೆಂದರೆ. 


ಆ ಕ್ರಮ ಕೈ ಆಡಿಸಲು ಸುಲಭ, ಈ ಬಗೆಗಳ ವಿಷಯ ಮುಂದಿನಂತಿದೆ: 
1 ರಾಶಿಯಾಗಿ ತುಂಬಿಡುವುದು 


ಗೋಧಿ, ಕೆಡಲೆ ಬತ್ತ, ಬಾರ್ಲಿ, ಮುಸುಕಿನಜೋಳ ರಾಗಿ ಇತ್ಯಾದಿಗಳನ್ನು 
2ಶಿಯಾಗಿ ತುಂಬಿಡುವುದು ಅನುಕೂಲ. ಅಲ್ಲದೆ ಅವಕ್ಕೆ ಕೀಟ, ಇಲಿ ಹವಾಗುಣದ 


ಪ್ರಭಾವಗಳಿಂದ ನಷ್ಟ ಕಡಮೆ. ರಾನಿ ಧಾನ್ಯಕ್ಕೆ ಆಗಲೇ ಹುಳುಬಿದ್ದಿದ್ದರೆ, ಧೂಪಕ 
ಹಾಕಿ 


ಛೃ 


ನಷ್ಟವನ್ನುತಪ್ಪಿಸಬಹುದು.ಚೀಲ್ಕದಾರ ರ (ಹುರಿದ ೦)ದ ಖರ್ಚೂ ಉಳಿಯಿತು ಚೀಲ 
ಗಳಿಂದ ರಾಶಿಗೆ ಸುರಿದ ಮೇಲೆ, ಅವನ್ನು ಪುನಃ ಸರಬರಾಯಿ ಮಾಡಲು ಉಪ 
ಯೋಗಿಸಬಹುದು. ಆ ಚೀಲಗಳ ಹೆಣಿಗೆ. ಜೋಡಣೆಯಲ್ಲಿ ಕೀಟಗಳಿದ್ದರೆ. ಚೀಲ 
ಗಳನ್ನು ಧೂಪಕಕ್ಕೆ ಅಥವಾ ಅವಿಕಾವಿಗೆ ಒಡ್ಡಿ ಕೀಟಗಳನ್ನು ಕೊಲ್ಲಬಹುದು. ಹೀಗೆ 
ಕೀಟಗಳು ಹರಡುವುದನ್ನು ತಪ್ತಿ ಪ್ವಿಸಬಹುದು: ಇಷ್ಟೇ ಅಲ್ಲದೆ, ರಾಶಿ ತುಂಬುವುದರಿಂದ 
ಕಾಲ ಶ್ರಮ ಉಳಿಯುತ್ತದೆ. ಚೀಲಗಳ ರಂ 


ಸುಲಭವಾಗಿ, ಚೆನ್ನಾಗಿ ಪರೀಕ್ಷಿಸಬಹುದು ಮತ್ತು ಧಾನ್ಯ ಡಿ ಗೆ 
ತರಲು ಅನುಕೂಲ. ಧಾನ್ಯವನ್ನು ಸರಿಯಾಗಿ ರಚಿಸಿದ ಗಳಿಗೆ, ಕಡಿಕೆ, ಓಡೆಗಳಲ್ಲಿ 
ಸಂಗ್ರಹಿಸಿದರೆ, ರಾಶಿ ತುಯುವುದರಿಂದ ಬೇರೆ ಬೇರೆ ಧಾನ್ಯಗಳ್ಳು ಒಂದೇ 


ಜೆ. 


ಧಾನ್ಯದ ಪ್ರ ತ್ಕೇಕ ದರ್ಜೆಗಳು. ಹಳೆಯುದರಿ೦ದ ಹೊಸದು, ಒಣಗಿರುವುದರಿಂ' 
ಹಸಿಯಾಗಿರುವುದು ಇತ್ಯಾ ದಿಯಾಗಿ ಪ್ಲ ಪ್ರತ್ಯೇಕಿಸಬಹುದು. 

ರಾಶಿ ತುಂಬುವಿಕೆಯು ಪೂರ್ತಿ ಅನುಕೂಲಕರವಾಗಿರಬೇಕಾದರೆ, ಧಾನ್ಯ 
ಒಣಗಿರಬೇಕು. ಕೀಟಗಳು ಬಿದ್ದಿರಬಾರದು. ಅಷ್ಟೇ ಮುಖ್ಯವಾಗಿ ಉಗ್ರಾಣ, ಗಳಿಗೆ. 
ಕಡಿಕೆ, ಓಡೆ ಇತ್ಯಾದಿಗಳಲ್ಲೂ ತನುವು, ಕೀಟಗಳಿರಬಾರದು. ಈ ಸ್ಥಿತಿಗಳಿದ್ದರೆ, 
ಧಾನ್ಯ ವನ್ನು ಬಹಳ ಕಾಲ ಕೆಡದಂತೆ ರಾಶಿ ತುಂಬಿಡಬಹುದು, 

ರೈತರು, ವ್ಯಾಪಾರಗಾರರು ಬ ಬಳಸುವ, ರೈತರ ವ 
ರುವ ವಿವಿಧ ಗಳಿಗೆ, ಕಡಿಕೆಗಳು ಈ ಮುಂದಿನಂತಿವೆ : 


ತ್ತು ಸರ್ಕಾ ರಿ; ಫಾರ್ಮ್‌ ಗಳಲ್ಲಿ 


ಇಗೂ ಆವುಗಳ ಹತೋಟಿ 


ಮನೆ ಕೀಟಿಗಳುು ಇತರ ಹೀಡೆಗಳು ' 


72 


ಕಟ್ಟಿ 
೬ 
ರು 


ಕೆಳಗಿರುವ ಕಡೆಗಳಲ್ಲಿ 


ಜಲ ಬಹಳ 


ರಿನ 


ಬಂ 
ಣೆ 


(ಹಗೆವು)ಗಳು : 


ಕಟ್ಟ 


1) 


ಗುಂಡು. 


೨ 


UW. 
ಲದಲ್ಲಿ ಮಾಡಿದ ಗುಂಡಿಯ ಬಾಯಿ ಕರಿದ. 


fe 
ಠಿ 


3 0) 
ERE 
ಶ್‌ 

13 
po 3 
೪ 
ಣಿ 
ಖು 
a ಧ್ರ 
ಅ 1} 
| [8] 
ಗ 
ಜ.1 
Bw 
Bu 
ಚಡ್ಡಿ 
ಜ್ರ 
ಲಾ ಸೌ 
₹8 
ely 
ud 
1 ಸ 
1B 
ಇತ 
ಡಿ 

[ee] 
ತೆ 
ನ್ನ 
(ದ ದ 
ಗ 
ಇ [ಕೆ 
ನ 


20 ರೂಪಾಯಿ ಮಾತ್ತ. 





ಧಾನ್ಯವನ್ನು ತೆಗೆಯುವುದು 


8 : ಕಟ್ಟಿಯಿಂದ 


ಚಿತ್ರ 2- 


೧ ಟಿ ರ್ಥ 
(5 901 ಸು 
ಮ BK 
೪ ಬ 
ಡೆ 
pa A) 
ಟ್ರ 0 ಮ 
Bg 
wh ) 
82 
2 
UE 
ಬ 13 
1 ೫" ಟಿ 
ಓ 1) 
ನಲಂ 6 
> ಕ್ಟ್‌ 
ಏಸ ಭ್ರ 
ಜೈ ಟೆ 
ಆ ೪ 8 
ls 0 
« ದ 
FS 5೫ 
ಟಟ oe 
$3 
QA 
8B 
Kp 
[eo 
Sn ಟೆ 
vo B 
5 wl ಣ್ಯ 
1ತ3 ಬಿ ್ಹ 
1 ೪ ಬಿ 
k 4B 
Rp 
> ಛ್ಪ 
x ರ್ಟ 


೧ 
3 
ಗೂ 
ವ 
52 
(a 
ಗ 
ರಜ 
೫ ಢಿ 
ಎಡದ 
೪ 2 
ಎ ಡೌ 
ಇಂದ್ರ 
೫% 
w ಡಿ 
3» 1 
ಭ್ರ 
PX 


6 
ಶ್ರ 


ದು. ಈ ಪದ್ದ 
$ 

ಡೆ 

ವ 


ಅ 


ವಾಗಬಹೆ. 
ದ 


ಆದನ್ನು, ಅದರ 
ಹಗೇವಿನಲ್ಲಿ ಗುಳಿಕೆಟ 


2 


ವ 
[5 


ಹೆ 


ಬ್‌ 


ಕೈತ್ತಿಕೊಳ್ಳುತ್ತಾರೆ 


೯ 
ಲ 


( 


ಹ 
ಮು 


ಅಂಚಿಗೆ ಕಟ್ಟಿದ ಹೆಗ್ಗಗಳಿಂದ 


ವ 


ಲ 





ನ ದಾಸ್ತಾನು ಮಾಡುವ 


9 2 x : HEB A ಟಿ ಊ£ 
3 ೪ PD ಲೈ ಎ TB ಭಲ ಬ್ರ ಟಿ gn KB 2H ಇ. ಟ್ರಿ oe 3 J ಲ್ಲ 
“ಬ (4 ಸ ಶ್‌ dA 44 md PENH BY 
ತ 0 ೪. p ನಾದಿ aE FY 3 } 
ogy Fe Uy 
SLB CCE ಎ ಚಕ ಕೆಳಗಿ. 
HB ಖ ೪% LE J ೪ SEBU 2 8 BM Ep ಬ್ಲ ಇಬ! ನ 
GGG SPAT, BGG ABS ಗ್ಗ 
| ಡೆ 
ಇ ಚ ಸ್ಯ ಭ್ರ ೫೫" ಈ ಈಗಲ ಬೆ 5 SE 4 J: 
R289 ತ ಅಭ ಸಜಜ BRS ಚ ಕ್ಷಿ ಡ್ಡ 
ಇ೪ಅಿ ಇ ರಷ ಗ್ದ ೧7 ೫ ಷ J ಟಿ ಬ. ಗ" 
8S 1೬114148 A 
ಎ ಭಿ ೧ ಇ ದ್‌ ಶಿ ಬ್ದ ಸ; [£3 ಸ್ಪ [A 62 ೫% ೫ 8 
ಶಬ ERT ಇಟಿ ಗ್ರ ಭ್ರ ಡಿ] ಲ UD 
- SUG ಬಬ ಸವಿ ಬತ BB Bp 
EE EL ಜತ್‌ 
ಣೆ ಕ fe 2 ತು ಸು ಣೆ K 1 2 Te | 
ಸ RP ಜತಿ ಕತ EN ಇ 3 1 4೫] 
6 Bw B .% BUY 82 (ಈ Red BS 5೫ 
2 BEE AD 32 ೫೧ “ವ ಟೆ pC Bn ್ಗ 
2 64 ಇಗೆ ಅ AIS Bo Go _ Bass ಗೆ ತೆ 
ಆ ಟೆ ಟೆ ಬೆ ಯ ಟಿಕೆ 8 CC | ಇ ಛ್‌ ಬ ಐತಿ ಸಿ 
Te 75D ಜಟ 4 ಸವ pe Lo) ನಾ 
9 ಇ 8 ಏಸಿ ವಿ ಗ Ey 3 ಇ BI 
BSL SE ELISE ಫ್‌ CRN ES 
BETS ಜಟ ೧1೪. FY ಏಜ ಜಿ ಸ್ಲಟ್‌ 
Re ಇಂತಸ ಸಾರ್‌ ಇರ ತು ಐ ಆ ಡ್‌ ಜಟ ಟಿ 
TSS ೫8 88ಟ್ಯಭೊ್ದಾ ಚೆ ಬ Bog ES gt 
EE 3 
x HE gOS ೫ PGE Wm kh 
+ BESSY SE 3 BBS 
LSE SRS ಇಳಯ MRED ಬ್‌ 
ಜ್‌ ಗ್ರ ಸಜ ಚಚ BG ಬಾಫ್ಸೈ ಶ್ರಿ ೪ ಗ ಬಲು ತ್ಲೆ SB ಬಾರ್ಥಿಜ ರ 
Fe [ENP PB HBS $4 RE ಗ್ಗ [5] Bt 
SENOS ಬೆ ಬ ಅಪಾ ಇಗ ಶಬ್ಬಿರ gag ಗಭ ಓಡಿ 
ಇ SRB pS pH Bg 2 ೦ ಬೀಲೆ 1 
ಕ್ಷ BSBBNTT ಇ ಬಜ ಜಗ pl HS ಬ 
೨ DERBI 8೬68 ೩೪8 ೨4% ಿಲ£್ಲಿ 


74 ಮನೆ ಕೀಟಿಗಳ್ಳು ಇತರ ಪೀಡೆಗಳು ಹಾಗೂ ಅವುಗಳ ಹತೋಹಿ 


ನೂರಾರು ಟನ" ಜೋಳ, ಸಜ್ಜೆಗಳನ್ನು ಸಂಗ್ರಹಿಸುತ್ತಾರೆ. ಮುಖ್ಯವಾಗಿ, ಅದು 
ಕಟ್ಟಿಯಂತೆಯೇ; ಅ 
ಕೆಳಗಿರುತ್ತದೆ, ಧಾನ್ಯ 
ಮುಚ್ಚಿ, ಆ ಸ್ಥಳದಲ್ಲಿ 

ಹಂ ರಗದ 


ಮಾಡುತ್ತಾರೆ. 








ರ್‌ಘರ್‌'ಗಳು ನೆಲಮಾಳಿಗೆ ಕೋಣೆಗಳು. ಮುಚ್ಚಳದಂತೆ ಬಾಗಿಲುಗಳಿರು 
ಹ 
ತ್ತವೆ. ಅವುಗಳಲ್ಲೂ ಸಹ, ಧಾನ್ಯ ತನುವನ್ನು ಹೀರಿ ವಾಸನೆಯಾಗುತ್ತದೆ. 


ನದಲ್ಲಿ 'ಖಾಸ್‌' ಅಥವಾ "ಖೈಸ್‌' ಎಂಬ ಕಟ್ಟಡಗಳಿವೆ. ಧಾನ್ಯ 


ಪಟ್ಟಕ್ಕೆ ಕೆಳಗೆ, ಬಾವಿಗಳ ಮಾದರಿ, ಒಳಭಾಗಕ್ಕೆ ಕೆಲ್ಲನ್ನು ಅಸ್ತರಿ ಹಾಕಿ, ಮಣ್ಣು 
ಅಥವಾ ಸಿಮೆಂಟಿನಿಂದ ಗಿಲಾವು ಮಾಡಿರುತ್ತಾರೆ. ಅವು 20 ಅಡಿ ಅಳೆ 12 ಅಡಿ 
ಸ. ವ್ಯಾಸತಳದಿಂದ ಮುಕ್ಕಾಲು ಎತ್ತರದ ವರೆಗೂ ಒಂದೇ ಸಮವಾಗಿದ್ದು. ಆ 
ಮೇಲೆ ಬಾಯಿಯ ವರೆಗೂ ಕ್ರಮೇಣ ಕಿರಿದಾಗುತ್ತದೆ ಬಾಯಿಯ ಅಡ್ಡಗಲ ೫-5 
ಅಡಿಗಳು. ಬಾಯೆಯ ಸುತ್ತ 2-5 ಅಂಗುಲ ದಪ್ಪ ಮಣ್ಣಿನ ಅಂಚು ಒಳಕ್ಕಿಳಿ 


ಕಲ್ಲು ಮೆಟ್ಟಿಲುಗಳ ಸುತ್ತು. ಧಾನ್ಯವನ್ನು ಮೇಲಿನಿಂದ ತುಂಬುತ್ತಾರೆ. ತುಂಬಿದ 
ನಂತರ, ಮೇಲ್ಗಡೆ, ಒಂದು ಪದರ ಮರಳು ಅಥವಾ ಧೂಳು ಅಥವಾ ಭೂಸವನ್ನು 
ಹಾಕಿ, ಬಾಯಿಯಷ್ಟೇ ಅಗಲವಾದ ಗುಂಡುಕಲು ಹಲಗೆಯನ್ನು ಮುಚ್ಚಿ, ಅಂಚಿನ 
ಸುತ್ತ ಮಣ್ಣಿನಿಂದ ಭದ್ರಮಾಡುತ್ತಾರೆ. "ಖೈಸ್‌'ಗಳು ಚತುರಸ್ರವಾಗೂ ಇರುತ್ತವೆ. 


ಸಾಮಾನ್ಯ ಅಳತೆ 18x 19x18 ಅಡಿಗಳು. ಒಂದು ಗೋಡೆ ಪಕ್ಕಕ್ಕೆ, ನೆಲದಿಂದ 
ಎರಡಡಿ ಎತ್ತರದವರೆಗೂ ಕಲ್ಲು ಮೆಟ್ಟೆಲುಗಳಿರುತ್ತವೆ. ಎಲ್ಲ ನೆಲ ಗುಂಡಿಗಳಿಂದ 
ಮಾಡುವಂತೆ ಬಕೆಟಗಳನ್ನು ಇಳಿಬಿಟ್ಟು ಧಾನ್ಯವನ್ನು ಸೇದಿಕೊಳ್ಳುತ್ತಾರೆ. 


ಭೂಮಿಯ ಮಟ್ಟಕ್ಕೆ ಮೇಲಿರುವ "ಖಾಸ್‌' ಅಥವಾ “ಖೈಸ್‌'ಗಳು ನೀರಿನ 
ತೊಟ್ಟೆಗಳ ಮಾದರಿ. ಕಲ್ಲಿನ ಗೋಡೆಗಳು. ಒಳಭಾಗ ಮಣ್ಣಿನ ಅಥವಾ ಸಿಮೆಂಟಿನ 


ಲ 
ಅಸ್ತರಿ. ನೆಲದಿಂದ ಮುಕ್ಕಾಲು ಎತ್ತರದವರೆಗೂ ವ್ಯಾಸ ಒಂದೇ ಸಮ. ಆಮೇಲೆ 


ಅದು ಬಾಯಿ:ಯವರೆಗೂ ಕ್ರಮೇಣ ಕಿರಿದು. ಬಾಯಿಯ ವ್ಯಾಸ 2-3 ಅಡಿಗಳು. 
ನೆಲದ ಕೆಳಗಿನ ಖಾಸ್‌ಗಳಂತೆ, ಇದಕ್ಕೂ ಕಲ್ಲು ಮೆಟ್ಟಿಲುಗಳಿರುತ್ತವೆ. ಅಳತೆಯೂ 
ಅವುಗಳಂತೆಯೇ. ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಿದೆ. ಬಾಯಿ ಮೂಲಕ ಧಾನ್ಯವನ್ನು 
ತುಂಬುತ್ತಾರೆ. ತಳದ ಬಳಿ ಮಾಡಿರುವ ಕಂಡಿಯಿಂದ ತೆಗೆದುಕೊಳ್ಳುತ್ತಾರೆ. ಖಾಸ್‌ 


ಲ 


ತುಂಬಿದಾಗ, ಆ ಕಂಡಿಯನ್ನು ಭವ್ರಮಾಗಿ ಮುಚ್ಚಿರುತ್ತಾರೆ. 1002-1592) ಮಣ 


\ 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳು 75 


ಧಾನ್ಯ ಹಿಡಿಯುವಂತಹ ಖಾಸ್‌ಗಳಿರುತ್ತವೆ, ಇದು ಕರ್ನಾಟಕದ ಕಣಜ, 
ಪೆಂಟೆಗಳಂತೆ. 





x2 
ಮುಚ್ಚಳ, 500 ಮಣಧಾನ್ಯ ಡಿಯಾತ್ತದೆ. ಇಂಥ ಕುಂ 


ಚ್ಚ ಕ 

ಚ ಕ ಮು 
ಯೋಗದಿಂದ ಧಾನ್ಯವನ್ನು ಬಹಳ ಕಾಲ, ಕೀಟ ಇಲಿ. ತನುವುಗಳಿಂದ ಸುರಕ್ಷಿತ 
ಮಗಿಡಬಹ.ದು. ಸರ್ಕಾರದ ಫಾರ್ಮ್‌ದವರೂ ಈ ಪದ್ಧತಿಯನ್ನು ಅನುಸರಿಸು 


) -ಮಣ್ಣಿನ ಕಡಿಕೆ (ಕೋತಿಗಳು (ಬಿನ್ಸ್‌) : ಇವು ಗುಂಡು, ಚದರ 

ನ ಚತುರಸ್ರ ಆಕಾರ್ಯ ಕೆಲವು ಗೋಪುರದಂತೆ ಅಥವಾ ಚಿಮ್ನಿ ಆಕಾರ. ಜೇಡಿ 
ಮಣ್ಣಿಗೆ ಹುಲ್ಲು ಒಣಹುಲ್ಲು, ಯಾವುದಾದರೂ ಕಳಿ ಗಿಡಗಳನ್ನೂ ಸೇರಿಸಿ ಒಂದೇ 
ಸಮ ಮಂದಮಗಿಸಿ, ಬಿನ್‌ಗಳನ್ನು ಮಾಡುತ್ತಾರೆ. ಗೋಡೆಗಳು 1-1.5 ಅಂಗಲ 
ದಪ್ಪ. ಅವುಗಳನ್ನು ಪೂರ್ತಿಯಾಗಿ "ಒಂದೇ ಸಾರಿ ಕಟ್ಟುವುದಿಲ್ಲ. ಸ್ವಲ್ಪ ಸ್ವಲ್ಪವಾಗಿ 
ಕಟ್ಟಿ 


ಟ್ಟಿ, ಅದು ಒಣಗಿದಂತೆ. ಕೆಳಭಾಗಕ್ಕೆ ಸೇರಿಸುತ್ತಾರೆ. 
ಬಿಹಾರಿನಲ್ಲಿ ಕೋಠಿಗಳು ಗುಂಡು; ಗೋಳಾಕಾರ: ತಳದಿಂದ ಸ್ವಲ್ಪ ಮೇಲ ಶೆ 


> 
ಮೂಲಕ ಧಾನ್ಯವನ್ನು ತೆಗೆದುಕೊಳ್ಳಬುಹ ನದು. ಬಾಯಿ ಮುಚ್ಚಳ ಗುಂಡು ಗೋಡೆ 


2 
ಮಾಡುವ ವಸ್ತುಗ ೪ಿಂದಲೇ ಮಾಡಿರುತ್ತಾ ರೆ. ಧಾನ್ಯ ತುಂಬಿ. "ಮುಚ್ಚಳವನ್ನು 
ಮಣ್ಣಿ ನಿಂದ ಭದ್ರ ಪಡಿಸುತ್ತಾ ರೆ. ಕೋಠಿ 2-3 ಭಾಗಗಳನ್ನು ಸೇರಿಸಿ ಮಾಡಿದ್ದಾಗಿರ 
ಬಹುದು. ಆ ಭಾಗಗಳನ್ನು ಒಂದರ ಮೇಲೊಂದಾಗಿಟ್ಟು, ಬೀಳದಂತೆ ಚಾಚಿರುವ 
ಅಂಚಿನೊಳಗೆ ಪರಸ್ಪರ ತೊಡರಿಕೊಳ್ಳುವಂತೆ ಮಾಡುತ್ತಾರೆ. ಚದರ ಮತ್ತು ಚತು 
ರಸ್ತ ಕೋಡಿಗಳಲ್ಲಿ ಹಲವು ಕೋಣೆಗಳಿರುತ್ತವೆ. ಅವುಗಳಲ್ಲಿ ಜೋಡಣೆ ಮತ್ತು 
ರಂಧ್ರಗಳು ಹೆಚ್ಚಾಗುವುದರಿಂದ. ಅವಕ್ಕೆ ಕೀಟಗಳು ಸೇರದಂತೆ ಮಾಡುವುದು ಕಷ್ಟ. 


ಪಂಜಾಬಿನಲ್ಲಿ ಕೋರಠಿಗಳು ಸಾಮಾನ್ಯವಾಗಿ ಚದರ ಅಥವಾ ಚತುರಸ್ರ. 


ಹಾಕಿ. 


ಧ್ಯ 
ಮೊದಲು ಜೇಡಿಮಣ್ಣಿನಿಂದ ಒಂದು ಸಣ್ಣ ನೀಳ ಚೌಕವನ್ನು ಮಾಡಿ ಒಣ 
ಗಿಸುತ್ತಾರೆ. ಅದೊಂದು ದಪ್ಪ. ಜೋಡಿ ಹಲಗೆ ಅದನ್ನು. ಜೇಡಿಯಿ:ಂದ ಮಾಡಿದ, 


1 ಆಡಿ ಎತ್ತರ ೮ ಅಂಗುಲ ವ್ಯಾಸವುಳ್ಳ 4,1, ಆಗಾಗ 12 (ಒಂದೊಂದು 
ಕಡೆಗೂ ಮೂರು ಮಾ ಕಂಬಗಳ ಮೇಲಿಟ್ಟು ಗಿಲಾವು ಮಾಡುತ್ತಾರೆ. ಆ 

ಸ್ವಲ್ಪವ ಬಿಹಾರಿನಲ್ಲಿ ಕೋಠಿಗಳನ್ನು 
ಕ NN ಕಟ್ಟುತ್ತಾರೆ... ಸಾವ ಜರವಾ” ಮನೆಯೊಳಗೆ ಜಾಗದ ಆಧಾರದ 
ಮೇಲೆ ಗೋಡೆಗಳು 2-3 ಅಂಗುಲ ದಪ್ಪ. 6-7 ಆಡಿ ಎತ್ತರವಾಗಿರುತ್ತವೆ. 


76 ಮನೆ ಕೀಟಿಗಳು, ಇತರೆ ಪೀಡೆಗಳು ಹಾಗೂ ಆವುಗಳ ಹತೋಟಿ 


ಮೇಲ್ಲಡೆ ಬಾಯಿಗೂ ತಳದ ಹಲಗೆಯಂತದನ್ನೇ ಇಟ್ಟು ಮುಚ 
ಕಡೆ ಮುಂಭಾ ಗ ಒಂದು ಸಣ್ಣ ಬಾಗಿಲ ಲನ್ನು ಮಾಡಿ. ೨. ಅದನ್ನು ಬೇಕಾದಾಗ ಮುಚ್ಚಿ 


ಎರಡು ದ ಮೇಲ್ಗಡೆ ಮತ್ತು ಕಳಗೆ ಒಂದೊಂದು ಗುಂಡಾದ 
ಕೆಂಡಿಯನ್ನು ಮಾಡಿ, ಬಾಗಿಲನ್ನು ತೆಗೆಯದೆ ರ್ಧಾ ವನ್ನು ತೆಗೆದುಕೊಳ್ಳೆ ಬಹುದು. 


> 


ಧಾನ್ಯವನ್ನು ಮೊದಲು ಬಾಗಿಲನ ಮೂಲಕ ನಿರ್ದಿಷ್ಟ ಮಟ್ಟದವರೆಗೂ 
ಒಳಕ್ಕೆ ಸುರಿದು, ಬಾಗಿಲನ್ನು ಮುಚ್ಚಿ. ಉಳಿದುದನ್ನು ಮೇಲ್ಗಡೆ ಬಾಯಿ ಅಥವಾ 
ಕಂಡಿ ಮೂಲಕ ಸುರಿಯಬಹುದು. ಕೋಠಿಗಳ ಗಾತ್ರ ವ್ಯತ್ಕಾಸವಾಗಿದ್ದು, 70 ರಿಂದ 


310 ಮಣ ಅಥವಾ ಇನ್ನೂ ಹೆಚ್ಚು ಹಿಡಿಸಬಹುದು. ಇವುಗಳಲ್ಲಿ ಧಾನ್ಮಕ್ಕೆ ಕೀಟ 


ಗಳು ಸ್ವಲ್ಪಕಾಲ ಮಾತ್ರ ಬೀಳದೇ ಇರಬಹುದು. 

ಪಂಜಾಬಿನ ಕೆಲವು ಭಾಗಗಳಫ್ಲಿ ಭುರೋಲಿಸ್‌ ಎಂಬ ಇನ್ನೊಂದು ಬಗೆ 
ಮಣ್ಣಿನ ಕಣಜಗಳಿವೆ. ನಿತ್ಕ ಬಳಕೆಗೆ ಬೇಕಾಗುವಂತೆ, ಕಡಮೆಯಾಗಿ ಧಾನ್ಯವನ್ನು 
ಸಂಗ್ರಹಿಸಲು ಅನುಕೂಲ. ಅವು 5 ಅಡಿ ಎತ್ತರ. ಕೋರಠಿಯನ್ನು ರಚಿಸಿದಂತೆ. 


. ಇನ್ನೂ ಕೆಲವು ಕಡೆ ಚಿಮ್ಮಿ ಆಕಾರದ ಬಾರೋಲಿಸ್‌ 
ನು ತ್ತಾ ರ ಮಧ್ಯಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಒಂದು ಸಣ್ಣ 


ಪಂಜಾಬಿನ ಮಧ್ಯಭಾಗ 
ಗಳಲ್ಲಿ ಇನ್ನೊಂದು ಬಗೆ ಧಾರಕ 


ವನು "ಜಿಟಿ" ಎಮ್ಮ ತಾ ಜೇರ 
ವನ್ನು ಪೆಟ್ಟಿ ಎನ್ನುತ್ತಾರೆ. ಜೇ 





ಮಣ್ಣಿನ ಮಾಡಿದ್ದು, ಪೆಟ್ಟಿಗೆ 

ಯನ್ನು ಹೋಲುತ್ತದೆ. ಒಂದೊಂದ 

ರಲ್ಲಿ ಕೆಲವು ವೇಳೆ 2 ಭಾಗಗಳಿರು 

ಚಿತ್ರ 2:9, "ಅಷ್ಟುತಸರದ ಸೆಬ್ರ' ತ್ತವೆ. ಮುಚ್ಚಳ ಒಂದು ದೊಡ್ಡ 
ಜೇಡಿಮಣ್ಣಿನ ಹಲಗೆ. ಒಂದೊಂದು ಭಾಗದೊಳಕ್ಕೂ ತೆರೆಯುವಂತೆ ಎರಡು ಸಣ್ಣ 
ಗುಂಡು ರಂಧ್ರಗಳಿವೆ. ಎರಡು ಭಾಗಗಳ ಕೆಳೆಗಡೆಯಲ್ಲೂ ಧುನ್ಯವನ್ನು ತೆಗೆದು 
ಕೊಳ್ಳ ಲು ಒಂದೊಂದು ಸಃ ಸಣ್ಣ ಕಂಡಿ ಇದೆ. ಧಾನ್ಯ ಬೇಕಿಲ್ಲದಾಗ ಮೇಲ್ಲಡೆ ಮುಚ್ಚಳ 


ಕೆ 
ವನ್ನು ಭದ್ರ ಪಡಿಸಬಹುದು. ಕೆಳಗಿನ ಧಾನ್ಯ ತೆಗೆಯುವ ಕಂಡಿಗಳನ್ನು ಭದ್ರವಾಗಿ 


ಮುಷ್ಛಿರಬೇಕು. ಸಾಮಾನ್ಯವಾಗಿ ಅಳತೆ (x2; «2 ಅಡಿಗಳು. 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳು 77 

3) ಪಕ್ಕಾ ನ (ಕಡಿಕೆ ವಾಡೆ): ಪಂಜಾಬಿನ ಗುರ್ದಾಸ್‌ 
ಪುರದಲ್ಲಿ ಪಕ್ಕ ಎಂದು ಕರೆಯಲಾಗುವ ಸಿಮೆಂಟಿನ ಚತುರಸ್ಪ ಕೋಠಿಗಳನ್ನು ಉಪ 
ಯೋಗಿಸುತ್ತಾರೆ. ಅವುಗಳ ಅಳತೆ 100-300 ಮಣಗಳು. ಅವುಗಳಲ್ಲಿಟ್ಟ 
2 *ಸೀಸನ್‌' ಗಳಿಗಿಂತ ಹೆಚ್ಚು ಕಾಲ ಸುರಕ್ತಿತವಾಗಿರುತ್ತವೆ. ಮಳೆಗಾಲದ ನಂತರ. 


ಸ 


(2 ಹರ್‌ ಮಲುಗಲು ಬೇಲು 
ಸೀಸರ್‌ ಹುಳುಗಳು ಬೀಳು 


ಫಿ. 

ದು ಒಣಗಿಸಿ ಪ್ರನಃ ತುಂಬಿದರೆ ಇನ್ನೂ 
ಒಂದು ನ್ಯೂನತೆ ಎಂದರೆ. ಅವನ 
ದಕ್ಕಾಗುವುದಿಲ್ಲ ಆದ್ದರಿಂದ ಕೀಟಗಳು ಉಳಿದಿದ್ದರೆ, ಅವು ಹೆಚ್ಚುತ್ತವೆ. ದೊಡ್ಡ 


6 
ಜಮೀನುದಾರರು ಅಂಥಹ ಕೋತಿಗಳನ್ನು ಉಪಯೋಗಿಸುತ್ತಾರೆ. ಉಳಿದಂತೆ 
ಮಣ್ಣಿನ ಕೋಶಫಿಗಳೇೇ ಸಾಮಾನ್ಯ. ಪಂಜಾಬಿನ ಕೆಲವು ಭಾಗಗಳಲ್ಲಿ, ವಾಸದ ಮನೆಯ 


ರೂಮಿಗೆ ಅಡ್ಡವಾಗಿ. 4-6 ಅಡಿ ಎತ್ತರದ ಗೋಡೆಯನ್ನು ಹಾಕಿ ಒಂದು ಕೋಣೆ 


ಯನ್ನು ಮಾಡಿ. ಅದನ್ನು ಪುನಃ ಅಡ್ಡ ಗೋಡೆಗಳಿಂದ 2-3, ಇನ್ನೂ ಹೆಚ್ಚು ಭಾಗ 
ಗಳನ್ನಾಗಿ ವಿಭಾಗಿಸುತ್ತಾರೆ. ಅವನ್ನು "ಬುಖಾರಿ'ಗಳೆಂದು ಕರೆಯುತ್ತಾರೆ. ಆ ಬುಖಾರಿ 
ಗಳಲ್ಲಿ ಧಾನ್ಯವನ್ನು ರಾಶಿ ಹಾಕುತ್ತಾರೆ. ಆಗಾಗ್ಗೆ, ರಾಶಿಯ ಮೇಲೆ ಮರಗಳನ್ನು 


ಮುಚ್ಚುತ್ತಾರೆ. ಒಂದು ಬ:ಖಾರಿಯ ಅಳತೆ ಸುಮಾರು 20) ಮಣ. 











ಚಿತ್ರ 2-10: ಬಿಹಾರಿನ ಬುಖಾರಿ ಒಳಭಾಗ. ಧಾನದ ಸುತ್ತಬೂಸ 


78 ಮನೆ ಕೀಟಗಳು, ಇತರ ಹೀಡೆಗಳು ವುತ್ತು ಅವುಗಳ ಹತೋಟ 


ನಂ ಗುಂಡು, ಕಡಾಯಿಗಳಂತೆ: ಪಕ್ಕೆ 
೬ ಮಳಿ ಬೀಳದಂತೆ ಅವುಗಳ 
ಕೆಗೆ ಧಾನ್ಯ ವನ್ನು ತೆಗೆಯುತ್ತಾರೆ. 


ಡಿಗಳು. ಧಾನ್ಯ ದ ರಾಶಿಯ ಮೇಲೆ 
ಲೆ ಒಂದು ದಪ್ಪ. ಒರಟು ಬ 





ಪ ವ್ರ 
ಯನ್ನು ಮುಚ್ಚುತ್ತಾರೆ. ತರದ ಹತ್ತಿರ. ಬೇಕಾದಾಗ ಧಾನ್ಯವನ್ನು ಟಾ 
ಒಂದು ಸಣ್ಣ, ಗುಂಡಾದ ಕಂಡಿ ಇರುತ್ತದೆ. ಸಾವಣನ್ಯ ಅಳತೆ 100 ಮಣ. ಅವು 
ಗಳಲ್ಲಿಟ್ಟು ಧಾನ್ಯಕ್ಕೆ ಸುಮಾರು 2 ಖುತುಗಳವರೆಗೆ ಹುಳು ಗಳು ಬೀಳುವುದಿಲವಂತೆ. 
ಇ ಕ ೫ 
ಬಿಹಾರಿನಲ್ಲಿ, ಉಗ್ರಾಣಗಳು ಹೊರಗಡೆ: ವಿವಿಧಾಕಾರ. ಅವೂ ಬುಖಾರಿಗಳೇ 
ತನುವನ್ನು ತಪ್ಪಿಸಲು. ಎತ್ತರದ ಅಟ್ಟಣೆಯ ಮೇಲೆ ಕಟ್ಟಿರುತ್ತಾರೆ. ಗ ಬ ಬುಖಾ 


ರಿಯ ಗೋಡೆಗಳನು ಗಲುಕು ಹುಲ್ಲಿನ (ಸ್ಯಾಕ್ಯಾರಂ ಫಸ್ಕೆಂ) ಕಡ್ಡಿ ಗಳಿಂದ ಮಾಡಿ, 
ನ್ನು ಮೆತ್ತಿರುತ್ತಾರೆ. ಅದಕ್ಕೆ 4 ಕೋಣೆಗಳದ್ದು, ಒಂದೊಂದಕ್ಕೂ ಬಾಗಿಲಿರು 
ತ್ತದೆ. ಗೋಡೆ ಮಣ್ಣಿನ ತಡಿಕೆ. ಅವಗಳ್ಲಿ ಗೋಧಿ, ೭ 

ಬತ್ತ, ಬಟಾಣೆ ಮೊದಲಾದ್ದನ್ನು ರಾಶಿ ಹಾಕಿ, ಅದರ ಸುತ್ತ ಬೇಕಾದಷ್ಟು ಬೂಸ 
ವನ್ನು ಹಾಕಿರುತ್ತ್‌ರೆ. ಆಗಾಗ ಚೆನ್ನಾಗಿ ಅದುಮಿದ ಬೂಸದ ಮಧ್ಯೆ ಧಾನ್ಯ ತುಂಬಿದ 
ಚೀಲಗಳನ ್ಲಾ ಇಡುತ್ತಾರೆ. ಅಂಥಹ. ಬೂಸದ ಮೂಲಕ ಕೀಟಿಗಳು ಹೋಸಿಲಾರವು. 
ಆ ರೀತಿ ಇಟ್ಟ ಗೋಧಿಗೆ 2-3 ವರ್ಷ ಕೀಟಗಳು ಬೀಳಲಿಲ್ಲವೆಂಬ ವರದಿ ಇದೆ. 
ಹಾಗೆ ತಮಿಳುನಾಡಿನ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಬತ್ತವನ್ನು ಅಂಕಹದೇ 
ಕಟ್ಟಡಗಳಾದ "ಗಡಿ`ಗಳಲ್ಲಿ 'ಶೀಖರಿಸು ತ್ತಾರೆ. 

4. ಒಣಹುಲ್ಲಿನ ಕಡಿಕೆ (ಪುರ) : ಬಂಗಾಳದಲ್ಲಿ ಮನೆಯೊಳಗಡೆ 1.10 
ಮಣ ಅಕ್ಕಿ ಅಥವಾ ಬತ್ತವನ್ನು ಸಂಗ್ರಹಿಸಿಡಲು ಒಣಹುಫ್ಲಿನಿಂದ ಮಾಡಿದ 'ಪುರ' 
ಳನ್ನು ಉಪಯೋಗಿಸುತ್ತಾರೆ. ಮಧ್ಯ ಧಾನ್ಯವಿದ ಅದಕ್ಕೂ ಹೊರಗಡೆಗೂ 

ಗಿ. ಅಸ್ತರಿ ಹಾಕಿರುತ್ತಾರೆ. 'ಪುರ'ಗಳ್ಲಿಟ್ಟಬತ್ತ ಅನೇಕ 
- ಅಕ್ಕಿಯನ್ನು 2-3 ವರ್ಷಗಳಿಟ್ಟರೆ ಮೂತಿಹುಳು 





1] 
(ಲ್‌ 
jh 
[A 


» ಮೆಕ್ಕೆಜೋಳ. 


a 


305 


ದ 


& 
ವರ್ಷಗಳವರೆಗೆ ಕೆಡುವು 


ಸೈಬಾಫಿಲರ್ಸ ಒರೈ ಜರ ತ್ತದೆ. 


ಹುಲ್ಲಿನ ಕಂತೆಗಳ ಮಧ್ಯೆ ಇ 


ಮಧ್ಯೆ ಒಣ ಹುಲ್ಲನ್ನು ಒತ್ತಾ 
ದಃ ದಿ 
ದಿಲ್ಲ 


ಮಾಡುತ್ತಾರೆ. ಸಡಿಲವಾದ ಹಿನ 
ಅದನ್ನು We ಹಿಂಡಿಯಂತೆ (ಬೇಲ) 





ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಾನಗಳು 79 





“ಮೂರ'ಗಳಿನು 


ಡ್ಡ “ಮೊರಾಯ್‌'ಗಳನ 

- ಮೊದಲು ಅಟ್ಟಣೆಯ ಮೇಲೆ ಒಂದು ದಪ್ಪ 
ನ ಲೆಸ್ಟಲ್ಪ ಧಾನ್ಯವನ್ನು ರಾಶಿ ಸುರಿದು, ಆದರ ಸು 

ಕ್ರಮೇಣಿ ಮೊರುಯ್‌ನ್ನು ಕಟು ತ್ತಾರೆ. 

ಮಾಡಿದ್ದು, ಮೇಲಿನ ಸ ಸುತ್ತುಗಳಿಂದ ನಿರ್ದಿಷ್ಟವಾಗಿ ಬೇರೆ ಕಾಣುತ್ತದೆ. 

ಅಸ್ತರಿ, ನೇರವಾಗಿ ನಿಲ್ಲಲು ಅದು ಅನುಕೂಲ, ಧಾನ್ಯವನ್ನು ಹೆ ತ್ಚು ಹೆ 

ದಂತೆ, ಹಗ್ಗವನ್ನು ಸುತ್ತುತ್ತಾರೆ. ಮೇಲ್ಗಡೆ ಮಳೆ ಬೀಳದಂತೆ. ದಸ್ಟ ಶಂ 








ಆದರಲ್ಲಿ epg ಹುಳುಗ 
ಕೆಡುತ್ತದೆ. 

ಪಶ್ಚಿಮ ಮತ್ತು ಮಧ್ಯ ಪಂಜುಬಿಸಲ್ಲಿ ಮೊರಾುಯ್‌ನಂತಹೆ ರಚನೆ ಇದೆ. 
ಅದನ್ನು "ಕುಪ್‌' ಅಥವಾ `ಕುಪಿ' ಅಥವಾ "ವ::ಇುಲ್‌' ಎನ್ನುತ್ತಾರೆ. 100 ಮಣ 
ಹಿಡಿಯಬಲ್ಲದು. ಇದನ್ನೂ ಸಹ ಹೊರಗಡೆ ಧಾನ್ಯ ಸಂಗ್ರಹಿಸಲು ಕಟ್ಟುತ್ತಾರೆ. 
ಮೊರಾಯ”ಗೂ ಇವತ್ಯೂ ಇರುವ ವೃತ್ಯಾಸನೆಂಡರೆ, ಇಡು ಗೋಪುರಪಾಕಾರ 





£0 ಮನೆ ಕ ಟಿಗಳು, ಇತರ ನೀಣೆಗಳು ಮತ್ತು ಅವ್ರಗಳ ಹತೋಟಿ 


ಹತ್ತಿರಹೆತ್ತಿರವಿರುವುಬಲ್ಲ. ಮೊರಾಯ್‌ನಂತೆ ಇದನ್ನೂ 


ಹೊರಗಡೆ ಅದೇ ರೀತಿ ಕಟ್ಟುತ್ತಾರೆ. "ಪಟ್ಟ ರಾಯ್‌? ಎಂಬ ಅಂಥವೇ ಕಟ್ಟಡಗಳನ್ನು 
ಚ 
ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿ ಬತ್ತವನ್ನು ದಾಸ್ತಾನು ಮಾಡಲು ಉಪ 


3 


ಪಂಸಾಬಿನ ಕೆಲವು ಭಾಗಗಳಲ್ಲಿ ಮುಖ್ಯವಾಗಿ ಪಶ್ಚಿಮ ಜಿಲ್ಲೆಗಳಲ್ಲಿ "ಪಲ್ಲಾ” 
“ಪಲಿ' ಎಂಬ ಕಟ್ಟಡಗಳಿದೆ. ಒಂದಡಿ ಎತ್ತರದ ಗುಂಡು ಅಟ್ಟಣೆಯನ 

ಕಟ್ಟಿ. ಅದರ ಮೇಲೆ ಗೋಧಿ ಹುಲ್ಲನ್ನು ಹರಡುತ್ತಾರೆ. ಒಂದು ದೊಡ್ಡ ಚತುರ 
ವಾದ ಗರೀ ಮರದ ಎಲೆಯ (ಸರ್ಕಂಡ) ಚಾಪೆಯನ್ನು ಅಟ್ಟಣೆಯ ಸುತ್ತ ಸುಶ್ತಿ 

ಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿಟ್ಟು ಹಗ್ಗಗಳಿಂದ ಬಿಗಿಯಾಗಿ ಕಟ್ಟಿ. ಚಾಪೆಯ 
ಸೇರಿಸಿ ಹೊಲಿಯುತ್ತಾರೆ. ಹಾಗೆ ಮಾಡಿದ ಪೀಪಾಯಿ 
ಯೊಳಕ್ಕೆ ಧಾನ್ಯವನ್ನು ಸುರಿದು ತುಂಬಿದ ಮೇಲೆ ಮೇಲ್ಗಡೆ ಇನ್ನೊಂದು ಚಾಪೆ 
ಯನ್ನು ಮುಚ್ಚಿ, ಆಗಾಗ ಮಣ್ಣನ್ನು ಮೆತ್ತುತ್ತಾರೆ. ಹೊಹಿಯಾರ್‌ಪುರ ಜಿಲ್ಲೆಯಲ್ಲಿ 


ಅಟ್ಟಣೆಗೆ ಬದಲಾಗಿ, ಆಳವಾದ ಕಬ್ಬಿಣವ ಹರಿವಾಣವನ್ನು ಉಪಯೋಗಿಸುತ್ತಾರೆ. 


ಒಂ 


(ಟಿಕೆ 


@ 
(2 
ತತ 
ಮ 
4 
po 

ಖಿ 
೯ 
| 
ಜು 

ಗೊ 


ಪಲ್ಲಗಳ ಅಳತೆ 5-50 ಮಣ. ಅವುಗಳಲ್ಲಿಟ್ಟ ಧಾನ್ಯ, ಬಹುಶಃ ಚಾಪೆ 
ಸಂದಿಯಲ್ಲಿ ಗಾಳಿಯಾಡುವುದರಿಂದ, 2-3 ಸೀಸನ್‌ಗಳ ಕಾಲ್ಕ ಹುಳುಗಳಿಲ್ಲದೆ 
ಚೆನ್ನುಗಿರುತ್ತದೆ. 

5 ಜೊಂಬಿನ ಪೆಂಟಿ ಕಡಿಕೆಗಳು; ಬಂಗುಳ್ಕ ಆಸ್ಸಾಂ ಮತ್ತು 
ಡೆಕ್ಕನ್‌ ಭಾಗಗಳಲ್ಲಿ ಬಿದಿರು ಚಾಪೆಯ ಅಥವಾ ಹೊಡಕೆ ಹುಲ್ಲಿನ (ಸ್ಯಾಕ್ಯರಂ ಆರಂಡಿ 
ನಾಕಂ) ತಡಿಕೆಯ ಅಥವಾ ಯಾವುದಾದರೊಂದು ದ್ವಿದಳ ಧಾನ್ಯ ಜಾತಿಯ ಗಿಡದ 
ಕಡ್ಡಿಗಳಿಂದ ಮಾಡಿದ ಕಡಿಕೆಗಳಿವೆ. ಸಾಮಾನ್ಯ ಕಬ್ಬಿಣದ ವರ್ತುಳ ಬಿನ್‌ಗಳನ್ನು 
ಹೋಲುತ್ತವೆ. ಅವುಗಳ ಗೋಡೆಗಳಿಗೆ ಒಳಗಡೆ, ಹೊರಗಡೆ ಅಥವಾ ಒಳಗಡೆ ಮಾತ್ರ 
ಮತ್ತು ತಳಭಾಗಕ್ಕೆ ಸಗಣಿಯನ್ನು ಬಳಿದಿರುತ್ತಾರೆ. ಮೇಲ್ಲಡೆ ಕೊಡೆಯಂತಹ 
ಮುಚ್ಚಳಗಳನ್ನಿಡುತ್ಮಾರೆ. ಇವನ್ನು ಮನೆಯೊಳಗೆ ದಾಸ್ತಾನು ಧಃನ್ಯಗಳನ್ನಿಡಲು 
ಮಾತ್ರ ಉಪಯೋಗಿಸುತ್ತಾರೆ. ಕೆಲವು ಸ್ಥಳಗಳಲ್ಲಿ, ಕೆಳಗೆ ಅಟ್ಟಣೆ ಇಲ್ಲದೆ, ನೆಲದ 
ಮೇಲಿದ್ದು, ಗೂಟಗಳನ್ನು ನೆಲಕ್ಕೆ ಬಡಿದು ಆವನ್ನು ಬಿಗಿಮಾಡಿರುತ್ತಾರೆ. ಅಂಥಹವು 
ಗಳಲ್ಲಿ ಬತ್ತವನ್ನು ಮಾತ್ರ ಶೇಖರಿಸುತ್ತಾರೆ. ಅವುಗಳಿಗೆ ಮಣ್ಣನ್ನು ಬಳಿದರೂ» 
ಕೀಟಗಳನ್ನು ತಡೆಗಟ್ಟಲಾಗುವುದಿಲ್ಲ. 

ರೋಹತಕ್‌ ಮತ್ತು ಅಮೃತಸರ ಜಿಲ್ಲೆಗಳಲ್ಲಿ ಗೋಣೆಬಟ್ಟೆಯಿಂದ ಮಾಡಿದ 
"ಥೆಕ್‌' ಆಥವಾ "ಥೆಕಿಗಳನ್ನು ಉಪಯೋಗಿಸುತ್ತಾರೆ. ಅವು ಜತುರಸ್ರ, ಸಾಧು 
ರಣ ಚೀಲಗಳಿಗಿಂತ ದೊಡ್ಡವು 4-6 ಅಡಿ ವ್ಯಾಸ, 4-7 ಅಡಿ ಎತ್ತರ, 200 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳು 81 


ಮಣ ಧಾನ್ಯ ಬದಿಯುತ್ತದೆ. "ಟೀಕಾ"ಗಳಲ್ಲಿ ಸಾಮಾನ್ಯವಾಗಿ ಗೋಧಿಯನ್ನು 
ಪಂಜಾಬಿನ ದೋಲಆಬ ಪ ರತಗಳಲ್ಲಿ ಸಾಧಾರಣ ಜಮೀನುದಾರರು *ಪಲ್ಲಿ' 
ಸಿ ಮತ್ತು"ಪಲ್ಲ'ಗಳಂತಿರುತ್ತವೆ. "ಪಲ್ಲ'ಗಳಿಗೂ 
ಟ್ಟಯಿಂದ ಮಾಡಿರುತ್ತಾರೆ; “ಥೇ ಗಳಿಗೂ 
ಣಪ ಹರಿವಾಣವಿದ್ದು ಅದರ ಸುತ್ತ ಗೋಣೆ 





ಚಿತ್ರ 2-11: ಧಾನ್ಯವನ್ನು ಶೇಖರಿಸುವ ಮಣ್ಣಿನ ಹರನಿಗಳು 


6. ಮಣ್ಣಿನ ಹರವಿ, ಗುಡಾಣ, ವಾಡೆ, ಗಡಿಗೆಗಳು : ಮನೆ ಮಣ್ಣಿನ 
ಉಪಯೋಗಕ್ಕೆ ಧಾನ್ಯವನ್ನು ಕಡಮೆಯಾಗಿ ಕೂಡಿಡಲು ಹರವಿ, ಗುಡಾಣ. ಗಡಿಗೆ 
ಓಡೆ(ವಾಡೆ)ಗಳ ಬಳಕೆ ಎಲ್ಲೆಲ್ಲೂ ಸಾಮಾನ್ಯ. ಅವುಗಳ ಆಕಾರ ಮತ್ತು ಗಾತ್ರದಲ್ಲಿ 
ವ್ಯತ್ಯು ಸವಿದೆ. ಕೆಲವ ಕಡೆಗಳಲ್ಲಿ ಅವುಗಳ ಗಾತ್ರ ದೊಡ್ಡ ದು. 4 ಮಣಗಳವರೆಗೂ 
ಒಡಿಯುತ್ತವೆ ವೆ. ಅವುಗಳ ಹೆಸರುಗಳೂ ವಿವಿಧ : ಜಾಲ, ಮೊಟ್ಕಮತಿಯ, ನಾಂದ್‌ 

ಇತ್ಯಾದಿ ಉತ್ತರ ಭಾರತದಲ್ಲಿ: ಹರವಿ. ವಾಡೆ ಬಾನೆ, ಗಡಿಗೆ ಇತ್ಯಾದಿ ದಕ್ಷಿಣ ಭಾರತ 
ದಲ್ಲಿ. ಅವುಗಳ ಬಾಯಿಗಳಿಗೆ ಮುಚ್ಚಳ, ತಟ್ಟೆಗಳನ್ನಿಟ್ಟು ಸಗಣಿ ಮಣ್ಣಿನಿಂದ 

ಮೆತ್ತುತ್ತಾರೆ. 

7. ಲೋಹದ ಡ್ರಂ, ಟಿನ್‌, ಡಬ್ಬಿ, ಬಿನ್‌ ಇತ್ಯಾದಿ: ಧಾನ್ಯವನ್ನು 
ಕಡಮೆಯಾಗಿ ಕೂಡಿಟ್ಟುಕೊಳ್ಳಲು, ಸೀಮೆಎಣ್ಣೆ ಡಬ್ಬ. ಎಣ್ಣೆ ಡ್ರಮ್‌ಗಳನ್ನು ಬಹಳ 
ಮಟ್ಟಿಗೆ ಉಪಯೋಗಿಸುತ್ತಾರೆ. ಅವಕ್ಕೆ ಬೆಲೆ ಕಡಮೆ. ಒಡೆಯುವುದಿಲ್ಲ. ಎಲ್ಲ 
ಕಡೆಗಳಲ್ಲೂ ಸಿಕ್ಕುತ್ತವೆ. 


8) ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಲೋಹದ ಡಬ್ಬ. ಡ್ರಂ ಇತ್ಯಾದಿಗಳ ಹೊರತು. ಇತರ ಮಣ್ಣಿನ, ಹುಲ್ಲಿನ 
ಟ್ಟ ತನೆ 


ತಿಳಿಸಿರುವ ರಚನೆಗಳಲ್ಲಿ ಹಗೇವು, ಬುಖಾರಿ. ಕಡಿಕೆ. ಇತ್ಯಾದಿ ಒಂದಲ್ಲ ಒಂದು 
ನ್ಯೂನತೆ ಇರುವುದರಿಂದ, ಆಗಾಗ ಧಾನ್ಯವನ್ನು ಒಂದು ಸುಮಾನ್ಯ ಕೊಠಡಿಯಲ್ಲಿ 
ಅಥವಾ ಪ್ರತ್ಯೇಕ ಕೋಣೆ ಯಲ್ಲಿ ರಾಶಿ ಹಾಕಿರುತ್ತಾರೆ. ಹಳ್ಳಿಗಳಲ್ಲಿ ಸಾಮಾನ್ಯ ರೈತ 

ಮತ್ತು ಜಮೀನುದಾರರ ಮನೆಗಳಲ್ಲಿ ಕಚ್ಚಾ ಕೋಣೆಗಳು ದೊಡ್ಡ ದೊಡ್ಡ ಜಮೀನು 





ವ ಎತ್ತರದವರೆಗೂ ಟಾರನ್ನು ಬಳಿದಿರುತ್ತಾರೆ. ಟಾರು ಕೀಟ 
ಗಳನ್ನೇನೂ ತಡೆಗಟ್ಟುವುದಿಲ್ಲ. ಅಂತೂ ಈ ಬಗೆಯ ಸಂಗ್ರಹಣೆ ಸಾಮಾನ್ಯವಾಗಿದೆ. 
ನಜ್ಯ ಮಂಡಲಿಗಳ ಗಡಂಗುಗಳಲ್ಲಿ ಗೋಣಿ ಚೀಲಗಳಿಗೆ 
ಬದಲಾಗಿ ಧಾನ್ಯಗಳನ್ನು ಮಾಳಿಗೆಯವರೆಗೂ ರಾಶಿ ಸುರಿದಿರುತ್ತಾರೆ; ಬಾಗಿಲುಗಳಿಗೆ 
ರುತ್ತಾ ರೆ ಬಾಗಿಲುಮಟ್ಟಕ್ಕೆ ಧಾನ್ಯ ತುಂಬಿದ ಮೇಲೆ ಗೋಡೆಗಳ 
ಮೇಲ್ಗಡೆ ಎತ್ತರದಲ್ಲಿರುವ ಅಥವಾ ಮಾಳಿಗೆಯಲ್ಲಿರುವ ಬಾಯಿಯ (ಕಂಡಿಯ) 
ಮೂಲಕ ಸುರಿಯುತ್ತಾರೆ. ವೆಂಟಿಲೇಟರ್‌, ಗಾಳಿ ಕಂಡಿ)ಗಳಿದ್ದರೆ ಅವುಗಳ ಮೂಲಕ 
ಸುರಿಯುತ್ತಾರೆ. ಧಾನ್ಯ ತೆಗೆದುಕೊಳ್ಳಬೇಕಾದರೆ, ಬಾಗಿಲಿಗೆ ಕೊಟ್ಟಿದ್ದ ಹಲಗೆ 
ಯನ್ನು ಜರುಗಿಸಿ, ಧಾನ್ಯ ಹೊರಕ್ಕೆ ಚೆಲ್ಲುವಂತೆ ಮಾಡಿಕೊಳ್ಳುತ್ತಾರೆ. ಬಾಗಿಲು 
ಗಳಿಐ್ಲದಿದ್ದ ಗಡುಗುಗಳಲ್ಲಿ ರಾಶಿ ಚೆಲ್ಲದಂತೆ ಸುತ್ತ ಧಾನ್ಯ ತುಂಬಿನ ಚೀಲಗಳನ್ನಿಡು 





ಕ 


ತ್ತಾರೆ. 


ದೇಶದ ಇನ್ನೂ ಕೆಲವು ಭಾಗಗಳಲ್ಲಿ, ಮನೆಯೊಳಗಡೆ. ಸಣ್ಣ ಉಗ್ರಾಣವನ್ನು 
ಸುತ್ತಲೂ ಗಟ್ಟಿಯಾದ ಗೋಡೆಗಳಿಂದ ಕಟ್ಟಿರುತ್ತಾರೆ. ಮಾಳಿಗೆ ಹತ್ತಿರ ಗೋಡೆಯ 
ಮೇಲೆ ಸಣ್ಣಬಾಗಿಲು (ಟ್ರಾಪ್‌ ಡೋರ್ಸ್‌)ಗಳರುತ್ತವೆ. ಧಾನ್ಯವನ್ನುಸಾಧ್ಯವಾದಷ್ಟು 
ಭೂಮಿಯ ಮಟ್ಟದ್ದಿಂದ ಮೇಲ್ಲಡೆ ಇಡಲು ಏರಡು ಅಂತಸ್ತುಗಳ ಕೊಠಡಿಯನ್ನು 
ಕಚ್ಚಿ ಮೇಲ್ಲಡೆ ಧಾನ್ಯವನ್ನಿಡುತ್ತಾರೆ. ಕೆಳಭಾಗವನ್ನು ಬೇ ಾಇವುದಕ್ಕಾದರೂ ಉಪ 
ಸಾರೆ, ಮಾಳಿಗೆಯ ಬಾಗಿಲಿಂದ, ಧಾನ್ಯವನ್ನು ಸುರಿಯುತ್ತಾರೆ. ಮರದ 
ೋಡೆಗಳಿಂದ ಕಟ್ಟಿದ ಇಂಥ ಮನೆಗಳು, ವಾಯುವ್ಯ ಗಡಿನಾಡಿನ ಕೆಲವು ಭಾಗ 
ಗಳಲ್ಲಿದೆ. ದಾಸ್ತಾನಿಗಾಗಿಯೇ ಕಟ್ಟಿದ, ಇಂಥ ಮನೆಗಳಿಗೆ ಹಲವು ಹೆಸರುಗಳಿವೆ; 


ಹ 





ಊ 
೦೦ 


ಡಿ 


ಇದ್ದ 
೦ತ್‌)ದ 


ಅಂಥ ಉಗ್ರಾಣ ದೊ 


ತಿ 
ಬ. 
ನ್‌ 


ನಾ 


(4 


1 


ಯವರು ಧಾನ್ಯ 


ಕೂ 


ವಾಡಿರುತ್ತಾರೆ. 


ದು 
ವ 


ಇ 


ದಾರಿಯನ್ನು 


ಒಳ 
ತಂಪಾದ 


ಲ್ಯ 


ತೆಗೆಯುತ್ತಾರೆ. 


ಗಿಲುಗಳಿಂದ 


0° 


p] 


ಬೆ 


ಹೆಚ್ಚಾದರೆ 


ಗೆ 


ನಡ್‌ಬಿನ್‌ 


ಪಂತೆನಗರದ ಕುಥ್ಲ (ಕೋಠಿ ಅಥನಾ ಬಡೋಲ): ವ 


8. 


ಗ] 
೧ ಇ 


ಕಾರಿಗಳು ಕುಥ್ರ ವನ 


ವಿದ್ಯಾನಿಲಯದ ಅಧಿ 


ಗಡಿ 


ತಯಾರಿಸಿದ 


ಶ್ವ ಗಾಳಿಯಾಡ 


ಸೇರಬಾರದು ಮತ್ತು 


ಸ 


ವು 


ಕು. 


ತ್‌್‌ 


ತ] 


ದಂತಿರ 


ಶ್ರ 


ಅಂಗುಲ ವ್ನಾಸ 


30 


ಶು. 


a 
3 


§ 

1ರ 

ಬ 

೪ 

ಜಿ 

ಲ 

2 

yw 

[FY 

x 

p 

B 

9 

ಇ 

ಸು 

lel 

3೫3. 
p 

Hn 

೧ 

3 KR 

ಇ. 6 

Bw 

0) 

ಡೆ 

ಇಟ 7 

(ತ್ರ 

ನ 

ಖ ಚಿ 
B 

by 
4 
3 


ಒಣಗಿ 


ಬಳಿದು 


ನ್ಪು 
A 


ಅದರ ಮೇಲೆ ಒಂದ 
ಸಿದು) ತಗಡಿನ ಹೊರಕ್ಕೆ ಇ 


ರ್ರ 


ಕು. 


ತಿ 
ಬೀ 


ಯನ್ನು ಕಟ್ಟಿ 


ಗೋಡೆ: 


3 ಆಡಿ 


ತು 
ರು 


ವಾರದ ಸು 


ತ 


ಗೆ ಸೇರುವಂತೆ, ಅಸಿ 


ಎದ್ದ 
ನಾ 


ಆವ 


ತ್ತ್ವ 


ರ 


ಗೋಡೆಗೆ ವೆ. 
ರ್‌ ಫೆಲ್ಫ್‌ನ್ನು ಮಡಿಸಿ, 


ಬೇಕು. ಮಧ್ಯೆ ಜಾಗ ಬಿಟ್ಟಿರಬಾರದು. 


ರಿಸಿ. 


ಶ್ರ 
ಮು 
ಟಾ 


ೂರಗಂಡಿಯನ್ನು ಕ 


ನ್ನು ಹೆ 


ಒಣಗಿದ ಕೊಡಲಿ 


ಬೇಕು. 


ಐ 


[3 


ನ ಹೊರಕ್ಕೆ ಚಾಚಿದ್ದ 


ರ್‌ಫೆಲ್ಸ್‌, ತಗಡಿ 


ಈ ಟ 


ತ್ರ 
ದಂ 


ಅದನ್ನು ಸೇರಿಸಿಕೊಂಡು ಗೋಡೆಗೆ. ಮೆ 


84 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಟಾರ್‌ಫೆಲ್ಟಿನ ಮೇಲೆ ಒಂದು ಪದರ ಮಣ್ಣನ್ನು ಮೆತ್ತಬೇಕು. ಹೀಗೆ 5 ಆಡಿ 


ಎತ್ತರದ ಕಟ್ಟಡವನ್ನು ಕಟ್ಟಬೇಕು. 

ಮೇಲ್ಲಡೆ 12 ಅಂಗುಲ ವ್ಯಾಸದ ಒಳಗಂಡಿಯನ್ನು ಧಾನ್ಯವನ್ನು ಸುರಿಯಲು 
ಬಿಡಬೇಕು 

ಹೊರಗಂಡಿ, ಒಳಗಂಡಿಗಳಿಗೆ, ಟಾರ್‌ಫೆಲ್ಫಿನ ಮುಚ್ಚಳಗಳ ಬಿರಟೆಗಳನ್ನು 
ಮಾಡಿ, ಮುಚ್ಚಿ ಬೇಕು “ 


ಕಟ್ಟಡದ ಒಳಗೆ ಶೇಕಡಾ 40-50ರ ಆರ್‌, ಎಚ್‌ ಇರುವಂತೆ ಒಣಗಿಸ 
ಬೇಕು. (ಇದನ್ನು ಇಂತಹ ಮಣ್ಣಿನ ಕಟ್ಟಡ ಗಟ್ಟಿಯಾಗಿ ಒಣಗಿದ್ದಾಗ ಬರುವ ಶಬ್ದ 
ಇರುವಂತೆ ಪರೀಕ್ಷಿಸ ಕೊಳ್ಳಿ ಬಹುದು. ) ಈಗ ವೆಂತನಗರದ ಕುಥ್ಲ ಸಿದ್ಧ ವಾದಂತೆ. 


ಎಷ್ಟು ಧುನ್ಯ ಸಂ ಗ್ರಹಿಸುವುದಕ್ಕೂ ಕೊಡ, ಇದೇ ರೀತಿ ಕಟ್ಟಿ ಕೊಳ್ಳ ಬಹುದು. 
ಖರ್ಚೂ ಕಡಮೆ 
ಈ ಕ್ರಮದಂತೆ, ಯಾವ ಆಕಾರದ ಕಟ್ಟಡವನ್ನಾದರೂ ಕಟ್ಟ ಬಹುದು. 


9. ಮೇಲೆತ್ತಿಗೆಗಳು (ಎಲಿವೇಟರ್ಸ) : ಮೇಲೆತ್ತಿಗೆಗಳನ್ನು ಮೊದಲು 
1834 ರಲ್ಲಿ ರಬರ್ಟ್‌ಡನ್‌ ಬಾರ್‌ ರಚಿಸಿದರು. ಅವು ದೊಡ್ಡ ಕಟ್ಟಡಗಳ ಳು. ಅವು 
ಗಳಲ್ಲಿ ಹಲವು ಕೋಣೆಗಳಿರುತ್ತವೆ. ಕೋಣೆಗಳನ್ನು “ಸೈಲೋಸ್‌' (ಹಗೇವು) 
ಎನ್ನುತ್ತಾರೆ. ಅವನ್ನು ಉಕ್ಕು, ಕಬ್ಬಿಣ, ಕಾಂಕ್ರೀಟ್‌ ಅಥವಾ ಇಟ್ಟಿ ಗೆಗಳಿಂದ ಮಾಡಿರು 
ತ್ತಾರೆ, ಹಿಂದಿನ ಕಾಲಡಲ್ಲಿ ವರದಿಂಡಲೂ ಮಾಡುತ್ತಿದ್ದರು. ಈ ಕಟ್ಟಡಗಳಲ್ಲಿ. 
ಥಾನ್ರ [ವನ್ನು ಶುಚಿಮಾಡಲು, ಒಣಗಿಸಲು. ವ್ಯಾಗನ್‌ ಗಾಡಿಗಳಿಂದ. ಗಾಡಿಗಳಿಗೆ ಸ ಸಾಗಿ 
ಸಲು ಸುಧಾರಿಸಿದ ಸಲಕರಣೆಗಳಿರುತ್ತವೆ. ಅಮೇರಿಕ ಮೇಲೆತ್ತಿಗೆಗಳಿಗೆ ತೌರೂರು. 


ಮೇಲೆತ್ತಿಗೆಗಳನ್ನು ಅವುಗಳ ಒಡೆತನ ಮತ್ತು ಕೆಲಸದ ಸ್ಥಿತಿಗಳ ಪ ಪ್ರಕಾರ, 
ಸಾರ್ವಜನಿಕ ಮತ್ತು ಖಾಸಗಿ ಮೇಲಿತ್ತಿಗೆಗಳೆಂದು ಕರೆಯುತ್ತಾರೆ ಅಥವಾ ಅವಿರುವ 
ಸ್ಥಳಗಳ ಮೇಲೆ, ಸರಹದ್ದಿ(ಟ ರ್ನುನಲ್‌)ನ ಮತ್ತು ಹಳ್ಳಿಯ ಮೇಲೆತ್ತಿಗೆಗಳೆನ್ನು 
ತ್ತಾರೆ ಸರಹದ್ದಿನ ನ ಮೇಲೆತ್ತಿಗೆಗಳು ದೊಡ್ಡ ಸರಹದ್ದಿನ ಮಾರುಕಟ್ಟೆಗಳಲ್ಲೂ 
ರಫ್ತು ಅಥವಾ ಆಮ ಸ್ಥಳಗಳಲ್ಲೂ, ಹಳ್ಳಿ ಮೇಲೆತ್ತಿ ಗೆಗಳು. ರೇಲ್ವೆ ಅಥಮು ಜಲ 
ಸಾಗಣಿ ಮಾರ್ಗ ಗಳ ಸಣ್ಣ ಓಲಾ ಣ (ಶ್ನೇಷಸ್‌ಗಳಳ್ಲೂ ಇರುತ್ತವೆ. ಸರಹದ್ದಿನ 


ಮೇಲೆತ್ತಿ ಹಿಡಿಯಾದ ಶಕ್ತಿ 1,00,0005,/0,00 ಮಣಗಳು; ಹಳ್ಳಿ. 
ಮೇಲೆತ್ತಿ Wy ನ 3,000-40,000 ಮಣಗಳವರೆಗೂ ಹಿಡಿಯುತ್ತವೆ. ಖಾಸಗಿ 
ಮೇಲೆತ್ತಿಗೆಗಳನ್ನು ಒಂದು ಕಂಪೆನಿ (ಸಂಘ; ಅಥವಾ ಒಬ್ಬ ವ್ಯಕ್ತಿ ಅಥವಾ ಹಲವು 
ವ್ಯಕ್ತಿಗಳ ಗುಂಪು ಪಡೆದಿರಬಹುದು. ಸಾರ್ವಜನಿಕ ಮೇಲೆತ್ವಿಗೆಗಳು. ಇನ್ನೊಬ್ಬ 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ನಿಧಗಳು 85 


ಧಾನ್ಯ ವರ್ತಕನಿಗೆ ಅಥವಾ ಅಂಗಡಿಗೆ, ನಿಗದಿ ಮಾಡಿದ ದರದ ಮೇಲೆ 
ರ K 


ಮಾಡುತ್ತವೆ. ಧಾನ್ಯದ ಮಾಲಿಕತ್ವ ಯಾರದಇದರೂ,; ದರ ಸಂಗ್ರಹಿಸಿಟ್ಟ ಕಾಲವನ್ನು 
ಅವಲಂಬಿಸುತ್ತದೆ. 


ಒಂದು ಮೇಲೆತ್ತಿಗೆಯ ಸ್ಥಾಪನೆಯಲ್ಲಿ ಯಾಂತ್ರಿಕ ಸಲಕರಣೆಗಳಿಂದ ನಿರ್ವಹಿಸ 

ಬಹುದಾದ, ಸೂಕ್ತವಾದ ಗಾತ್ರ ಮತ್ತು ಸದು ಬ ಬಿನ್‌ಗಳ ಗುಂಪಿರುತ್ತದೆ. 
ಮೇಲೆತ್ತಿಗೆಯಲ್ಲಿ ದಾಸ್ತಾನು ಮಾಡಬೇಕಾದ ಧಾನ್ಯವನ್ನು ಒಂದು ವ್ಯಾಗನ್ನಿವಿಂದ 
ಅಥವಾ ಒಂದು ಹಡಗಿನಿಂದ. ಒಂದು ಸಣ್ಣ "ಬೂಟ್‌' ಎನ್ನುವ ಹಳ್ಳಕ್ಕೆ ಸುರಿಯು 
ತ್ತಾರೆ. ಹಳ್ಳದ ತಳ ಇಳಿ ತಾರು ಅಥವಾ ಕಾಲುವೆ ಅಲ್ಲಿಂದ ಧಾನ್ಯ ವನ್ನು ಒಂದು 
ವಿಶಿಷ್ಟ "ಗಿಯರಿ'ನಿಂದ ನೇರವಾಗಿ ದಾಸ್ತಾನು ಮಾಡುವ ಬಿನ್ನಿನ ಮೇಲಕ್ಕೆ ಎತ್ತು 
ತ್ತಾರೆ ಅಥವಾ ಮೊದಲು ಶುಚಿಗೊಳಿಸಿ ಬಣಗಿತಬೇಕಾಗಿದ್ದಲ್ಲಿ ಒಂದು ಕೆಳಭಾಗದ 
“ಎಲಿವೇಟರಿಗೆ? ಎತ್ತಿ ಅಲ್ಲಿಂದ ಶುಚಿಗೊಳಿಸುವ ಅಥವಾ ಒಣಗಿಸುವ ಯಂತ್ರಕ್ಕೆ 
ಹಾಕುತ್ತಾರೆ. ಅಲ್ಲಿಂದ ಧುನ್ಶ, ಸ್ವಯಂತೂಗಿಕುವ ಸಲಕರಣೆಯ ಮೂಲಕ 
ಹಾದು, ಇನ್ನೊಂದು "ಬೂಟ್‌'ಗೆ ಬೀಳುತ್ತದೆ. ಅಲ್ಲಿಂದ. ಯಾಂತ್ರಿಕವಾಗಿ ಬಿನ್ನಿಗೆ 
ಸೇರುತ್ತದೆ. ಪ್ರತಿ ಬಿನ್ನಿನ ತಳ ಸಾಕಷ್ಟು ಎತ್ತರದಲ್ಲಿದ್ದು, ರೇಲ್ವೆ ವ್ಯಾಗನ್ನಿಗೆ ಗಾಡಿಗೆ 
ಜಾಗವಿರುತ್ತದೆ. ಬಿನ್‌ಗಳಿಗೆ "ಹಾಪರ್‌' ತಳಗಳಿದ್ದು, ಗುರುತ್ವಾಕರ್ಷಣದಿಂದ, 
ನ್ಯ ವ್ಯಾಗನ್‌, ಚೀಲಗಳಿಗೆ ಬೀಳುತ್ತದೆ ಅಥವಾ ಇನ್ನೊಂದು ಸಾಗಣಿ (ಕನ್ಹೇ 
ಯ ರ) ಮೂಲಕ. ಬೇರೆ "ಬೂಟ್‌'ಗಳಿಗೆ ಬಿ ಲ ಅಥವಾ ಶುಚಿಗೊಳಿಸಿ, ಇನ್ನೊಂದು 
ಬಿನ್‌ಗೆ ಸೇರಿ ಗಾಡಿ, ಚೀಲಗಳಿಗೆ ತು ಂಬಬಹುದು. ಮೇಲೆತ್ತಿಗೆ ದಾಸ್ತಾನಿನಲ್ಲಿ ಅನು 
ಕೂಲವೇನೆಂದರೆ, ಬಿನ್‌ಗಳಿಗೆ ಕೀಟಗಳು ಬೀಳುವುದಿಲ್ಲ. ಒಂದು ಪಕ್ಷ ಕೀಟಗಳಿದ್ದರೆ. 
ುಂತ್ರಗಳ ಮೂಲಕ ಸಾಗಿಸುವಾಗ, ಬಿನ್‌ಗಳಲ್ಲಿ ರಂಧ್ರ, ಬರುಬಗಳ್ಬದರುವುದ 
ರಿಂದ, ಕೀಟಗಳು ವಂಶಾಭಿವೃದ್ಧಿ ಮಾಡಿ ಹೆಚ್ಚಲಾರವು; ಅಭ್ಲದೆ, ಧಾನ್ಯ 
ಯಾಗಿ, ಒಣಗಿರುತ್ತದೆ. ಬಿನ್ನಿ ನಲ್ಲಿನ ತನುವನ್ನೂ ಹೀರಲಾರವು. 

ಅಮೇರಿಕದ “ಎಲಿವೇಟರು'ಗಳ ಬಗ್ಗೆ ತಿಳಿಯಬೇಕಾದ ವಿಷಯ ಬೇಕಾ 


4 


ತ 


a 


ಎಲಿವೇಟರ್‌” ಕ್ರಮದ ದಾಸ್ತಾನಿನ ಮುಖ್ಯ ಅನುಕೂಲಗಳು ; 
1) ಧಾನ್ಯವನ್ನು ಬೇಗ, ಖರ್ಚಿಲ್ಲದೆ, ಕೈಯ ಸಡಿಸ(ಹ್ಯಾಡಿ ೦ಗ್‌)ಬಹುದು 
2) ಶುಚಿಗೊಳಿಸಿ ಒಣಗಿರಬಹುದು; ಮಳೆಯಿಂದ ರಕ್ಷಣೆ ದೊರೆಯುವುದು. 


ತ) ಮಾರುಕಟ್ಟೆಯಲ್ಲಿ ಬೆಲೆ ಕಡಮೆಯಾದಾಗ ಮಾಲಿಕನಿಗೆ ರಕ್ಷಣೆ ಸಿಗು 
ವುದು, ಆದರೆ, ಭಾರತದಲ್ಲಿ ಎಲಿವೇಟರುಗಳ ಉಪಯೋಗ ಸರಿಯಾಗಿ ನ ಡೆದಿಲ್ಲ. 


“6 ವನೆ ಕೀಟಗಳು ಇತರ ಕೀಡೆಗಳು ಮತ್ತು ಅವುಗಳ ಹೆತೋಟ 


11. ಚೀಲಗಳಲ್ಲಿ ಸಂಗ್ರಹಣೆ 
ಚೀಲಗಳಲ್ಲಿ ಧಾನ್ಯವನ್ನು ಸಂಗ್ರಹಿಸಿದಾಗ ಕೆಲವು ಅನುಕೂಲಗಳೂ, ಕೆಲವು 
ಅನಾನುಕೂಲಗಳೂ ಇವೆ. ಚೀಲಗಳಲ್ಲಿದ್ದಾಗ ರಾಶಿಯಲ್ಲಿರುವದಕ್ಕಿ ೭ತ ಸುಲಭವಾಗಿ. 
ಕೈಯಾಡಿಸಬಹುದು; ಆದರೆ. ಹೆಚ್ಚು ಕೆಲಸ ಮಾಡಬೇಕಾ ತ್ತದೆ. ಹುಳುಬಿದ್ದ 


ಮಾಡಿದರೂ. ಇದ್ದೇ ಇರುತ್ತವೆ. ಚೀಲದ ಹಾಸು ಹೊಕ್ಕುಗಳ ಮಧ್ಯೆ ರಂಧ್ರಗಳಿರು 
ವುದರಿಂದ ಗಾಳಿಯಾಡಿ, ಧಾನ್ಯದ ಉಷ್ಣಾ ೦ಶ ಮತ್ತು ತನುವು ಹೊರಗಿನ ವಾತಾ 
ವರಣಕ್ಕೆ ಸಮವಾಗುತ್ತದೆ. ಇಲಿಗಳು ಸುಲಭ ಫವಾಗಿ ಚೀಲಗಳೊ ಇಳಕ್ಕೆ ಸೇರುತ್ತವೆ 
ಚೀಲ ಗಳ ೩ ಖರ್ಚು ಪ್ರಾರಂ ಭದಲ್ಲೂ ಮತ್ತು ನಂತರದಲ್ಲೂ ಹೆಚ್ಚು 
ತನುವು ಶೇಕಡಾ 14 ಕಿ ಕ್ಕಿಂತ ಹೆಚ್ಚಾಗಿರುವ ಧುನ್ಯವನ್ನು ಚೀಲದಲ್ಲಿ ತುಂಬಿ 
ದಾಗ ಮೂತಿಹುಳು ಬಿದ್ದ ರೈ ಅಷ್ಟು ಧಾನ್ಯ ವೂ, ಕೊನೆಯಲ್ಲಿ ಬಿಕರಿ ಮಾಡಿದಂತಾಗ 
ಬಹುದು. ಉಷ್ಣ ಪ್ರದೇಶಗಳಲ್ಲೂ ಚೀಲಗಳ ಗುಡ್ಡೆ ಯಲ್ಲಿ ಅಂಚಿನಲ್ಲಿರುವ ಚೀಲಗ 
ಧಾನ್ಯ ತನುವನ್ನು ಹೀರಿ. ಹುಳು ಬಿದ್ದು ಹೆಚ್ಚ ಬಹುದು. ತನುವು ಪ್ರದೇಶಗಳ 
ತೇವ ಬಹುಬೇಗ ಎಲ್ಲ ಚೀಲಗಳಲ್ಲೂ ತೇಕಡು 14 ಕ್ಕಿಂತ ಹೆಚ್ಚಿ, ಹುಳುಗಳು ತೀ 
ವಾಗಬಹುದು. ಉಣ್ಣು €ಶವೂ ಅನುಕೂಲವಾದರೆ, ಹುಳುಗಳು 'ಅಸಂಖ್ಯವಾಗುತ್ತವೆ. 
ಶೇಕಡಾ 14ರ ಮೇಲೆ ಕಡಾ 1ರ ತೇವ ಹೆಚ್ಚಿದರೂ ಹುಳುಗಳು ವಿಶೇಷವಾಗು 
ತ್ತವೆ. ಧಾನ್ಯ ಜನರ ಉಪಯೋಗಕ್ಕೆ ಅನರ್ಹವಾಗುತ್ತದೆ; ಮಿಲ್ಲಿಗೂ ಬರುವುದಿಲ್ಲ. 
ಈ ಅನಾನುಕೂಲಗಳ ದೃಷ್ಟಿ ಯಿಂದ ಚೀಲಗಳನ್ನು ಹುಳುಗಳು ಹೆಚ್ಚ ಲು ವಾತಾವರಣ 
ಪ್ರತಿಕೂಲವಾಗಿರು ವ ಕಡೆಗಳ ಭಥ್ರಿಟ್ಟು ಹುಳು ಬಿದ್ದ 'ತ್ರಾರಂಭದಲ್ಲೀ "ಅವನ್ನು ಪೂರ್ತಿ 
ಹತೋಟಿಗೊಳಿಸು ಬೇಕು. 
ಉಗ್ರಾಣಕ್ಕೆ ಹೋಗುವ ಧಾನ್ಯ ಕ್ಕೆ ಹುಳು ಬೀಳದಂತೆ ಮಾಡಲು ಜಾಗ ಶುಚಿ 
ಯಾಗಿರಬೇಕು. ಹುಳುಬಿದ್ದು ತನುಬರುವ ಧಾನ್ಯ ರಾಶಿಗೆ ಸೇರದಂತೆ ನೋಡಿಕೊಳ್ಳ 
ಬೇಕು. ಮೊದಲೊಂದು ಸಲ ಧಾನ್ಯ ಕೂಡಿಟ್ಟ ಜಾಗದಲ್ಲೇ ಪುನಃ ಕೂಡಿಡುವ 
ಪ್ರಮೇಯ ಬಂದರೆ, ಆ ಜಾಗ! 


& 3 ಸ 


ದ ನೆಲ್ಕ ಗೋಡೆ, ಮಾಳಿಗೆ. ಅಟ್ಟಣೆ; ಉಳಿದ ಮರ 
ಬಟ್ಟು ಇತ್ಯಾದಿಗಳನ್ನು ಚೆ ಸೆನ್ನಾಗಿ ಸೋಂಕಿಲ್ಲದಂತೆ ಶುದ್ಧಿಗೊಳಿಸಬೇಕು. ಇದಕ್ಕೆ 
ಕಾಲ, ಕೆಲಸ, ವಸ್ತುಗಳು ಬೇಕು. ಸೋಂಕು ನಿವಾರಣೆಯನ್ನು ಅತ್ಯಂತ ಗಮನವಿಟ್ಟು 
ಮಾಡಬೇಕು. ಉಗ್ರಾಣದಲ್ಲಿ ಚೆಲ್ಲಿದ್ದ ಕಾಳುಗಳು ರಂಧ್ರ, ಬಿರುಕುಗಳಲ್ಲಿ ಸೇರಿದ್ದರೆ 
ಹುಳು ಬೀಳಲು ಅವಕಾಶವಾಗುತ್ತದೆ. “ಗಾರೆಯ ಕೆಳಗೆ ಹುಳುಗಳಿದ್ದಾಗ. ಒಂದು ಸಣ್ಣ 
ರಂಧ್ರದ ಹೊರತು, ಕಾಣುವುದೆ ಇಲ್ಲ. ಹೊಸ ಧಾನ್ಯ ಬಂದಕೂಡಲೆ ಅವು ಬಿದ್ದು. 


ಚ್ಹುತ್ತವೆ. ಮೇಲ್ಗಡೆ ಗುಡಿಸಿದರೆ ಸಾಲದು. ಎರಡನೆಯ ಸಲ ಉಪಯೋಗಿಸ 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳು 87 


ಬೇಕಾಗಿ ಬಂದ ಉಗ್ರಾಣವಂತೂ ಅತ್ಯಂತ ಶುಚಿಯಾಗಿ, ಒಣಗಿ.ಹುಳುಗಳ ಸೋಂಕಿಲ್ಲ 
ದಂತಿರಬೇಕು. ಭಾರತದಲ್ಲಂತೂ, ಉಗ್ರಾಣಗಳು ಎಲ್ಲ ತರಹ ಆಕಾರ. ರಚನೆಗಳಾಗಿ 
ಹುಳುಗೆಳಿದ್ದು. ಹೆಚ್ಚಲು ಸೂಕ್ತವಾಗಿರುತ್ತದೆ. ಅವುಗಳಲ್ಲಿ ಕೆಲವಿರುವ ಜಾಗ, ಕಟ್ಟಡ 
ಗಳನ್ನು ನೋಡಿದರೆ. ಹುಳುಗಳನ್ನು ನಿರ್ನಾಮ ಮಾಡುವದಂತೂ ಅಸಾಧ್ಯ. 

ಸರಿಯಾಗಿ ಪರೀಕ್ಷಿಸಿದರೆ. ಹುಳುಬಿದ್ದಿರುವ ತನುವಿರುವ ಚೀಲಗಳು ಉಗ್ರಾ 
ಣಕ್ಕೆ ಬರುವುದನ್ನು ತಪ್ಪಿಸಬಹುದು. ಆದ್ದರಿಂದ ಪ್ರತಿ ಉಗ್ರಾಣದಲ್ಲೂ ಒಬ್ಬ ತರ 
ಬೇತಿ ಹೊಂದಿದ ನಂಬಿಗಸ್ಮನಾದ ಮನುಷ್ಯನಿರಬೇಕು. ಅವನು ಪರಿಶೀಲನೆ ಮಾಡು 
ವವರೆಗೂ. ಅಂಥ ಚೀಲಗಳನ್ನು ಉಪಯೋಗಿಸದಂತೆ ತರಬೇತಿ ಕೊಡುವಂತಿರಬೇಕು. 
ಮೂತಿಹುಳು ಬಿದ್ದರೆ, ಜವಾಬ್ದಾರಿ, ಆ ಧಾನ್ಯವನ್ನು ಕೈಯಾಡಿಸುವವರದೇ ಹೊರತು 
ಇನ್ನಾರದಲ್ಲ. 

ಚೀಲಗಳು ನೆಲವನ್ನು ಮುಟ್ಟಬಾರದು; ಏಕೆಂದರೆ, ತನುವನ್ನು ಹೀರಲು ಅವ 
ಕಾಶಮಗುತ್ತದೆ. ಆದ್ದರಿಂದ ಅಬ್ಬಣೆಯ ಮೇಲಿರಬೇಕು. ಮಾಳಿಗೆಯನ್ನು ನಿಲುಕಿರ 
ಬಾರದು. ಸುತ್ತೂ ಗೋಡೆಗಳಿಗೂ, ಚೀಲಗಳಿಗೂ 11-2 ಅಡಿ ಜಾಗ ಬಿಟ್ಟಿರ 
ಬೀಕು. ಮಾಳಿಗೆಯಿಂದ, ಚೀಲಗಳಿಗೆ, ಎತ್ತರದ 3 ಭಾಗ ಬಿಟ್ಟಿರಬೇಕು. ಅದೇ ರೀತಿ 


ಚೀಲಗಳ ಸಾಲುಗಳ ಮಧ್ಯೆ ಜಾಗ ಬಿಟ್ಟಿರಬೇಕು. 


3 ಅಂಗುಲ ಅಡ್ಡಗಲದ ಮರದ ದಿಮ್ಮಿ ಪಟ್ಟಿಗಳು ಅಟಣೆಗೆ ಅನುಕೂಲ. 
ಇಲ್ಲದಿದ್ದರೆ ಬೊಂಬುಗಳು ಆಗಬಹುದು. ಒಂದೊಂದೇ ಇಟ್ಟಿಗೆಯನ್ನೂ ಉಪ 





ಯೋಗಿಸಬಹುದು. ಏನೂ ಇಲ್ಲದಿದ್ದರೆ ಚಾಪೆ, ಅಥವಾ ೮-೫ ಅಂಗುಲ ದಪ್ಪ 
ಅದ 


ಬತ್ತದ ಹೊಟ್ಟು ಆಗಬಹುದು. ಅವನ್ನು ಆಗಾಗ ಶುಚಿ ಮಾಡಬೇಕು. ಮೊದಲಿದ್ದ 
ಚಾಪೆಯ ಮೇಲೆ ಇನ್ನೊಂದು ಚಾಪೆಯನ್ನು ಹಾಕಬಾರದು, ಹಾಗೆ ಮಾಡಿದರೆ, 
ಮೊದಲಿನ ಚಾಪೆಯ ಕೆಳಗೆ ಕೀಟಗಳು, ಗೋಚರವಾಗದೆ, ಹೆಚ್ಚಲು ಅನುಕೂಲ 
ಮಾಡಿಕೊಟ್ಟಂತಾಗುತ್ತದೆ. 

ಮೂಟೆಗಳು ಬಂದಾಗ ಪ್ರತಿಯೊಂದನ್ನೂ ಪರೀಕ್ಷಿಸಿ, ಸಡಿಲವಾಗಿರುವ ಹರಿ 
ದಿರುವ, ತನುವಿರುವ, ಹುಳುವಿನ ಸೋಂಕಿರುವವುಗಳನ್ನು ಪ್ರತ್ಯೇಕವಾಗಿಡಬೇಕು. 
ಸಡಿಲಮಗಿರುವ ಚೀಲಕ್ಕೆ ನಿಗದಿ ಪ್ರಮಾಣಕ್ಕೆ ತುಂಬಿ, ಹರಿದಿರುವ ಚೀಲವನ್ನು 


ಗ 
ಹೊಲಿದು ತನುವಿರುವ ಚೀಲವನ್ನು ಬಿಚ್ಚಿ, ಧಾನ್ಯ, ಚೀಲಗಳೆರಡನ್ನೂ ಒಣಗಿಸಿ ಪುನಃ 
ತುಂಬಿ, ಸರಿಪಡಿಸಬೇಕು. ಅದಾಗದಿದ್ದರೆ. ಧಾನ್ಯವನ್ನು ಕೂಡಲೇ ಮಿಲ್ಲಿಗೆ ಕಳುಹಿಸ 
ಬೇಕು, 


೨ ಹೆಚ್ಚಾಗಿದ್ದ ಧಾನ್ಯವನ್ನು ಪ್ರತ್ಯೇಕಿಸಿ, ಬೇಗ ವಿಲೇವಾರಿ ಮಾಡಿ, 


೪. 
ಒಂದು ಪಕ್ಷ ಇಡಬೇಕಾಗಿ ಬಂದರೆ, ಧಾನ್ಯವನ್ನು ಶುಚಿಗೊಳಿಸಿ. ಧೂಪಕ ಹಾಕಿ. 


$8 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅಪ್ರಗಳ ಹತೋಟಿ 


ಧಾನ್ಯ ಮತ್ತು ಕೀಟಿಗಳೆ ಮೇಲಿ, ಗಾಳಿಯಾಡದಂತ ಉಗ್ರಾಣದ 
ಪರಿಣಾಮ 

ಧಾನ್ಯವನ್ನು ತೃಪ್ತಿಕರವಾಗಿ ದಾಸ್ತಾನು ಮಾಡುವುದರ ಗುರಿ, ಹುಳು ಬೀಳದೆ. 
ಗುಣದಲ್ಲಿ ಕೆಡದೆ ಮೊಳಕೆಯ ಶಕ್ತಿಯನ್ನು ಕಳೆದುಕೊಳ್ಳದೇ ಇರಬೇಕೆಂಬುದು ಧಾನ್ಯ 
ಕೆಡದೆ. ಹುಳು ಬೀಳದೆ ಇರಲ್ಲು ಉಗ್ರಾಣದಲ್ಲಿ ಗಾಳಿಯಾಡದಂತಿರಬೇಕೆ ಅಥವಾ 
ವಾತಾಯನಗಳಿದ್ದು ಗಾಳಿಯಾಡುವಂತಿರಬೇಕೇ ಎಂಬುದು ಚರ್ಚಾಸ್ಪದ. 

ಪೂರ್ವ ಕಾಲದ ಪದ್ಧತಿಯಂತೆ ನೆಲಮಾಳಿಗೆಗಳಪ್ಲಿ (ಹಗೇವು ಇತ್ಯಾದಿ) ಧಾನ್ಯ 
ವನ್ನು ಸಂಗ್ರಹಿಸುವದರಲ್ಲಿ, ಗಾಳಿಯಾಡದಂತಿರಬೇಕೆಂಬ ತತ್ವವಿದೆ. ಭಾರತದಲ್ಲಿ ಹೀಗೆ 
ಸಾಕಷ್ಟು ಗಾಳಿಯಾಡದಂತಹ ಕಟ್ಟಿ, ಹಗೇವು, ಕೊಠಡಿಗಳಲ್ಲಿ ಧಾನ್ಯ ದಾಸ್ತಾನು 
ಮಾಡುತ್ತಿದ್ದರು. ಗುಳಿಯಾಡದಿದ್ದರೆ. ಕೀಟಗಳು ಬೀಳುವುದಿಲ್ಲ. ಬಿದ್ದರೂ ಹೆಚ್ಚದೆ, 
ಸತ್ತುಹೋಗುತ್ತದೆ ಎಂಬ ನಂಬಿಕೆಯೂ ಇದೆ. ಕಾರಣ ಕೀಟ್ಟ ಧಾನ್ಯ ಎರಡೂ 
ಉಸಿರಾಡುವುದರಿಂದ. ಕಾಳುಗಳ ಮಧ್ಯೆ ಇಂಗಾಲದ ಡೈಆಕ್ಸೈಡ್‌ ಕೂಡಿ. ಕೀಟಗಳು 
ಶ್ವಾಸಬಂಧನದಿಂದ ಸತ್ತು ಹೋಗುತ್ತವೆ. ಹುಳುಗಳು ಸಾಯುವ ಮುನ್ನ ಸಾಕಷ್ಟು 
ನಷ್ಟಪಡಿಸಿರುತ್ತವೆಂಬುದನ್ನು ಮರೆಯಬಾರದು; ಆದ್ದರಿಂದ, ವಾಸ್ತವಿಕಮಗಿ ಹುಳು 
ಗಳು ಸತ್ತರೂ, ಧಾನ್ಯಕ್ಕೆ ಬಹಳ ನಷ್ಟವಾಗಿರುತ್ತದೆ. 

1888ರಲ್ಲಿ ಕೋಟ್ಸ್‌ ಗಾಳಿಯಾಡದ ಧಾನ್ಯ ಸಂಗ್ರಹಣೆ ಕ್ರಮವನ್ನು ವಿಮ 
ರ್ಶಿಸಿ, "ಗಾಳಿಯಾಡದಿದ್ದರೆ, ಮೂತಿಹುಳು ಬೀಳುವುದಕ್ಕೆ ಂತ, ಗಾಳಿಯಾಡುವುದರಿಂದ 


89 


ರದಿಯನ್ನು ಅನುಮೊ 





ದ್‌ 


ಮಾಡಿದನು. 
ಆ 


ನು ಮಾಡುವ ಫಿಧಗಳು 


ರದಿ 
ಸನ್‌ರವರ 


ದ್‌ 


ಹುಳುವನ 
ದ CN 


ನ್ನ ದಾಸ್ತಾ 


ಬೀಳು 


ವಪರಿನಿಂ 


ಹೆ 


ಆಹಾರ ಧಾನ್ಯಗಳನ 
ಎ 


ರಿಂದ, ಹೆ 
ಆದ್ದರಿಂದ ಮೂ 


ಕ 


ಥ್‌ 


ನಶಿಯಾಗಿದ್ದ ಧಾನ್ಮಕೆ 


೨ 


ಹ 


ದ 


ಸಿನ್‌ 
ಇಸಿನ್‌, 


A) 


[2 


ಹ 


1932 ರಲ್ಲಿ 


ಅಧ್ಯಾಯ 6 


ದಾಸ್ತಾನು ಕೀಟಿಗಳ ಹತೋಟಿ 


ಹಂತಗಳೂ ಇರುತ್ತವೆ. ಸಾಗಣೆ ಮೂಲಕ ಸುಲಭವಾಗಿ ಎಲ್ಲ ಕಡೆಗೂ ಹರಡುತ್ತವೆ. 

ಹತೋಟಿ ಕ್ರಮಗಳೂ ಬಹುಮಟ್ಟಿಗೆ, ಕೆಲವನ್ನು ಬಿಟ್ಟು, ಎಲ್ಲ ಕೀಟಗಳಿಗೂ ಅನ್ವ 

ಯಿಸುತ್ತವೆ. ಮೂತಿಹುಳು, ಹೂಜಿ, ದ್ವಿದಳ ಧಾನ್ಯಗಳ ಕೀಟಗಳು ಹೊಲ. ಗದ್ದೆ, 

ತೋಟಗಳಲ್ಲೆ ಕಾಳು ಬಲಿತು, ಕೊಯ್ಲಿಗೆ ಬಂದಾಗ ಕಾಣಿಸಿಕೊಳ ವು 

ಪೈರು ಕೊಯ್ಲಾದ ನಂತರ ಕಣದ ಮೂಲಕ, ಸಾಗಣೆ ಜತೆಯಲ್ಲಿ ಉಗ್ರಾಣಗಳಿಗೆ 
ರಿ, 


¢ 


ಪ 
ಕಾ ಆ 


ಸೇರಿ, ದಾಸ್ತಾನು ಪೀಡೆಗಳಾಗುತ್ತವೆ. ಹೊಲಗದ್ದೆ ಗಳಲ್ಲೆ ಕಾಣಿಸಿಕೊಂಡ ಕೀಟಗಳು 
ಎಷ್ಟೇ ಕಡಮೆ ಸೂಖ್ಯೆಯಲ್ಲಿರಲಿ, ಉದಾಸೀನ ಮಾಡದೇ, ಕೀಟನಾಶಕವ 
ಹತೋಟಿಗೊಳಿಸಬೇಕು. ಆಹಾರದಲ್ಲಿ ಮೇವಿನ ಬೆಳೆಗಳಿಗೆ, ಮ್ಯಾಲಥೈಯಾನ್‌ 
ಶೇಕಡಾ 0.5 ಸಿಂಪರಣೆ ಅಥವಾ ಶೇಕಡಾ 5 ಧೂಳನ್ನು ಉಪಯೋಗಿಸಬಹುದು. 
ಕೊಯ್ಲಾದ ನಂತರ *ಉಗ್ರಾಣಕ್ಕೆ ಧಾನ್ಯ ಬರುವವರೆಗೂ ಪ್ರತಿ ಹಂತದಲ್ಲೂ ಶುಚಿತ್ತ 

(ಣಿ ಕ ಶಿ ಪು ದ್‌ ವ 
ಮುಖ್ಯ. 


ವ. 


1. ಉಗ್ರಾಣಗಳ ಶುಚಿತ್ವ 
ಕಣದಿಂದ, ಧಾನ್ಯವನ್ನು ಶುಚಿಯಾದ ಉಗ್ರಾಣಕ್ಕಿ ತರುವುದು ಬಹುಮುಖ್ಯ 
ಮದ ನಿವಾರಣ ಕ್ರಮ. ಕಣವೇ, ಉಗ್ರಾಣದಿಂದ ಕೊನೆಯ ಪಕ್ಷ ಒಂದು ಮೈಲಿ 
ದೂರವಿರಬೇಕು. ಕಣದಲ್ಲಿ ಕಸ. ಹಿಕ್ಕೆಗಳಿರಬಾರದು. 


ಉಗ್ರಾಣ ಖಾಲಿಯಾಗಿದ್ದಾಗ, ಮೂತಿಹುಳು ಮತ್ತಿತರ ದಾಸ್ತಾನಿನ ಕೀಟ 
ಗಳು ಗೋಡೆಗಳ, ನೈಲದ, ಮಾಳಿಗೆಯ ಬಿರುಕು ರಂಧ್ರಗಳಲ್ಲಿರುತ್ತವೆ. ಅವು ಉಗ್ರು 


ಣದ ಮೂಲೆಗಳಲ್ಲಿ, ಅಟ್ಟಣೆ ಕೆಳಗೆ. ಅಲ್ಲೇ ಹಾಕಿರುವ ಗೋಣಿ ಚೀಲಗಳ ಹಾಸು 


ಹೊಕ್ಕುಗಳೆಲ್ಲಿರುವ, ಗೂಡಿಸದ ಕಸದಲ್ಲಿರುವ ಕಾಳನ್ನು ತಿಂದು ಜೀವಿಸುತ್ತವೆ. ಖಾ 
ಜೀಲಗಳನ್ನುಉಗ್ರಾಣದ ಒಂದು ಮೂಲೆಯಲ್ಲೋ ಅಟ್ಟಣೆಯ ಮೇಲೊ ಹಾಕಿರು 
ದೊಂದು ಕೆಟ್ಟ ಪದ್ಧತಿ. ಧಾನ್ಯ ಹೊಸದಾಗಿ ಬರುವ ಮೊದಲು ಉಗ್ರಾಣವನ್ನು 
ಶುಚಿ ಮಾಡುವುದಿಲ್ಲ. ಮಾಡಿವರೂ ಮೇಲೆ ಮೇಲೆ ಗೂಡಿಸಿ, ಕಸವನ್ನು ಒಂದು 


, ಪದ್ದತಿ. ಇದರಿ 
ಛಾ 


ಬ 


ಟ್ರ 


ಸ್‌ 


; ಸುಡುವುದಿಲ್ಲ. ಇದು ಕಿ 


ವಿದಿ 
ಪುದಿನ; 


ಅದನ್ನು ನಾಶಮಾಡು 


ತ್ಕಾದಿ 
ಲ 


» ಕಸ. ಬಲೆ, ನಿರಾಕರಿಸಿದ ವಸ್ತು ಇ 


ಉಗ 


ನ್ಗು 


ನಾಳಿಗೆಗಳಲ್ಲಿರುವ ಬಿರುಕು ರಂಧ್ರಗ 


ದ್‌ 
ವಃ 


ಇಷ್ಟಿ ಮ 
₹ಡ, ನಿಲ 


ಸಮ 


3 
[ವ 


ಣೆ 


ವಾಗಿರದೆ, 


ಅಸವ 


ವಾಗಿರಬೇಕು. 


ಮರಳಿಗೆ ಗಾಜಿನ 


ುಗ್ರಾಣದ ಇ 
ಚೂರುಗಳನ್ನು ಸೇರಿಸಿ ಮುಚ್ಚಿ, ಸಮಮಾಡ 


ಆಗಿ 
೪ 


3) 


ಕು. 


[YY 


3 


Eu 
Ne] ಲು 
ನ ಬ್ಪ 
8 
4 B 
% 12 
ಸೆ 
೫ ಇ 
ಡಾ 
ತೆ 
ಇತು 
ಐ 
ಸ್ಮ 
ಚ್‌ 
ಗಿ 
ಹ oc 
wm «ap 
3 ವೇ 
% 3 
He 
ಸ 
೫ 
WN 
3» 
ಕ ಬತ 
Rr 
HU 
ರಸ್ತ; 


ದೆ 


ು. ಪರಿಣಾಮಕರವಾ 


w 


ಒಳ್ಳೆಯ 


ಕು ನಿವಾರಣೆಗೆ, 


ಇದಲಿನ ಸೊ 
ಬಟ ವಲ 


ಉಗ್ರ 


ಅ) 


ಕ್ಷಕ್ಷೋರ್ಲೈರ್ಡ) 


Ji 


೪ 


ಪ್‌)ಗಳ ಹೊಗೆ ಅಥವಾ ಧೂಳು ಅಥವಾ 


(ಬೆನ್‌ಜಿನ್‌ ಹೆ 
ಕ್ರೈಕ್ಲೋರೊ ಈ 


ಬಿಎಚಿ”ಸಿ 


ಆ) 


3 


ಡ್‌ 
ಲ 


ಮೊಫೈಲ್‌ * 


ಪಾಕ್ಸಿಫೆನಿಲ್‌ 


) ಐಸೊಸ್ರೊ 


ಪೆಣಕಾಕರ್‌ 
ಪ್ರೊಸಾಕ್ಸರ 


ನನ್‌ ( 


ದ್ರಾವಣ ಅಥವ ಬೇ 


ಲುತ್ತದೆ. 
ರಿ 


ತ್ರಿನ್‌) 1000 ಘನ 


ರೆರಪೆ 
ಎತರ ಪೃ 


ಸಿಂಪರಣೆ (ಶೇಕಡು ॥ 


ಖ್‌ 


ರಿತ್ರವ 


ಹೆ 

ಪೆ 

ತೆ 
ಅಡಿಗಳಿಗೆ ೨೪ ಔರ್‌ ಗ 


ಇ) 


ಕೀಟಗಳಿಗೆ ಪರಿಣುಮಕರ, 


ನು 
ನು 


3 
ಡಿ 
ತ 
RT 
ಭೆ 
¥ Kea 
2) ದ್‌ 
31. 372 
(2 
B 1 
೪೧ 
ಅಸ 
ಸೆ 
ನ? 
| 
B In 
» ಟಿ 
B 8 
A) 
we 
ಭಿ 3 
np 
ಇ ೫ 
pe 
i 
ಡೆ 
ಇಗ್ಗೆ 
೫; 
೧ 
32 
ಜಿ 


ಸಂದೇಹ, 


ಸಿಂಪರಿಸಬಹುದು. 
ಶೀತ ಪ್ರದೆ 


ಹಿಂತ 


ಗುತ್ತದೆ. 


0ನ 


ಕ ಕ್ಕೆ ದೂರವಾಗಿ 
ತ್ರ 
A 





ಕ್‌ 
[Ml 
22 
ಬ 
(ತ್ರ 
x 
ಣಿ 
|e 
[ed ಹಾ 
fn © 
12 | 
«3 ಟಾ 
22 ಆ 
ಟಿ ನಾ 
3 ka 
3 
|) 1 
ಲ 
HE 
» ದಗ 
ಸ | 
3 ಸ 
A> ೧3 
2 
kB 
ಟಿ ಭಿ 
zB 
ಟಿ 
<x ಲ್ಲ 
30241725 
ಣಿ A ಟು 
ಛೆ 
2 11) 
1 
1 8 (ಘಿ 
ಲ 
LE 
2ಎ ಸ 
ಎ ಡಡ 4 


ಟೇಶನ್‌) ದ್ರಾವಕ 


ಗಾರೆ ಮಾಡಿದ ನೆಲವನ್ನು ನಿರ್ಮಲೀಕರಣ (ಸ್ಯಾನಿ 


ಏ) 





ಳ್ಳಿ ಟಾರ್‌ 


ಉಗ್ರಾಣದ 


ಭಾಗಗಳಲ್ಲಿ ಬಾಲಿ 


ಸ 
ಜ್ರ 


ರತದ ಕೆಂ 


ಭಃ 


) 


ಬ 


KY 
Ww 


(ಫೆ 


ಮಾಡಲು 


ಎ 
೦೫೮ 


ಯಾಡದ 


1 
ಇ 
ಬ 
pe 
“om 
Ks 
Re 
ಬ 
೪ 
೫ 
13 
i 
(0) 
ಡಾ 
ಸ 
KN 
2 
೧೫ 
RES 
Vp 
A 
ಇಲ 
೫ 1 
೧ 
ಇ ದಿ 
Ge 
NE 
WH 
uD 
೯ ಷ್‌ 
BR 
J 
xe £ 
ಬ್ಯ 
Es 
ಇ 32 


ರಕ್ಷಕ ವಸ್ತುಗಳ ಉಪಯೋಗ 


11 


ರಕ್ಷಕವು 


7 


ಗಳನ್ನುಷದೆ 


[Xd 


ಚೀಲ 


a 
[9] 
9 
| 
& 
Ww 
[3) 
pel 
ef 
kes 
4 
2 
pH 
2) 
ಬ್‌ 
Fy 
ಡ ತೆ 
ಸ್ಯ 
ಜೆ 
ವಡ) 
ಛಿ 
ಶ್ರ 
ಗೆ 
ನ 
33 
ಶೆ ಹ 
ಚ 3 
5a 1 
ತ್‌್‌ 
ಗಿ 
3೫ 
ಆ 3 
BNW 


93 


ನಾ 


ಗ, 


ಮಿ 


ಟೆ. ರಕ್ಷಕ ವಸ್ತುವಿನ ಪರಿಣಾಮ. 


ನದ ವೆ 


= 


ನ 


ಅದರ ಕಾರ್ಯದ 


ಧಾ 


ನು ಕೀಟಿಗಳ ಹತೋಟಿ 
1) 
2) 


ಇಸ 


ನೆ ಅದನ್ನು ಬೆರೆಸುವ ಕಾರ್ಯ 


:ನ್ಯದೊಡ 


ಢಾ 





1) 


ಉಗ 


ನ್ನು ಹೊಸದಾಗಿ, ಕಣಜ, 


= ಮು 
ವುಬದ್ಯು 


ಧಾನ್ನ 


a 


೬ 


ಒತಿಹೆ - 
೦ತಿವೆ ; 


ಳಿದು ಬಂದಿರುವ ರಕ್ಷಕಗಳು ಈ ಮುಂದಿನ 


ಎನ್ಯ 


ಜ್‌ 


ದವನ 


ಎರರ್‌ ಮೆಮು ಸುಲಿದು 
ರಸವನ್ನು ಬಳಿದು, ಭೌ 


ಡದ ಪೂರ್ವಾನ್‌ 


ಕಳೆಗಿಡದ ಪೂ 


ಂದುರೂಢಿಯ 


ಡ್‌ 


ಇನೆ 


ಎಲೆಗಳನ್ನು 


ಎಲ್ಲಿ 


u 


ಕ 


ದೇನೂ ಪ್ರಯೊ 


ಲ್ಯ 


ನ್ನೂ ಹಾಕುತ್ತಾರೆ, ಅದರಿಂ 
ಲ 


ಸೊಪ 
ಸೊಪ 
ನು 


ಗಳ 


ರಾಲಿ 


ಡೆ 
ರ, 


ಹರಡುತ್ತ 


« 


ಸ್ಪಲ 
ಎ 


ತಿ 
ಲಿ. 


ನಿಕಗಳು ಅವುಗಳ 


ಮ 


ಇಸಾ 


ಹುರಿದ ಅಕ್ಕಿಯನ. 
2 


ಪುಡಿಗಳಲ್ಲಿ ಎರಡು ವ 


ಜು 


ನಾನುವಾರುಗಳಿಗೂ ವಿಷಕರವಲ್ಲ. 


ಜಿ 
ಜನ 


ಸ್‌ 


ಸಾಮಾನ್ಯ ಪುಡಿಗಳು (ಧೂಳು) 


ನಿಷಕರ, ರಾಸಾಯನಿಕ ಧೂಳುಗಳು 


94 
ಆ) 









ಗೆ ಟಬ ಯೆ ಟ್ರ ಥಿ 
1 ಬ ಕ 13 2 13) 77 
ಕೊ ಯ್‌ ರ 73 [3 
D4 [ಡೌ fe ಿ 
ಇಡ (ಭಟ್ಟ (ಬಿ (6) 
¥ 1 ಗ್ದ ko) ಕ 
ದೆ ಇ ೪ ಕ 2 u 9 ಸ್ರಿ 
ಗ 
Ba Ka) ” ಡೌ 
,) ಟೈ ಟಿ ಫ್ಛ 12 Be ೨3 ಐ 1. 
WALD (a 4 ಹ ಈ 
ಫಿ ಡಡ 2 ಇ ಗ | ಸ 1 
CS ೫ ಸ K $ 
STB Me ೫ 1 | 
QD ಜ್‌ ತ 7” a 
ಗ p 
1 ಭೆ ಓಟ ಬೂ ಖಿ ಸ 6 
ಕಟ ಅಬ್ಬು ಜೆ ಸೂ 1 ಸೌ 
RW ಇಂ ಭೀ st 2 
Bu »¥ 
CT ಇ 
ಇಬ್ಬ ದ 11 
ಒಕ ೧ ಇ ಬನಿ 
6 3 
ಇ PR 
pr 0 0 
ls RDN RG 
PRN CA ಓಿ..] 
Dc 2 ಸತ್ತಿ ಬ್ರ ಜಿ ಟ( 
ಇ RNG ೫ ಜೃ. 
ಸಾ CA 0 ಭ್‌ ಬ್ಲ 
ಛ್‌ ಜಿಕ ಡ್‌ ಕೃ ಬಸ್ಯ 
ಷಡ] BEG ೪ 
೭ eS ಸಭ ಕೆಬಿ ಕ 
ದ BSR ಸೆ 
ನ್‌ ಆ ಸ್ತ |S) 
ಜ್ರ. KH * 2p eq 
( [eS ಲು ಸು ಐ ಬಜ ಭಖ 
೬3 ಪಿ SNS 






ರಿಣಾಮ 


ತ ಹೆಚ್ಚು ಪ 


£ಟಿಗಿ 


ಮೊಸಿಲಿಕೆ 


ಹಣ 
Ko 


ನಂದಿ 
ಸೋಡಿ 


ತ 


೭1500 ಆದರೂ. 


I 


ಕೆ ಒಂದ 


[3 


RN 
ಸತ್ಸು 

ದಾವ್‌ 

ಧಾನ್ಯ 


ದ್‌ 
pe 


95 


ನು ಕೀಟಿಗಳ ಹತೋಟ 


ಸ 
ಜಾ. 


ರಿಣಾಮಕರ. 


ತಿಂಗಳವರೆಗೂ ಪ 


7 


ಗಳ ಮೇಲಿ 


ಮಿತಿ 
ಮೀವ 


ಬ್ರೂಕಿಡಗಳ 


ಖು 
ರ 


ಲಃ 
ಲ್ಲ 


: ಇದರ ಧೂ 


ನ 


ಪ. 


ಚೆನ್ನುಗಿ ಅಂಟಿ 


ಗಳಿಗೆ ಧೂಳು 
ಡು 


ಆ 
೪. 
ಹೀರಿಕೊಳ್ಳುವ ಗುಣ 


ಕಾ 


ಜಃ 


Ke 


ಳ ಮೊಳಕೆ ಶ 


ವುದರಿಂದ ಕಾಳುಗ 


ಜೀ 
ಇಎರಿ 


v೪ 





ಸಾಗಿ 


13 





BA 

ol yp 

38K 

MO my 

೫™ು (0 

HB ಗ್‌ೈ್ಸ್ಸೆ 

PRL 

3 u ಬ್‌ 

೪ 

ಐ ಪೆ 

w ಸ ಡು 

«x ॥ 

ಜ.5. 

೨ ಗೆ 

ಐ ಖ೫ 3೪ 

Bx 

Rs 

x 

ಇ 

33 

ಣ 

R 

ಐ 

pes 

[C 

¥ 

7 

BE 
Xp Oo 

AKA 

ಚೆ 13 

> 
4 
5B 
ಇಬ ಸು 


ಕೀಟ 


ಎ ತೆ 
ಸಿಮಿ 


ದ ಇಲಾ 


0 


2 ಕೀಟಗಳ ಮೊಟ್ಟೆ ಗಳು ಕೆಡು 


ಟಕ ವೃವಸಾಯ 





ವೆ. 


ದಾಸ್ತಾ 


ಕಾಲ 


ದಿನ 


ಳ ಹಿ 


ಬಹ 


N 
ನು 


ರೈತರ 


ಮ 


ಕೀಟಿಗಳಿಂದ ರ 


ನು ಮಾಡಿದ 


ಫೆ 
ra 
Fe 


(9 
£1 


ಸ 


ಪ್ಟಿನೊಳಗಿಟ್ಟು. ಅದನ್ನು ದ 


ಯಿ ಚಿ 








ನಗಳ ಮಃ 


ಳ ಧಾನ್ರ 
ನಿ, 


yy 


ಬ. 
ಬ 


96 ಮೆನೆ ಕೀಟಿಗಳು, ಇತರ ಪೀಡೆಗಳು ಮುತ್ತು ಆವುಗಳ ಹತೋಟ 


1928 ರಲ್ಲಿ ಹಾರ್ಸ್‌ಫೂಲ್‌, ಪಾದರಸವನ್ನು ಧೂಳಿನ ರೂಪದಲ್ಲಿ ಉಪ 


ಯೋಗಿಸಿದರು. ಡಿಪ್‌-ಡಸ್ಟ್‌ (ಶೇಕಡಾ ೬ರ ನೈಟ್ರೊಫಿನಾಲ್‌ ಮಕ್ಕೂರಿ) ಮ 
ಬಾಯರ್ಸ್‌ ಡಸ್ಟ್‌ (ಶೇಕಡಾ 2ರ ನೈಟ್ರೊಫಿನಾಲ್‌ ಮರ್ಕೂ ಇರಿ). ಡಿಜ್‌-ಡಸ್ಟ್‌ iy 


ಬ್ರೂಕಿಡ್‌ಗಳ ಮೇಲೂ. ಬಯರ್ಸ್‌- ಡಸ್ಟ್‌ ನ್ನು ಸೈಟೊಟ್ರೋಗ ಸೀರಿಯಲಲೆಲ್ಲ ಗಳ 


ಲೂ ಉಪಯೋಗಿಸಿದರು. ಎರಡೊ 1:384 ತೂಕದಲ್ಲಿ ಪರಿಣಾಮಕರ 


ಲ 


ಗಿದ್ದವು. 
19 


bE 


[| 


ಪೂರಿ, ಪೂಸದಲ್ಲಿ ಆವಿ ಸುಲಭವಾಗಿ ಹೋಗು 
ಹೆಚ್ಚು ಸರಂಧ್ರ ಧಾರಕದಲ್ಲಿಟ್ಟು ಪ್ರಯೋಗಿಸಿದರು. ಫಲಿತಾಂಶ 
್ರ. ಪರೀಕ್ಷಿಸುವಾಗ ಪಾದರಸ ಚೆಲ್ಲಿ ಧಾನ್ಯದೊಂದಿಗೆ ಸರಿಯುವುದು 
, ಹಲವು ಪಾದರಸ ಮಿಶ್ರಿತ ಲೋಹಗಳನ್ನು (ಮಕ್ಕೂರಿ ಅಮಾಲ್ಗಮ್ಸ್‌) 
ೋಗಿಸಿರಸಮಿಶ್ರಿತ ತವರ (ಟಿನ” ಮಕು್ಯರಿ) 2: 3 ಸೂಕ್ತೈಅನುಕೂಲನೆಂದೂ 
ಒಂದು ಮಣಧಾನ್ಯಕ್ಕೆ 1 ಔನ್ಸ್‌ ಅಮಾಲ್ಗ ಮ" ಸಾಕೆಂದೂ, ಅದರಿಂದ 


ಛಕೆ ಶಕ್ತಿ ಮತ್ತು ಬಳಸುವವರ ಆರೋಗ್ಯ ಕೆಡುವುದಿಲ್ಲವೆ ದೂ ತಿಳಿಯಿತು. 


[eo] 
GU 
ಟ್ರ 
ಟ್ರ 
ಬ 
ಲ 
PLU 
EL 
ke 
a 
ಕ 


ಇಬ್ಬ 
[4 
> 
[et 


2 A 
© 
೮ 


ನ್ನ [CR 
4 ಕಂ 
ಬ. ಡಿದ 
a 
© 


tt © 


2 


ವಾಯವ್ಯ ಗಡಿನಾಡಿನಲ್ಲಿ 1 ಔನ್ಸ್‌ ಪಾದರಸವನ್ನು 1 ಸೇರು ಓಮ್‌ (ಕೇರಂ 
ಕ್ಯಾಪ್ಟಿಕೆಂ) ಮತ್ತು 4 ಸೇರು ಬೆರಣಿ ಬೂನಿಗಳೊಂದಿಗೆ ಸೇರಿಸಿ 

ದೊಂದಿಗೆ ಬೆರೆಸುತ್ತಾರೆ. ಸ್ವಲ್ಪ ಮಿಶ್ರಣವನ್ನು ಧಾನ್ಯವನ್ನು ರಾಶಿ ಹಾಕ 
ಹರಡಿ, ರಾಶಿಯ ಮೇಲೂ ಹಾಕುತ್ತಾರೆ. ಇದರಿಂದ ಕೀಟಗಳು ಬೀಳುವುದಿಲ್ಲ 
ವಾದರೂ, ರಸವು ಧಾನ್ಯದೊಂದಿಗೆ ಬೆರೆಯುವುದರಿಂದ ಸುರಕ್ಷಿ ತವಲ್ಲ. 


© 
೭ 
24 
& 
[od 
೪ 


1930 ರಲ್ಲಿ ಕಾರ್ಟರೈಟ” ರಸಸೇರಿದ ಧೂಳು ದ್ವಿದಳ ಧಾನ್ಯಗಳಿಗೆ ಪ್ರಯೋ 
ಜನಕರವೆಂದು ತಿಳಿಸಿದನು. 1937 ರಲ್ಲಿ ಕ್ರಿಸ್ಥೆ ಸ್ಟೆನ್‌ಸ ನ್‌, ಕ್ರೋಗ 
ಮುಚ್ಚಿ ದ ಕೋಣೆಯಲ್ಲಿ ರಸ ಧೂಳಿನ ವಿಷದ ಬಗ್ಗೆ ಪ್ರಸ್ತಾಪಿಸಿದ 


ಇಟ 
U 

GL 

NS 

23 

4 

ಕ 

ಬ್ಲ 


ಬೋವಿಂಗ್‌ಡನ್‌ರ ಪ್ರಯೋಗಗಳಿಂದ ಪಾದರಸವನ್ನು ದಾಸ 
ಪರಿಶೀಲನೆಯಲ್ಲಿ ಉಪ ಯೋಗಿಸುವುದು ಒಳ್ಳೆಯದಲ್ಲವೆಂಬುದನ್ನು; 
ರಲ್ಲಿ ವಿಮರ್ಶಿಸಿದೆನು. 

1944 ರಲ್ಲಿ ರೈಡ್‌, ಪಾದರಸ ಆವಿಯು ಕೆಲಾಂಡ್ರ, ಕ್ಷೈಜೊಹೆರ್ಥ್‌ 
ಮತ್ತು ಸೈಟೊಟ್ರೋಗ ಗಳ ಮೊಟ್ಟೆಗಳಿಗೆ ನಾಶಕರವೆಂದು ಕೆಂಡನು. ರಸ ಮಿಶ್ರಿತ 
ಸತುವು, ತವರ ಮತ್ತು ರಸ ಕರ್ಪೂರಗಳು ಶುದ್ಧ ಲೋಹ ರಸ ಕ್ಯ ೦ತ ಹೆಚ ಚ್ಚು ಪರಿ 
ಹುಮಕರ ಅವರ ಪರಿಶೀಲನೆ ಪ್ರಕಾರ. ರಸ ವಿಭಾಗವಾದಾಗ ಅದರ ಪ ಪ್ರಭಾವ ಹೆಚ 
ತ್ತದೆ. ವಿಭಾಗಿಸಿದ ರಸ, ಒಂದು ಘನ ತಳಪಾಯಕ್ಕೆ ಸೇರಿದಾಗ ಹೆಚ್ಚ. ವಿಷಕರ- 


ಪಾಸ್ತಾನು ಕೀಟಗಳ ಹತೋಟಿ 97 


೫ 


ರಸ ಆವಿಯಲ್ಲಿ ದಾಸ್ತಾನು ಮಾಡಿದಾಗ, ಪ್ರಾಯದ ಕಿ 
ಅವುಗಳ ಸಂತಾನ ಶಕ್ತಿಯ ಮೇಲಾಗಲೀ ಪ್ರಭಾವ ಬೀರುವುದಿಲ್ಲ. ಮೊಟ್ಟೆಗಳು 


ಮಾತ್ರ ರಸದ ಆವಿಗೆ ತುತ್ತಾಗುತ್ತವೆ. 





1945ರಲ್ಲಿ ಕ ಷ್ಲಮೂರ್ತಿ ಮತ್ತು ಅಪ್ಪಣ್ಣ ಕಾರ್ಸೈ ರ್ಕ ಬ್ರೂಕ್‌. 
ನ ಬೈಲ ಠೃ ಬ್‌ ಲ್‌ ಲು > 
ಟ್ರೈಬೋಲಿಯಂ ಮತ್ತು ರ್ಲೈೈಜೊಪೆರ್ಥ್‌ಗಳ ಮೇಲೆ ಪ 

ಗಳನ್ನು ಮಾಡಿದರು. ಫಲಿತಾಂಶಗಳು ಮುಂದಿನಂತಿವೆ : 


1) 0.03 ಗ್ರಾಮ್‌ ರಸ 3,300 ಘನ ಅಡಿ ಜಾಗದಲ್ಲಿ ಮೊಟ್ಟೆಗಳ ಮೇಲೆ 
ಪೂರ್ತಿ ಪರಿಣಾಮಕರವಾಗಿತ್ತು 

2) ಕಾರ್ಸೈರ ಮೊಟ್ಟೆಗಳು 24-45 ಗಂಟೆಗಳಿಗಿಂತ ಹಳೆಯವಾದರೆ ರಸ 
ಆವಿಯಿಂದ ನಾಶವಾಗುವುದಿಲ್ಲ. 

3) ರಸದ ಆವಿ, ಮೊಟ್ಟೆಯೊಳಕ್ಕೆ ವೆ 
ಮೂಲಕ ಸೇರುತ್ತದೆ. 

4) ಮಾರಕ ಪ್ರಮಾಣ ಆಅವಿಯಾಗಲು 48 ಗಂಟೆಗಳಾದರೂ ಬೇಕು. 


1 ಬು 


೩ 


© 


ಕೊಹೆ ಸ ದದ 
ಕ್ರೊಫೈಲ್‌ ಸೂಕ್ಷ್ಮ ರಂಧ್ರದ 


1945 ರಲ್ಲಿ ರಿಚರ್ಡ್ಸ್‌ ಸಿಟೊಫಿಲಸ್‌ ಗ್ರನೇರಿಯ ಮೊಟ್ಟೆಗಳ ಮೇಲೆ ರಸದ 


ಆವಿಯನ್ನು ಪ್ರಯೋಗಿಸಿದರು. ಉಷ್ಣಾಂಶ ಕಡಮೆಯಾಗಿದ್ದಾಗ ಅವಿಯ ಕಾಳನ್ನು 
ಆಳದಾಗಿ ಹೊಕ್ಕು ವಿಷಕರಮಗಿತ್ತು. ಮೊಟ್ಟೆಗಳು ಆವಿಗೆ ಒಡ್ಡಿದಾಗ ವೃದ್ಧಿ 
ಯಾಗುವುದಿಲ್ಲ. ಆವಿಗೆ ಒಡ್ಡಿದ ಕಾಲವನ್ನನುಸರಿಸಿ, ಕೆಲವು ಆಗಬಹುದು. ಆವಿಗೆ 
ಮೊದಲೇ ಒಡ್ಡಿದ ಕಾಳುಗಳ ಮೇಲೆ ಮೊಟ್ಟೆಗಳನ್ನಿಟ್ಟರೆ ವ್ಯತ್ಯಾಸವೇನೂ 
ಅಗುವುದಿಲ್ಲ. 

ಪಾದರಸ ಮೊಟ್ಟೆನಾಶಕವಾಗಿದೆ. ಬಳಸುವವರಿಗೆ ಅಪಾಯವಾಗದಂತೆ, 
ಅದನ್ನು ಹೇಗೆ ಉಸಯೋಗಿಸಬೇಕೆಂಬುದರ ಬಗ್ಗೆ ಒಮ್ಮತವಿಲ್ಲ. 

ಡಿಡಿಟಿ ಮತ್ತು ಬಿಎಚ್‌ಸಿ ಪುಡಿಗಳನ್ನು ಉಪಯೋಗಿಸಬಹುದು. 


98 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಓ 


(ಆ) ಜಡವಸ್ತುಗಳು 
ಕೆಲವು ವಸ್ತುಗಳು ವಿಷಕರವಲ್ಲದಿದ್ದರೂ, ಸೂಕ್ಷ್ಮಪುಡಿ ಅಥವಾ ಧೂಳಾದಾಗ, 
ಬ್ಲ ದೇಶಗಳ ರೈತರು ರ ಸ್ತೆ ಧೂಳು. ಬೂದಿ ಮೊದ 


ಮೆ ಪನನಗಗಳನೆ 
ಲವು ಪ್ರಯೋಗಗಳನ 


ನಡೆಸಿದಾಗ ಕ್ಯಾ ಲ್ಪಿಯಂ ಕಾರ್ಬೊ 


ಲಾದ್ದನ್ನು ಧಾನ್ಯದ ರಕ್ಷಣೆಗೆ ಮುಚ್ಚುತ್ತಾರೆ. ಭಾರತದಲ್ಲಿ ಧಾನ್ಯದ ರಾಶಿಯಮೇಲೆ 
ಒಂದು ಪದರ ಮರಳು, ಬೂದಿ ಅಥವಾ ರಸ್ತೆಧೂಳನ್ನು ಹಾಕುವುದು ರೂಢಿ. 

ಸ್‌ 

[eS] 


d 
(8 





ನ್ವ ಬಹ ದಲ್ಲ 
ಕೆಲಸ ನಡೆಯಿತು. 1943 ಗಲ್ಲಿ ಬ್ರಿಸ್ಕೋ ಮತ್ತು, ಅವನ ಸಹೋದ್ಯೋಗಿಗಳು 


ಹಲವು ಧೂಳುಗಳನ್ನು ಪರೀಕ್ಷಿಸಿದರು ಚೆನ್ನಾಗಿ ಕಟ್ಟಿದ ಡೈಮಂಡ್‌ ಕಾರ್ಬೊರಂಡಂ 
ಮತ್ತು ಮುಖ್ಯವಾಗಿ ಸಾಮಾನ್ಯ ಕಲ್ಲಿದ್ದಲಿನ ಬೂದಿ ಕಿಟ್ಟ ಅತ್ಯುತ್ತಮವಾಗಿದ್ದವು, 
ಕಾರ್ಬೊರಂಡಂ.ಬಹಳ ಗಟ್ಟಿ. ಅದರಲ್ಲಿ ಲಿರುವ ಸಿಲಿಕಪು ಐರನ್‌ ಮತ್ತು ಕ್ಯಾಲ್ಸಿಯಂ 


ಸಿಲಿಕೇಟ್‌ಗಳಂತೆ ಬಂಧಿಸಿದ್ದು. "ಸಿಲಿಕೋಸಿಸ್‌' ಅಪಾಯ ಇಲ್ಲವಾಗಿದೆ. 1944 
ರಲ್ತಿ ಪಾರ್ಕಿನ್‌, ಊದುಕುಲುಮೆಗಳಿಂದ ಮತ್ತು ಕಿಟ್ಟ ಶಕ್ಕ್ಯ್ಯುತ್ಪತ್ತಿಸ್ಮಾನಗಳಿಂದ 
(ಕ್ಲಿಂಕರ್‌ ಪವರ್‌ ಸ್ಟೇಶನ) 28 ಧೂಳುಗಳನ್ನು ಪರೀಕ್ಷಿಸಿದ ಮೇಲೆ ಚೆನ್ನಾಗಿ 

ಮ 





ಖನಿಜ ಧೂಳ.ಗಳು, ನಿರೀಕ್ಸಿಸಿ 
ಯೋಗಿಸಲು ಅನುಕೂಲವಲ್ಲವೆ 





ಸೇರಿದ ಧೂ ಳನ್ನು ಶುಚಿಮಾಡಲಾಗುವುದಿಲ್ಲ. ಆದ್ದ 
ಗಿರುವ ಕಾಳುಗಳಿಗೆ" ಮಾತ್ರ ಉಪಯೋಗ ಇನ್ನೊಂದು ಕಾರಣ ಸೈಟೊಫಿಲಸ್‌ ಸೈಟೂ 
ಟ್ರೋಗ ಮತ್ತು ಬ್ರೂಕಡ್‌ಗಳ ಲಾರ್ವಗಳು ಕಾಳುಗಳೊಳಗಿರುತ್ತವೆ. ಹೊರಗಡೆ 
ಎಷ್ಟೇ ಧೂಳಿ ಳಿದ್ದರೂ ಅವು ಸಾಯುವುದಿಲ್ಲ. 


ಜಡವಸ್ತುಗಳ ಧೂಳುಗಳು, ಹುಳುಗಳನ್ನು ಕೊಲ್ಲುವ ರೀತಿ ಸರಿಯಾಗಿ ತಿಳಿ 
ದಿಲ್ಲ. ಆದರೂ, ಕೀಟಗಳ ಅಂಗುಂಶಗಳಿಂವ ದ್ರವ ಕಳೆದುಹೋಗುವಂತೆ ಮಾಡು 


99 


ು ಕೀಟಿಗಳ ಹತೋಟಿ 


ಇನ 
ಇಸ್ಮಾನು 
ಹಿ 


2 H 
7] 
Bo 
ಜಗ್‌ 
Tp 
a 5 
ಇ ಖು 
೧ 8 
uu 
ಇ I 
ಭೇ ೪ 
ಇದ್ರ 
< 0) 
Bx 
ಇ ಗೂ 
ಸ 
ಸಣ 
ಚ ಚಿ 
ps 

2} 
Ne 
ಜಾ 60) 
“yy 
Bs 
ಚ ( 
ಚು 
py 
6 
ಳಿ 
mK 


ರ್‌ ಅದನ್ನು 


UL 


3 
1 
KS 
Dp 
"2 
pe 





1939 


ಜೆರ್ಮಾರ್‌; 


1936ರಲ್ಲಿ 


ಮಂತ 
ನಬರ್‌, 


1931ರಲ್ಲಿ ಜ 


NOR 


) 


13 
0 
೪2 


ನೆ 


ಈ ಮುಂದಿ 


ಎರಿಯಾಗಲೂ ಧೂಳಿನ 


ನಮಕ 


ಹಾಗೆ ಪರಿಣ 


ಪರಿಣಾಮ. 


ಸ್‌ 
, ಹೆಚ್ಚು 
ಚ 


ದಪ್ಪಕಣಗಳು 


೨ 
ಜ್‌ 
ಕೆಲವು ಧೂಳುಗಳು ಎಷ್ಟೇ ಸೂಕ್ಷ್ಮವಾದರೂ, ಅವುಗಳ 


ಪರಿಣಾಮಕರಮಗಿ: 


ಗಳವರೆಗೂ 


ಫ್‌ 


ಇಳಿನ ಕಣ ಸಹಜವಾಗಿ ಗಷುಸುದಷ 


ದೆ 
ಧಃ 


ಒಂದು ಸಾಮಾನ್ಯ ನಿಯಮ, 


11) 


ಅದರ*ಪರಿ 


4 


೧ 


ತ 


ರ್ಬೊರಂಡಂ ಮತ್ತು ಫ್ಲಿ 


ಕಾ 


ಉದಾ : ವಜ್ರ. 


Kk 


ರಿ, 


1 


ಹೆಂ 


8 


Fe 


[el 


B 


ಮೊದಲಾ 


© I 
“DK 
2 ಜ್‌ Kd 
BT 
[AS 
“1% ಟು 
HE 
ಸಿ 
ಗ ಡಿ 
ಸ್‌ 
ಗಜ ೧ 
We: 73 
೧ ಣ 
ley 
KB 
dR 
13 ¥ 
mw BH Ke 
5h 
೩1೫8೪ 
ಸಾ 
ಸ್‌ 
ಇ ಭಿ ೫ 
4 Rk 
ಸಲ 
#8 
wy 3 ಳಿ 
ಸೆ 
ಸಚ 
Bo 
೧ರ 
ಶ್ರಿ 
ಇಲ್ಲು 
Bx HB 


)- ಬಹಳ ಪರಿಣಾಮಕಾರಿಗಳು: 


ಆದರ: 


ಗೂ 


ಡಂ 
ಡೆಸಿ 


ಕೀಟ ಚರ್ಮದ ಗ 


KE) 


ಕ್ಲೆ 


ಟೈಟೇನಿಯಂ ಆ 


ಪರಿಣುಮಕರ ಧೂಳಿನ 


ಮತ್ತು 


71 


pS 


ಯಾಗ 


ಳೂ ಫಲಪ್ರದ. 


ಶಾಯ್ದ ಲ್‌ಸಿಲಿಕ ಇತಾ ದಿಗ 


ಸಂ 
೦ಟ್‌, ಕಲಿ 


A 
ಇ 


100 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


iv) ಜಡವಸ್ತುಗಳ ಕೀಟನಾಶಕ ಕಾರ್ಯದ ಮೇಲೆ ತನುವಿನ ಪ್ರಭಾವ 
ಬಲವಾಗಿದೆ. ಶೇಕಡಾ 75ರ ಆರ್‌. ಎಚ"ನಲ್ಲಿ ಧೂಳಿನ ಪ್ರಭಾವ ಕಡಮೆ. ಶೇಕಡಾ 
90ರ ಆರ್‌. ಎಚ್‌ನಲ್ಲಿ ಅದರ ಪ್ರಭಾವ ಏನೇನೂ ಇಲ್ಲ. ಕರಾವಳಿ ಮತ್ತು ಆತಿ 
ವೃಷ್ಟಿ ಪ್ರದೇಶಗಳಲ್ಲಿ ಧೂಳುಗಳನ್ನು ಉಪಯೋಗಿಸಲಾಗುವುದಿಲ್ಲ. 

ಪ ಎ 


ಪಂಚದ ಹಲವು ಭಾಗಗಳಲ್ಲಿ ಅನೇಕ ಜಡವಸ್ತುಗಳು ಅಥವಾ ಖನಿಜ 
ಾಇಣಿಜ್ಯದ ಹೆಸರುಗಳಲ್ಲಿ ಮಾರಾಟವಾಗು 
ತ್ತಿವೆ. ಉದಾ: ಈಜಿನಲ್ಲಿ “ಕಾಟೆಲ್‌ಸೌಸೆ, ಜರ್ಮನಿಯಲ್ಲಿ "ನಾಕಿ', ರಷ್ಯದಲ್ಲಿ 
*ವಿವಿಯನೈಟ್‌' ಬ್ರಿಟನ್‌ನಲ್ಲಿ"ನಿಯೊಸಿಲ್‌' ಮತ್ತು"ಫಿಗ್ರಾನ್‌' ಪರಿಣಾಮಕಾರಿಯಾಗಿ 
ಕಂಡಿರುವ ಕೆಲವು ಧೂಳುಗಳ ವಿಷಯವನ್ನು ಸ್ನ ಸ್ವಲ್ಪಮಟ್ಟಿಗೆ ಈ ಮುಂದೆ ತಿಳಿಸಿದೆ : 
1) ಮರದ ಬೂದಿ ಅಥವಾ ಕಲ್ಲಿದ್ದಲಿನ ಬೂಡಿ : ಭಾರತದಲ್ಲಿ 
ಬೂದಿಯ ಉಪಯೋಗ ಹಳೆಯದು, ಅದನ್ನು |: ತೂ 
ಗಿಸಿದಾಗ ಫಲಕಾರಿ, ಕೆಲವು ವೇಳೆ 1:2 ತೂಕದಲ್ಲಿ ಪ್ರಯೆ 
ಮೊಳಕೆ ಶಕ್ತಿ ಹೋಗಿಲ್ಲ 
11) ಸುಣ್ಣ : ಸುಟ್ಟ ಸುಣ್ಣ, ಬೇಯಿಸಿದ ಸುಣ್ಣದ ಪುಡಿಗಳನ್ನು 1:2 
ಪ್ರಮಾಣದಲ್ಲಿ" ಆ ಇುಸಯೋಗಿಸಿದಾಗ ಧಾನ್ಯವನ್ನು ಕೀಟಗಳಿಂದ ರಕ್ಷಿಸಬಹುದು. 
ಮೊಳಕೆ ಶಕ್ತಿ ಹೋಗುವುದಿಲ್ಲ. ಕೀಟಗಳ ಮರಿಗಳು ಬೆಳೆಯಲಾರವು. ಜಪಾನೀಯ 


ರಿಗೆ. ಕಾ ಲ್ಲಿ ೨೦ ಕಾರೋ ನೀಟ್‌ ಬಿರೆಸಿದ ಅಕ್ಕಿ ಹೆಚ್ಚು ರುಚಿ. 


10 ಜಿಪ್ಸಂ (ಕ್ಯಾಲ್ಸಿಯಂ ಸಲ್ಪೇಟ್‌), ಕ್ಯಾಲ್ಸಿಯಂ ಕ್ಲೋರೈಡ್‌ 


6ಬ 


ಇತ್ತಾದಿ : ಮು ಶಾರದ ಜಪ್ಪಮ್‌ದಲ್ಲಿಕ್ಕಾಲ್ಲಿಯಂ ಆಕ್‌ ಶೇಕು 46 ಮತ 
p) ಇ ನ ಸ್ರ 


ಕ ಸ! ಸ 


ಸ 
ಡೆ 
ಸಲ್‌ಫೇಟ್‌ ರ್ಯಾಡಿಕಲ್‌ ಶೇಕಡಾ 62:6 ಇದ್ದರೆ, ಅದು ಕೀಟಗಳ ಮೇಲೆ, ಅದ 


0 


1೪) ನತ್ತಾಗ್ರ ಸೈಟ್‌ (ಮೆಗ್ನೆ (ಸಿಯಂ ಕಾರ್ಬೊ ನೇಟ್‌):ಆಸ್ಟ್ರೇಲಿಯನ” 


[5] 
ಕೌನ್ಸಿಲ್‌ ಫಾರ್‌ “ಇಂಡಸ್ಟ್ರಿ ಯಲ್‌ ಮತ್ತು ಸೈಂಟಿಫಿಕ್‌ ರೀಸರ್ಚ ತಮ್ಮ 
1240-41ರ 13ನೆಯ ವಾರ್ಷಿಕ ವರದಿಯಲ್ಲಿ, ಮ್ಯಾಗ್ನಸೈಟ್‌ ಧೂಳನ್ನು ಬೃಹತ್‌ 


೪ ಥೆ 
ಪ್ರಮಾಣದ ಉಪಯೋಗಕ್ಕೆ ಶಿಫಾರಸು ಮಾಡಿದ್ದಾರೆ. ಪ್ರಮಾಣ ಶೇಕಡಾ 2 ತೂಕ. 
ಸ್ವಲ್ಪ ಡಿಡಿಟಿ (1:1000) ಮತ್ತು ಬಿಎಚ್‌ಸಿ (1:10,000)ಗಳನ್ನು ಸೇರಿಸಿದರೆ, 


ಆ ಧೂಳಿನ ಕೀಟನಾಶಕ ಶಕ್ತಿ ಹೆಚ್ಚುತ್ತದೆ. 


ದಾಸ್ತಾನು ಕೀಟಿಗಳ ಹೆತೋಟ 16] 


೪) ಮೆಗ್ಗೇಸಿಯಂ ಆಕ್ಸೈಡ” ಮತ್ತು ಹೈಡ್ರಾಕ್ಸೈಡ್‌; ಮೆ. ಹೈಡ್ರಾ 
ಕ್ಲೈಡ್‌ ಮೆ. ಆಕ್ಸೈಡಿಗಿಂತ ಹೆಚ್ಚು ಪರಿಣುಮಕರ ಶೇಕಡಾ 0.4ರ ತೂಕದಂತೆ ಉಪ 
ಯೋಗಿಸುತ್ತಾರೆ. ಬಹಳ ನಯಮಾದ ಮೆಗ್ನೀಸಿಯಂ ಆಕ್ಸೈಡ್‌ ವಿಷಕರವಲ್ಲ. 
ಉಗ್ರಾಣದ ನೆಲ, ಗೋಡೆ, ಮಾಳಿಗೆ ಧಾನ್ಯದ ಚೀಲಗಳ ಮೇಲೆ ಬೇಕಾದಷ್ಟು 
ಧೂಳಿಸಬಹುದು. ಒಂದು ಪೌಂಡು ಮೆಗ್ನೀಸಿಯಂ ಆಕ್ಸೈಡ್‌ 6,000 ಘನ ಅಡಿ 
ಜಾಗಕ್ಕೆ ಸಾಕಾಗುತ್ತದೆ. 

vi) ಸಿಲಿಕ ಮತ್ತು ಅದರ ಸಂಯೊ:ಜಕಗಳ: : ಸಿಲಿಸಿಕ್‌ ಆಮ್ಲಪ್ಪಡಿ, 
ಗೋವಿನಜೋಳದ ಮೇಲೆ ಧೂಳಿಸಿದಾಗ, ಕೀಟಗಳು ಬೀಳುವುದನ್ನು ತಪ್ಪಿಸುತ್ತದೆ. 
ಧೂಳಿನ ಕಣಗಳು ಕೀಟದ ಕೀಲುಗಳಲ್ಲಿ ಸೇರಿಕೊಂಡು, ಅವು ಅಡವಂತೆ ಮಾತುತ್ತೆದೆ. 
ಬಾಯಿಭಾಗಗಳು ಚನಿಸನೆ ಕೀಟ ಹಸಿವಿನಿಂದ ಸತ 
ಶೇಕಡಾ 2-3 ಅಥವಾ ಹೆಚ್ಚು 
ಡನ್ನಿನ ಸೈಂಟಿಫಿಕ್‌ ಮತ್ತು ಇಂಡಸ್ಟ್ರಿ ಯಲ್ಲ 
ಕಾರ , ಸಿಲಿಕದ ಸಂಯೋಜಕ ಶೇಕಡ? 98, ನೀರು 
ಶೇಕಡಾ 2 ಮತ್ತು ಸಣ್ಣ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ, ಕಬ್ಬಿಣ, ಕ್ಯಾಲ್ಸಿಯಂ 
ಮತ್ತು ಮೆಗ್ನೀಸಿಯಂ ಲವಣಗಳು) ಪರಿಣುಮಕರವೆಂದು ಕಂಡಿದೆ. ಕಣಗಳ 
ಗಾತ್ರ10 ಟ ಗಳಿಗಿಂತ ಕಡಮೆ.ಬಿಡಿ ಸಿಲಿಕ ಸೇರಿದ ಧೂಳನ್ನು ಉಪಯೋಗಿಸಬಾರದು. 


ಷ್ಠ 
ತ 
KC) 
೧). 
ಟೆ 
dk 
ki 
ಪಿ 
2 
“J 
ತ್ರ 
(2 
po 
೫೪ 
ಸ್ನ 
೬ 
9 
9 
ಇ 
ತ್ತ 
೮ 
© 
ಇ 
= 
ಕ್ಷ 
2 
[KES 
Fe 


ಬ್ರೂಕಿಡ್‌ಗಳ ಮೇಲೆ ಶೇಕಡಾ 1ರ ತೂಕದಲ್ಲಿ ಪ 


ಟಾಲ್ಕ, ಮೆಗ್ನೀಸಿಯದ ಹೈಡ್ರಸ್‌ಸಿಲಿಕೇಟ್‌, ಸೋಪ್‌ಸ್ಟೋನ್‌ ಎಂದು 


ಕ ತ್ಮ 
ಪ್ರಸಿದ್ಧಿ. ದಾಸ್ತಾನಿನ ಕೀಟಗಳಿಂದ ಧಾನ್ಯದ ರಕ್ಷಣೆಗೆ ಅದನ್ನು 1:00 . ತೂಕ 
ಪ್ರಮಾಣದಲ್ಲಿ ಉಪಯೋಗಿಸುತ್ತಾರೆ 


ಬೆಂಟೊನೈಟ್‌ ಪ್ರಸಿದ್ಧ ಜೇಡಿಗೆ ಅಗ್ನಿಪರ್ವತ ಮೂಲ ಅಲ್ಯುಮಿನಿಯಂ 
ಹೈಡ್ರಸ್‌ ಸಿಲಿಕೇಟ್‌ ಮತ್ತು ಚೈನ ಜೇಡಿ ಧಾನ್ಯವನ್ನು ರಕ್ಷಿಸುತ್ತವೆ. ಪಳೆಯುಳಕೆ, 


ಸುಟ್ಟು. ಕಣ ರ ಟ ಆಗುವಂತೆ ಅರೆದು 


ಕ್ರಿಯಾಶಕ್ತವನ್ನಾಗಿ ಮಾಡಿದ ಪ್ರೊಫಿಲ್ಲೈಟ್‌ ಅಥವಾ ಹೈದ್ರಸ್‌ ಆಲ್ಕೂ 
ತ, ಪರಿಣಾಮಕರ. 


ಬ್ರ 
a 
(8 
₹[ 
ತ 
3 
ತ 
30% 





, af ಹೈಡ್ರೇಟೆಡ್‌' ಫೆರಸ್‌ 
ಫಾಸ್‌ಫೇಟ್‌, ಸಾಮಾನ್ಯ ಪ್ರಮಾಣ ಶೇಕಡು 0.5-2.0; ನುಶಿಗಳು ಬಿದ್ದಿದ್ದರೆ 
1:100 ಭಾಗಗಳ. 


4 


vii) ಬತ್ತದ ಹೊಟ್ಟಿನ ಬೂದಿ: ಮಲೆನಾಡಿನ ಹಳ್ಳಿಗಳಲ್ಲಿ ದ್ವಿದ 
ಧಾನ್ಯಗಳ ದಾಸ್ತಾನಿಗೆ ಬತ್ತದ ಹೊಟ್ಟಿನ ಬೂದಿಯ ಉಪಯೋಗ ಮಾಡುತ್ತಿರುವು 
ದನ್ನು ಗಮನಿಸಲ್ಫಾಗಿದೆ. ಶೇಷಗಿರಿರಾವ್‌ ಇದರ ಉಪಯೋಗದ ಬಗ್ಗೆ ಎರಡನೆಯ 
ಮಹಾಯುದ್ಧದ ಕಾಲದಲ್ಲಿ ಪರಿಶೀಲನೆ ಮಾಡಿದರು. ಮೊದಲು ಅದರ ಒರಟು 
ಪುಡಿಯನ್ನು ಉಪಯೋಗಿಸಿದರೂ ಆಮೇಲೆ ಸೂಕ್ಷ್ಮವಾದ 500 ಮೆಷ್‌ ಹಾಗು 


೮ ಮೈಕ್ರಾನ್‌ ಕಣಗಳ ಧೂಳನ್ನು ಉಪಯೋಗಿಸಲಾಯಿತು. ಹೊಟ್ಟನ್ನು ಬೂ 


ಲ"! 


2 


ಗಿಸ 


ಯಾಗುವಂತೆ ಸುಟ್ಟು ಕರಕುಮಾಡಿ ಎರಡರ ಸೂಕ್ಷ್ಮವಾದ ಧೂಳನ್ನು ಉಪಯೋ 
ಲಾಯಿತು. ಇತರ ಜಡವಸ್ತುಗಳಿಗಿಂತ, ಚೆನ್ನಾಗಿ ಸುಟ್ಟುಬೂದಿಯಾದ ಪುಡಿ ಎಲ್ಲ 
ದಾಸ್ತಾನು ಕೀಟಗಳ ಮೇಲೂ ಪರಿಣುಮಕರವಾಗಿತ್ತು. ಆ ಪ್ರಡಿಯಲ್ಲಿರುವ ಸಿಲಿಕ 
ದಿಂದ ಕೀಟಗಳ ಮೈಕೆರೆದು, ತೇವ ಬತ್ತಿ ಸುಯುತ್ತಿದ್ದವು. ತೂಕದ ಮೇಲೆ ಶೇಕಡಾ 
ವಂತೆ ಮಿಶ್ರಣ ಮಾಡಿ 


| ತೂಕದ ಮೇಲೆ ಪುಡಿಯನ್ನು ಕಾಳುಗಳಿಗೆ ಅಂಟಿಕೊಳ್ಳು! 2 

ದಾಗ ಕೆಲಾಂಡ್ರ, ಟ್ರೊಬೋಲಿಯಂ, ರ್ಹೈಜೊಪೆರ್ತ, ಬ್ರೂಕಿಡ್‌ಗಳು ಮೂರು ದಿನ 
ಗಳೊಳಗೆ ಸತ್ತು ಧುನ್ಯ ಮೂರು ತಿಂಗಳವರೆಗೂ ಕೀಟಗಳಿಲ್ಲದೆ ಇರುತ್ತದೆ. ಇದು 
ಎಲ್ಲ ಕಡೆಯೂ ದೊರೆಯುತ್ತದೆ. ಕಾಳನ್ನು ತೊಳೆದರೆ ಧೂಳು ಹೋಗುತ್ತದೆ. 
ಒಳ್ಳೆಯ ದಾಸ್ತಾನು ರಕ್ಷಣಾ ವಸ್ತು 


ಫೆಲ್‌ಸ್ಟಾರ್‌, ಕ್ವಾರ್ಟ್ಸ್‌, ಕೋರಂಡಂ, ಕಬ್ಬಿನಸಿಷ್ಟೆ ಕಿಟ್ಟ, ಬೆಂಚೊನೈಟ್‌, 
ಗ್ಲಾಸೊಗಳನ್ನು 300-500 ಮೆಷ್‌ಗೆ ಕುಟ್ಟಿ, ಧೂಳನ್ನು ಧಾನ್ಯಕ್ಕೆ ಬೆರೆಸಿದಾಗ 
ಪ್ರಯೋಜನವಾಗುತ್ತದೆ. 


ದಾಸ್ತಾನು ಕೀಟಿಗಳ ಹತೋಟ 103 


- ಮಂಡಲಿಯ (ಮೀನುಮಾರಿ), ಪೈರಿತ್ರಂ, ಟೆಪ್ರೂಸಿಯ ಬೀಜಗಳ 
ತ ವು. ಕ್ಕಿ. ಪಚ್ಚೆ ತೆನೆಗಳ ಪ್ರಡಿಗಳಾವುವೂ ಪ್ರ ಯೋಜನವಾಗಿಲ್ಲ. 
1 ಮಾದರಿ ಕಡಿಕೆಯಲ್ಲಿನ ರಾಶಿಯ ಮೇಲೆ ನುರಳು 

ಕುನ್ಹಿ ಕಣ್ಣನ್‌ ಹಲವು ಪ್ರಯೋಗಗಳನ್ನು ನಡೆಸಿ ಕೆಲವು ಸಂಗಶಿಗ ಗಳನ್ನು 

ಗಮನಿಸಿದನು, ಧುನ್ಮಕ್ಕೆ ಬೀಳುವ ದುಂಬಿಗಳು ಅದರಲೂ ಬ್ರೂಕಿಡ್‌ಃ ಗಳು ಸ್ಲಾಭಾ 

ವಿಕವಾಗಿ ರಾಶಿಯ ಮೇಲ್ಪದರಕ್ಕೆ ಬರುತ್ತ ಇದು ಕಾಳುಗಳ ಭಾರವನ್ನು ತ 

ಕೊಳ್ಳಲು ಮತ್ತು ಮೇಲ್ಪದರಲ್ಲಿ ಸ್ವಲ್ಪ ಜಾಗವಿರುವುದರಿಂದ ಗಂಡು ಹೆಣ್ಣುಗಳು 

ಹ್‌ 


ಣಿ 
ಒಟ್ಟಾ/ಗಿರಲು ಅವಕಾಶ. ಮೊದಲು ಲ ದರಗಳ ಕಾಳುಗಳಮೇಲೆ ಮೊಟ್ಟೆಗಳ 


ನ್ನಿಟ್ಟು. ಮರಿಗಳು ಆ ಕಾಳನ್ನೆಲ್ಲ ಆಕ್ರಮಿಸಿ ತಿಂದ ಮೇಲೆ ಕೆಳಪದರಗಳಿಗಿಳಿಯು 
ತ್ತವೆ. ದ್ವಿದಳ ಕಾಳುಗಳನ್ನು ನೆ 


ತೆ 


ಪುಡಿ ಮ 


ಬಹಳ ದಿನಗಳು ಮುಟ್ಟದೆ ದಾಸ್ತಾನು ಮಾಡಿದ್ದು 
ಆಮೇಲೆ ತೆಗೆದರೆ ಮೇಲ್ಭಾ ಗದಲ್ಲಿ ಹುಳುಗಳಿಂದ ಹೆಚ್ಚು ನಷ್ಟ, ಕೆಳಕ್ಕೆ ಹೋಗುತ್ತ 
ಕಡಮೆ. 

ಈ ನಡತೆಯ ಆಧಾರದ ಮೇಲೆ ಕೀಟ ಹತೋಟಿಗೆ ರಾಶಿಯ ಮೇಲೆ ಒಂದು 
ಗೋಣಿ ಅಥವಾ ಗಟ್ಟಿಯಾದ ಕಾಗದ. ಬಟ್ಟೆ, ಯಾವುದಾದರೊಂದನ್ನು ಹಾಸಿ, 
ಅದರ ಮೇಲೆ 1-2 ಅಂಗುಲ ಮರಳನ್ನು ಹಂಡೆಬೇಕು. ಇದು ಭಾರವಾಗಿ ಮೇಲ್ಲ ದರ 
ಗಳಲ್ಲಿ ಜಾಗ ಕಡಮೆಯಾಗುತ್ತದೆ. ಕಿ ಕೀಟಗಳು ಕೆಳಗಿನಿಂದ ಮೇಲ ಬಂದರೂ, 
ಒಂದುಗೂಡಿ ಮೊಟ್ಟೆಗಳನ್ನಿಡಲು ಅವಕಾಶವಾಗುವುದಿಲ್ಲ. ಮರಳ ಭಾರಕ್ಕೂ ಸಿಕ್ಕಿ 
ಮೇಲಕ್ಕೆ ಬರುವುದು ಕಷ್ಟವಾಗುತ್ತದೆ. ಹೀಗಾಗಿ ಅವು ಸಾಯುತ್ತವೆ. 





ಹೀಗೆ ಮರಳ ಪದರ ಪ್ರಯೋಜನವಾಗಲು ಸರಿಯಾದ ಧಾರಕಬೇಕು. ವರ್ತು 
ಳಾಕಾರದ ಡ್ರಂ ಅನುಕೂಲ; "ಅದರೆ, ಖರ್ಚು ಹೆಚ್ಚು, ಆದ್ದರಿಂದ ಕುನ್ಹಿ ಕಣ್ಣನ್‌ 
ಸೂಚಿಸಿದ್ದೆ ನೆಂದರೆ, ಹಳ್ಳಿಗಳಲ್ಲಿ ಬಳಕೆಯಲ್ಲಿರುವಂತೆ ಬಿದಿರಿನ ತಡಕೆಯಿಂದ ಕೆಳ 
ಭಾಗ ಅಗಲಮಗಿ, ಮೇಲ್ಭಾ ಗ ಕಿರಿದಾಗಿರುವಂತೆ ಕಡಿಕೆ ಯನ್ನು ಮಾಡಿ, ಧಾನ್ಯನನ್ನು 
ತೆಗದು ಕೊಳ್ಳ ಲು. ಮೇಲಿನ ಮರಳನ್ನು ಅಲ್ಲಾಡಿಸದಂತೆ ಕೆಳಭಾಗದಲ್ಲಿ ಒಂದು ಸ್ಟ ಸ್ವ 
ಅಗಲ ವಾದ” ಬಾಯನ್ನು ಮಾಡಿ, ಅದ ಕೈ "ಬಂದು ತೆಂಗಿನ ಚಿಪ್ಪನ್ನು ಭದ್ರ ವಾಗಿ 
ಮುಚ್ಚಬೇಕು. ಅದರ ಕಣ್ಣಿನ ಮೂಲಕ ಒಂದು ದಾರವನ್ನು ಬಿಟ್ಟಿದ್ದು, ಚಿಪ್ಪನ್ನು 
ಸುಲಭವಾಗಿ ಎಳೆದು ತೆಗೆಯಬಹುದು. ಪ್ರತಿಸಲ ಧಾನ್ಯ ವನ್ನು ತೆಗೆದುಕೊಂಡಮೇಲೆ. 
ಚಿಪ್ಪನ್ನು ಪುನಃ ಭದ್ರಪಡಿಸಿ, ರಾಶಿ ಮೇಲಿನ ಮರಳನ್ನು ಸರಿಪಡಿಸಬೇಕು. ಕಡಿಕೆಗೆ 
ಗೆದ್ದ ಲು ಬೀಳದಂತಿರಲು ಒಳಗೂ ಹೊರಗೂ, ಕಾಗದವನ್ನು ನೆನಸಿ, ಸ್ವಲ್ಪ ಮೈಲು 
ತುತ್ತ ಮತ್ತು ಮೆಂತ್ಯವನ್ನು ಸೇರಿಸಿ ಅರೆದು ಬಳಯಬೇಕು. 


1೧4 


ಶಿತ್ರಂ ಕಷಾಯದ ಸಿಂಪರಣೆ 


ಪ್ಲೆ 
ಬ 


IV 








ES) 
UB 
« 
೪) 
2 
35 
Ne] 
ky 
“ 
[94 
D 
w 
12” ಶಿ 
5 
B 
B 8 
ಟಿ a 
3 
7% 
Ke 
Ke KE: 
ಕು 
ಜೆ 
Ne 


ಸಿಂಪರಿಸಬೇಕು. 


(3 


ಆಗಾಗಿ 
ಸ 


ನಾಯವನ್ನು 


pp 


w 


ಮು 
ಎದು 
pS 


ಗಳ ಪುಡಿರ್ಯ 
ER 


2-5 ದಿನ ನೆನಸಿದ್ದು, 


kf 


ರ 


ಯ 


ಸಿ 


ಬೆರೆ 


ಇ 


ಣಿ 


ಸ 


ಎಳ್ಳೆಣ್ಣೆಯನ 


ಬಣ 
ಣು 


12 ಔನ 


ಧಾನ್ಯವನ್ನು ಜರಡೆಯಾಡಿಸುವುದು 


ಸ 


ನ್‌ ಬ 
ಜ್‌ ಹ 
ಆ. ಟ್ಟ 
ದ ಡ್‌ 
ಫೌ B 
“BB 
೫ನ 
(2 5 a 
SR 
PSA 
CR 
B24 
ಇ. <8 
ದ [$2 
23 1 ಇ” 
ಎ KE 
13 Bu 
Ne) 5 
ಜಿ ದ್ರಿ pl 
ಎ] 
WER 
ನಳಿಗೆ 
Bu B 
wm) ಯ ಜ್ರ 
ಕಬ್ಬ 
1. 
ಎಜಿ 
Tp 
ಟಿಟಿ 
೧೬ 
wu 2 
ಗೆ 
೨ Fel 
ಇಸಿಟಿ 
4 1.) 
PR 
ಗರ 
wp 


ಗುತ್ತವೆ. 
A 


ಎ 
2 


ಸೀವ ಮಾಡಿದರೆ ಅವು ಬೇಗ ಅಸಂಖ್ಯವ 


ಗಳಿದ್ದರೂ ಉ 


ಎರಡು 


ಮೇಲೊಂದಿರುವ 


ರ 


ಜರಡೆಗಳು 


Pe 


ಲನೆಯದರ ಕಣ 


Ne] 


13 


೧ 
ep 
ಟ್ರ 
| 
13 
(ಜಿ 
3 
ಗ 
ಸೆ 
ಹ್‌ 
ಇ 
ಈ. 
ಎ13 
೧ ಕು 
HO 
ke [fd 
ತ ದು 
ಆಸ 
“8 
»p B 
338 
೨ ್ಚ 
Ne. 
ಡ್‌ ಐ 
3 
Su 
2 1 
w 
ಇ ಸೆ 
1 
್ರ್ಗೆ 
ವ 
> 
ಹಾ W 


ಗಳಿಂದ ದೂ 


ಪ್ರಾಣ, ಗಡಂಗ. 


ದು ಉಗ: 


ವು 
ಬ್ರ 


ಜರಡೆ ಮಾಡ 





ಚಾರ ೧ 
ಗ RT [eS 
Hw 
ಆಸ್ಚೆ 
hu 
Ko Ke: 
ನ 
ಇ ಲ್ಲ 
8B 
2 
RCPS 
8B 
. ೧ ಶಿ 
ಟ್‌ 
ಕ 
ಜಿ 
ಬ ದ 
Kx 
p< 
ನಸ 
ny 
೪೪ 
38 
1 B 
5 Hy 
» 32 DP 
ಪಚ 0 
RR 
BBE 


ಮಗಳು 


) 


ಕ 


ಚಿಕಿತ್ಸೆ 
ನಡತೆ, ಜೀವನ ಚಿರಿತ್ರೆಗ 


Vi 


ಗಮನಿಸಿದರೆ 


ನ್ನು 


೪ 


ನೊರಕ್ಕೆ 


ಪ್ರಾಯ 


ಸಿ 


ತಿಂದು ನಷ್ಟಪಡಿ ಸ 


ಬ 


ಕುಳುಗಳೊಳಗೆ ಇದ್ದು. 


ದಾಸ್ತಾನು ಕೀಟಿಗಳ ಹತೋಟ 









y y ~ ಡ್ಯ 
WES wn HDG ಗಸ ಟ್ರಿ ಬ 1 
“BE GC yp BESS RG! p 
CR eR ಇ ಡೆ ಬ ಚ ಚ ಭಏ“ 
[3 HB KK ಇಡ ಳ೪ 1 ಓ AG ks! x ಸ್ಟೆ 
2 ಗಾ ಸ್ಪ ೨ ತಡ 
32 ಪ pa CS RS [Cd 4 
SA ಸ ತ್ರ ದ NC ೫ ಸ 3 
[A ” 3nd pS 1 
Be BH ಕ್ಷೆ ಸ 1 ಸ] ಶಿ ಸ್ಪ 13 A 1] ~B 8 
WE OnE ISG 
HB ಣಿ BPE ORT ಛಿ ೫ (ಗ್ರ 
ಡಲ ಥೌ pe 12 KN h “<BR 
A 2 BH 2D [CRS ಇರಿ ಇರಿ ಡ್ಡ 3 
14 ಡದ ಜ್ರ ನಭ 0 _ ಬಿದಿ ಸಹ % ಟಟ] 
£ Bp Hn ಳಿ ಟು 2G 
HAD BP gw ಇ ರೆ ಚೃ ಓಳ BRR 
Ho (ಬೆ 3 n”n ಟ್ರ Wh SR san 
ಟಿ ಬ ಲೆ pA ಉಚ ಟ್ಟ 
ಡೆ ಗಿ ೧ CN 
ಸತ FE A HH ೨. 30. 33 ಜ್‌ 
ಕ್ರ ke Br BN ಬದ ಭೃ TR ಬ್‌ ಇ 
೧ ಇ KOOP 1 1 ಇ 20 #3 
ಕು ಸ ದ್ದ! ರ ೧) ಟೈಸೀ ಇ 32 ಆ 1 ಬೆ 
ಡಿ BK ಭನ ಟಂ ಜಟ Bow 
FN ಜ.೫ ಇಪ ಇ 5H 
wf ಗ SQ BBY 
ದಿ x 1! ಜಿ 2446 ಬಿ EADS 
ನ ಇ ಜಟ ಬ್ಯ ಜೆ ದ್ಗ ಕ್ರ ಬ ಚಕ್ಕ 
Wu ದ್ರ 4 ಜಟ ಟ್‌ ಚ ಚಟ 
ತೆ 8 ESRD ಉಚ ಟೇ ಬಸ್ಯ 
| pe ಗ ಲ ಜೌ ಸಸ್ಯದ ಇಚ ೫ ಶೌ “ಡೆ 
Fa ಸ ತ pe) ಶಿ 3B 4TH 
ಭಿ ಶ್ಲ ೧ ip BO add 
ಕ 2 BD ಗ b ರ ಸ 1 4 ಗ್ಯ 4 ಸ್ಸ Ww 
i i 1... ೬ SO 
[el ನ ದ್ರ ಛೃ 6 ಚ ಸ RR AD aA 
ಗ ಜತ ಗ್ರೆ ಶಿ ಬ ಟಕ ಉತ PR 
3 ವ್‌ ಗಾ ಷಃ 0% ಬ. ಉ?ೌ myn [e 
ಇ ೫D ಎ ಜಿ ಜಗಿ ಬರೆ ೫ ಓಜಟಿ 0೧10 





ಜ್‌ ್‌್‌್‌ 
ಮಹಯ, 


ಎಂತ ಕ 
ಇಂತ್ರಿಕೆ 


ತ 
೦ಧಕೆಗಳುದ ಸಾರಜನಕ 


ಹಲ 
ಹಳ 


ಬ 


ಅ 


ಸುವರಿ 


ನಿಧ ಕೀಟಗಳನ್ನು ಧೂಪಕಗಳು ಕೊ 


ವಿ 


106 ಮನೆ ಕೀಟಿಗಳು, ಇತರ ನೀಡೆಗಳು ಮತ್ತು ಅವ್ರಗಳ ಹತೋ 





ನ ಆ ಶಾಖ, ಗುಳಿಯಿಂದ. ಕಟ್ಟಡದಿಂದ, ವಸ್ತು 
ದ್ರಾವಕದಿಂಪಲೇ ಉಂಟಾಗಬಹುದು. ಭಾರತದಂತಹ ದೇಶದಲ್ಲಿ ಹಲವು ಕಡೆ ಬಹಳ 


ಕಾಲ ಉಷ್ಣಾಂಶ ಹೆಚ್ಚಾಗಿರುವುದರಿಂದ. ಧೂಪಕಗಳು ಬೇಗ ಆವಿಯ, 


[3] 
ke! 
ಪೆ 
(04 
ಲ 
ಟಿ 
4 


ಒಂದು ಧೊಪಕ ಅವರಣದೊಳಕ್ಕೆ ಸೇರಿ ಆವಿಯಾದ ಮೇಲೆ. ಅದು ಎಲ್ಲ 


ಕಡೆ ಸಮವಾಗಿ ಹರಡಬೇಕು. ಸಾಕಷ್ಟು ಕಾಲವನ್ನು ಕೊಟ್ಟಾಗ. ಇನ್ನಾವ ವಿರುದ್ಧವೂ 
ಇಲ್ಲದಿದ್ದರೆ. ಆವಿ, ಅವರಣದಲ್ಲಿನ ಗಾಳಿಯೊಂದಿಗೆ ಬೆರೆತು ಸಮವಾಗಿ ಹರಡುತ್ತದೆ. 


ಅಂತೂ ಆವಿ ಮತ್ತು ಗಾಳಿ ಸಮವಾಗಿ ಬೆರೆಯಬೇಕು. ಹೀಗೆ ಬೇಗ ಬೆರೆತು ಹರಡು 


ವದು. ಚೆಕ್ಕೆ ಆವರಣಗಳಲ್ಲಿ ಸಾಧ್ಯ. ದೊಡ್ಡ ಗಡಂಗುಗಳಲ್ಲಾಗಬೇಕಾದರೆ, ವಿದ್ಯು 
ಚ್ಛಕ್ತಿ ಬೀಸಣಿಗೆ ಮೊದಲಾದ ಸಾಧನಗಳಿಂದ ನಿಶ್ಚಿತಮಾಡಬೇಕು. ಆವಿ, ಗಾಳಿಗಿಂತ 
ಭಾರವಾದರೆ, ಹಾಗೆ ಮಾಡಲೇಬೇಕು. 


ಆವಿ ಇಳಿಯುವಿಕೆ, ಹರಡುವ ವೇಗವನ್ನವಲಂಬಿಸಿದೆ. ಧಾನ್ಯವನ್ನು ಚೀಲ 

ಬಿದ್ದರೆ, ಅವುಗಳ ಮೇಲ್ಭಾಗ ಹೆಚ್ಚಾಗಿ ಕಾಣುವಂತೆ ಪ್ರೇರಿಸಬೇಕು. 
ದೊಡ್ಡ ರಾಶಿಗಳಾದರ್ಲೆ ಕಾಳುಗಳ ಭಾರ ಒತ್ತಡದಿಂದ, ಮಧ್ಯೆ ಜಾಗವಿಲ್ಲದೆ, ಆವಿ ಇಳಿ 
ಯುವುದು ಸಾಧ್ಯವಿಲ್ಲವೆನ್ನು ತ್ತಾರೆ. ವಾಸ್ತವಿಕವಾಗಿ, ಪೂರ್ತಿ ಕಾಳುಗಳ ರಾಶಿಯಲ್ಲಿ 


ಶೇಕಡಾ 40 ಮತ್ತು ಮಿಲ್‌ ಮಾಡಿದ ವಸ್ತು ರಾಶಿಯಲ್ಲಿ ಶೇಕಡಾ 00. ಹವೆಯ 


ನ 
ಜಾಗವಿರುತ್ತದೆ. ಈ ಜಾಗಕ್ಕೇ ವಿಷಗಾಳಿ ಸೇರುವುದಲ್ಲದೆ, ಕಾಳುಗಳನ್ನು ಆವ 


ಲ 
ರಿಸುತ್ತದೆ 

ವಿಷಗಾಳಿ ಹರಡಿ. ಇಳಿಯುವುದನ್ನು ವಸ್ತುವಿನ ಹೀರಿಕೊಳ್ಳುವ ಶಕ್ತಿ ನಿಷ್ಟಲ 
ಗೊಳಿಸುತ್ತದೆ ಅದ್ದರಿಂದ ಧೂಪಕ ಹಾಕುವ ವಸ್ತುವಿನ ಹೀರಿಕೊಳ್ಳುವ ಶಕ್ತಿ 


107 

ಚು 
3 
3) 


ದಕ್ಕೆ 


ಜಾಗಗಳಲ್ಲಿ 
ರ 


ದರಿ 


ಮಾ 
ಪು 


ತಗು 
[ 


ಗುರವಾಗಿರು. 


ನ್‌್‌ 


ಹ 


ಗೆ ಇತ್ಯಾದಿಗಳ 
ದ ಹೊರತು, ಹೆಚ್ಚು ಕಾಲ ಉಳಿಯ 


ಲ್ಲಿ 


ಸಿ 


ರಾ 
ಹ್‌ಗಳಿಗಿಂತ 


ಭ್ರ 


ನ್‌ 

ಬವ. 
ಹೆ 
Nf 


r 


ಲ್ಲಾಗದಿಂದ 


ತ್ತ 


ಮೀ 


ವಾ 


ಕೀಟಗಳ ಹತೋಟ 
ಮೊದಲೇ ನಿರ್ಧರಿಸಿರಜೇಕು. ಗೋಧಿ ಕಾಳಿಗಿಂತ ಗೋಧಿ ಹಿಟ್ಟು ಹೆ 


ಸು 
EN ಜಃ 
೨ 

ತು 


ದಾಸ 
ದ 
ನೆ 

ಕೋಣೆ 


ವಿಕೆ ಕಡಮೆಯಾಗುತ್ತ 


ತ್ತದೆ: ಹೀರು 


ಕೆ ಹೆಚು 


[eo] 


೦ತೆ. ಆವಿಯಾಗ 


ಏರಿದಂ 


ರಕ್ರಿಯೆ 
ಭಲ 
ಸತ್ತ 


[3 


ದೆ; ಅದೂ 
ಶರಿ 
8190೧ ಗ 


ದು 


ತ್ರ 


ಗಳಿಗಿಂ 


ಪನ 60°F 


ಹು 


ವ್ಯತ್ಯಾಸವಾಗು 


ತತಿಗೊಳಪಟ್ಟು 


ವಿ 


ಕೆಲವು ಪರಿ 


ಳ ಆಹಾರದ ಸಾಪೇಕ್ಷ 


ಅವುಗ 


ವುದಿಲ. 


ತೆಯಲ್ಲಿ ಬಹಳ 


ಗಳ ನಿರೋಧ 


ರಿಕೊಳ 


6 


ಬಹಳ ಹಿ 


ಅ 


ಇ 


ಳುಗಳು ಹೀರುವುದಿ 


ಇ 


ಧಕೆದ ಡೈಆಕ್ಸೈಡ್‌ಗಳನ್ನು 
ಕ 


ತೂ 


ಅ 


ರುತ್ತದೆ 


ಮೇಂ 


ಕಾಳುಗಳ 


ಬಹಳ ಕಾಲ 





ರಿ 


13 


ಛ ಕಡ 


ಬಹ 
ಬಹ 


ಚ 


ಎಚ್ಚರಿಕೆಯಿಂದ ನಿಶ್ಚಯಿಸಬೇಕ 


108 ಮನೆ ಕೀಟಗಳು, ಇತರ ಸೀಡೆಗಳು ಮತ್ತು ಅವುಗಳ ಹತೋಟ 


ಅನೇಕ ಧೂಪಕಗಳು ಮನುಷ್ಯರಿಗೆ. ಉಸಿರೆಳೆದುಕೊಂಡಾಗ ವಿಷಕರ, ಉಳಿದವು 
ಹೊಟ್ಟಿಗೆ ಸೇ ರಿದಾಗ ವಿಷಕರ. ಆದ್ದರಿಂ ದ ಧೂಪಕ ಹಾಕಿದೆ ಕಟ್ಟಡಗಳಿಗೆ ಜನರು 


ಒಳಕ್ಕೆ ಹೋಗುವ ಮೊದಲು ಸರಿಯಾಗಿ ಗಾಳಿಯಾಡಿರಬೇಕು. ಗಾಳಿಯಾಡಿದ 
ಕೂಡಲೆ ಕೆಲವು ಗಂಟೆಗಳೊಳಗೇ ವಿಷಗಾಳಿ, ರಕ್ಷಣಾ ಹಂತಕ್ಕೆ ಬಿದ್ದುಹೋದರೂ, 
ನ್ಯ ದಿಂದ ಗೋಡೆ, ನೆಲ, ಮಾಳಿಗೆ ಇತ್ಯಾದಿಗಳಿಂದ ಅದು ಪೂರ್ತಿ ಹೋಗುವ 

ಪರೆಗೂ, ಗಾಳಿಯಾಡಬೇಕು. ಇದು ಕಟ್ಟಡದ ರಚನೆ, ಧಾನ್ಯದ ಹೀರುವ ಶಕ್ತಿ 
ಗಳನ್ನವಲಂಬಿಸುತ್ತದೆ. ಚೆನ್ನಾಗಿ ಗಾಳಿಯಾಡುವಂತೆ. ಬಾಗಿಲು, ಕಿಟಕಿ, ವಾತಾಯನ 
ಗವಾಕ್ಷಿ ದೊದಲಾದವನು ತೆರೆಯಬೇಕು. ಪ್ರಶಾಂತವಾಗಿದ್ದರೆ ತಿದಿಗಳಿಂದ ಗಾಳಿ 
ಯಾಡುವಂತೆ ಮಾಡಬೇಕು. 

ಧೂಪಕಗಳ ಪ್ರಮಾಣವನ ನ್ವು ಇಷ್ಟೇ ಎಂದು ನಿರ್ಣಯಿಸಲಾಗುವುದಿಲ್ಲ. 
ಸೂಕ್ತ ಉಷ್ಣಾಂಶ ಮತ್ತು ಆರ್ದ್ರತೆಗಳಿದ್ದಾಗ ಪ್ರಯೋಗಿಸಿದ ಪ್ರಮಾಣವನ್ನು 
ಆಯಾ ಧೊಪಕೆದೊಂದಿಗೆ ನಮೂದಿಸಿರುತ್ತಾ ಕೆ ಒಂದು ಕೀಟ ಕೆಲವು ಧೂಪಕಕ್ಕೆ 
ಈಡಾಗಿ ಉಳಿದವನ್ನು ನಿರೋಧಿಸುತ್ತದೆ; ಹಾಗೆಯೇ, ಕೀಟಗಳ ಹಂತಗಳೂ ಸಹ. 
ಇದು ಅವು ಉಸ್ಮಿರಾಡುವ ವೇಗವನ್ನ ನುಸರಿಸುತ್ತದೆ. ಸಾಮಾನ್ಯವಾಗಿ ಪ್ರಮಾಣದ 
ಅವಲಂಬನೆಗಳು ಈ ಮುಂದಿನಂತಿವೆ : 

1) ಧೂಪಕ ಹಾಕಬೇಕಾದ ವಸ್ತುವಿನ ಸ್ಪ ಸ್ವಭಾವ 

2) ವಸ್ತುವಿಗೆ ಬಿದ್ದಿರುವ ಕೀಟ ಮತ್ತು ರಡರಹ 

3) ಕಟ್ಟಡದ ರಚನೆ ಗುಳಿತೂರದಂತೆ ತಡೆಯುವಿಕೆ 


4) ಧಾನ್ಯ ತುಂಬಿದ ಚೀಲ ಅಥವಾ ಬೇರೆ ಆಕಾರದ ಮೂಟೆಗಳ ಸ್ವಭಾವ 


ಮತ್ತು ಪ್ರೇರಿಸುವಿಕೆ. 

5) ಇರುವ ಉಷ್ಣಾಂಶ 65°F. ಕಡಮೆಯಾಗಿರಬಾರ! | 

0) ಧಾನ್ಯದ ತನುವು ಶೇಕಡಾ !0ಕ ಕಂತೆ ಕಡಮೆ ಇರಬೇಕು. 

ಒಂದೇ ಧೂಪನ. ಎಷ್ಟೇ ಪರಿಣುಮಕರವಾದರೂ, ಬಹಳಕಾಲ ಪೂರ್ತಿ 
ಹತೋಟಿ ಕೊಡಲಾರದು. ಆದ್ದರಿಂದ ಆಗಾಗ್ಗೆ ಪರೀಕ್ಷಿಸಿ, ಸರಿಯಾದ ಅಂತರ 
ಕೊಟ್ಟು. ಪುನಃ ಪ್ರನಃ ಧೂಪಕಗೊಳಿಸಬೇಕು. ದಾಸ್ತಾನಿನ ಪದ್ಧತಿಗಳಲ್ಲಿ, ಹರಿ 
ದಾಡುವ, ವಲಸೆ ಹೋಗುವ. ಹಾರಿಬರುವ ಕೀಟಗಳಿಂದ ಧಾನ್ಯಕ್ಕೆ ಆಕ್ರಮಣವಾಗು 
ತ್ತಲೇ ಇರುತ್ತದೆ 

ಸಾಧಾರಣ ಕಟ್ಟಡಗಳು ಧೂಪನಕ್ಕೆ ೫ ಸೂಕ್ತವಲ್ಲ. ಕಟ್ಟಡದ ವಸ್ತುಗಳು ಹೀರು 
ವುದರಿಂದ. ಸೋರು ವೆದರಿಂದ ಧೂಪಕ ಕಳೆದು ಹೋಗುತ್ತದೆ. ಕಟ್ಟಡದ ಬಗೆ, 


ದಾಸ್ತಾನು ಕೀಟಿಗಳ ಹತೋಟ 109 


ಗಾಳಿ ವೇಗ ಮತ್ತು ಮಾಳಿಗೆಯ ಭದ್ರತೆಗಳನ್ನನುಸರಿಸಿ, ಸೋರುವಿಕೆ ವ್ಯತ್ಯಾಸವಾಗು 
ತ್ತದೆ. ಆದ್ದರಿಂದ ಪ್ರತ್ಯೇಕ ಧೂಪನ ಕೋಣೆಗಳನ್ನು ಸಿಮೆಂಟ ಕಾಂಕ್ರೀಟ್‌ 
ನೆ 


ಅಥವಾ ಇ ಇಟ್ಟಿಗೆಗಳಿಂದ ಕಟ್ಟಿ, ಗೋಡೆಗಳಿಗೆ ಗಾವ ಮಾಡಿರಬೇಕು. ನೆಲಕ್ಕೆ 
ಕಾ ಂಕ್ರೀಟನ್ನು ಒತ್ತಾಗಿ ಹಾಕೆ, ಬಿಟ್ಯೂಮಿನ್‌ ಸಂಯೋಜಕ ವಸ್ತುವಿನಿಂದ ಬಳಿದಿರ 
ಬೇಕು. ಆವಿಗಳನ್ನು ಹೀರದಂತೆ , ಸೆಲ್ಯೂಲೋಸ ಸ್‌ ಬಣ್ಣ ಅಥವಾ ಅಂಥ ವಸ್ತುವನ್ನು 


ಪಿಸಿರಬೇಕು. ಕೋಣೆಗೆ ಒಂದು ಕಡೆ ದೊಡ್ಡ ಬಾಗಿಲು. ಎದುರುಗಡೆ ಒಂದು 
ಕಿಟಕಿ ನ್ನ ಎರಡೂ ಹೊರಕ್ಕೆ ತೆರೆಯುವಂತಿರಬೇಕು. ವಾತುಯನಕ್ಕೆ ಬೀಸಣಿಗೆ 
ಯನ್ನು ಸೇರಿಸಿ, ಗಾಳಿಯಾಡುವಂತಿರಬೇಕು. ಬಾಗಿಲ್ಕು ಕಿಟಕಿ ಮುಚ್ಚಿದಾಗ ಆವಿ 
ತೂರದಂತಿರಬೇಕು. ಕೋಣೆಯ ಹಿಡಿಸುವಿಕೆ, ಅವಶ್ಯಕತೆಯನ್ನ ನುಸರಿಸುತ್ತದೆ. 


ಲ 


ಸ್ವಲ್ಪ ಹೆಚ್ಚು ಕಡಮೆ ಎಲ್ಲ ಧೂಪಕಗಳು ಜನ, ಜಾನವಾರುಗಳಿಗೆ ವಿಷಕರವೆಂದು 
ಈಗಾಗಲೇ ತಿಳಿಸಿದೆ. ಆದ್ದರಿಂದ ಕೆಲಸಗಾರರು. ವಿಷಗ ಳಿಗೆ ಒಳಗಾಗದಂತೆ ಎಚ್ಚ 
ರಿಕೆ ವಹಿಸಬೇಕು. ಧೂಪಕಗಳನ್ನು : ಬಳಸುವಾಗ ಈ ಮುಂಡೆ ತಿಳಿಸಿರುವ ಮನೆ ಚ್ಚರಿಕೆ 
ಗಳನ್ನು ತೆಗೆದುಕೊಳ್ಳಬೇಕು : 

1) ಧೂಪಕವನ್ನು ಕೊಳ್ಳುವಾಗ, ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯವನ್ನು 
ತೆಗೆದುಕೊಂಡು, ಓದಬೇಕು. 

2) ಧೂಪಕವನ್ನು, ತಣ್ಣಗಿರುವ ಗಾಳಿ ಬೆಳಕಿರುವ, ಒಣಗಿದ, ಸುರಕ್ಷಿತ 
ಜಾಗದಲ್ಲಿಟ್ಟು ಬೀ ಗೆದನ್ನು ಹ ಹಾಕಿರಬೇಕು. 

3; ಧೂಪನವನ್ನು, ತರಪೇತು ಹೊಂದಿದ ತಜ್ಞರಿಂದ ಮಾಡಿಸಿ, ಧೂಪನದ 
ಕಾರ್ಯದಲ್ಲಿ ಅವರು ವಿಷಾನಿಲ ಮುಖ ರಕ್ಷೆಯನ್ನು ಧರಿಸಬೇಕು. 

4) ಧೂಪನ ಮಾಡುತ್ತಿರುವಾಗ ಪ್ರಥಮ ಚಿಕಿತ್ಸೆ ಸಾಧನಗಳನ್ನು ತಕ್ಷಣ 
ಸಿಕ್ಕುವಂತೆ ಇಟ್ಟಿ ರಬೇಕು. 

ನ) ಕಟ್ಟಡವನ್ನು ಮುಚ್ಚಿ ಮೊಹರು ಮಾಡುವಾಗ. ಬಾಗಿಲು, ಕಿಟಕಿಗಳನ್ನು 
ಹೊರಗಿನಿಂದ ತೆರೆಯುವಂತಿರಬೇಕು; ಇಲ್ಲದಿದ್ದರೆ ಆ ರೀತಿ ಏರ್ಪಡಿಸ 
ಬೇಕು. 

8) ಧೂಪಕ ಹಾಕುವ ಮುನ್ನ ಕಟ್ಟಡದೊಳಗೆ ಜನ, ಪ 
ದಂತೆ ನೋಡಿಕೊಳ್ಳಬೇಕು. 

7) ಧೂಪನವಾದನಂತರ ಕೆಲಸಗಾರರು ಕೈಗಳನ್ನು ಚೆನ್ನಾಗಿ ತೊಳೆದು 
ಕೊಳ್ಳಬೇಕು, 


್ರಾಣಿ ಯಾರೂ ಇಬ್ಬ 


110 ಮನೆ ಕೀಟಿಗಳುು ಇತರ ಸೀಡೆಗಳ, ಹಾಗೂ ಅವುಗಳ ಹತೋಟಿ 


pt 


8) ಧೂಪನ ಮಾಡಿದ ಕಟ್ಟಡ ಬಾಗಿಲ ಮುಂದೆ, ಅದನ್ನು ತೆಗೆದು ಜನರು 
ಸುರಕ್ಷಿತವಾಗಿ ಹೋಗಿ" ಬರುವವರೆಗೂ -ವಿಜಗಾಳಿ ಅಪಾಯೆ' ಎಂಬ 
ತಗುಲಿಸಿರಬೇಕು. 
ಧೂಪಕಗಳು ಬೇಗ ಆವಿಯಾಗಿ. ಹರಡುದಂತಿದ್ದು ಕೀಟಗಳಗೆ ಮಾತ್ರ ವಿಷ 
ಕರವಾಗಿರಬೇಕು ಸಾಮಾನ್ಯವಾಗಿ, ಧೂಪನ ಕೋಣೆಯ ವಿಸ್ತೀರ್ಣಕ್ಕೆ ಧೂಪಕದ 
ಪ್ರಮಾಣ ದಾಮಾಷಾ ಪ್ರಕಾರವಾಗಿರುತ್ತದೆ. 1000 ಘನ ಅಡಿಗಳ 
ನಿರ್ಧರಿಸುತ್ತಾರೆ. ಇದು ವಸ್ತು ಉಷ್ಣಾ ಂಶವನ್ನ ನುಸರಿಸಿ ಧೂಪಕಕ್ಕೆ 


ಗಳನ್ನವಲಂಬಿಸಿದೆ, ಹಲವು ಬಗೆ ಧುರಕಗಳಲ್ಲಿ. ಕಟ್ಟಡಗಳಲ್ಲಿ ಧೂಪನರ್ವ 
ತ್ತಾರೆ. ಅವುಗಳ ವಿಸ್ತೀರ್ಣವನ್ನು ತಿಳಿಯಲು ಇರುವ ಸೂತ್ರಗೆ 





ಚದರಕೋಣೆ : ಉದ್ದ ಅಗಲ * ಎತ್ತರ. ಇವು ಒಂದೊಂದೂ 15 ಅಂಗುಲ 
ಗಳಾದರೆ, 
10201818 =5632 ಘನ ಅಂಗುಲಗಳು, 1720 ಘನ ಅಂಗುಲ 
1 ಘನ ಅಡಿ: 2332 ಎ 1728 1% ಘನ ಅಡಿ, 
ವರ್ತುಳ ಕೋಣೆ. ಡ್ರಂ, ಇತ್ಯಾದಿ. 
ಸರಗ ವಾಸು ತ್ರಿಜ್ಯಸ ೫ ಎತ್ತರ (7 53) 


ಇದನ್ನು ಆದಷ್ಟು ಜೌಕೋನ್‌ 


ಎ. ಚೌಕೋನ ಕ್ಷೇತ್ರ ಎ ಅಗಲ ಎತ್ತರ 20 ೬532 100 ಚದರಡಿ. 
ತ್ರ ಮೂಲದ ಅರ್ಧ ಸಂ 4೪-25 ಚದರಡಿ. 





ಸಿ. ತ್ರಿ ನ ಪ್ರ ಮೂಲದ ಅರ್ಥ ೫ ಎತ್ತರೂ ಸ ೫5226 ಚದರಡಿ 
ಎ-ಬಿ-ಸಿಎ 100-25225150 ಚದರಡಿ. 


ಉದ್ದ 100 ಅಡಿ ಎಂದು ಭಾವಿಸಿ 150% 100 = 15000 ಘನ ಅಡಿಗಳು. 
ಹೀಗೆ. ಧೂಪನ ಕೋಣೆಯ ವಿಸ್ತೀರ್ಣವನ್ನು ಗೊತ್ತುಮಾಡಿ 1000 ಘನ ಅಡಿ 


ಗಳಿಗೆ ಅಥವಾ ಇನ್ನಾವ ರೀತಿಯಲ್ಲೋ ಧೂಪಕದ ಪ್ರ ಮಾಣವನ್ನು ನಿರ್ಧರಿಸಿ.ಧಾನ್ಯ 


Re 


111 


ದಾಸ್ತಾನು ಕೀಟಿಗಳ ಹತೋಟಿ 





ಜ್ರ ಸ ದೃ ೪ 

pe ೫ kt yt 43 
MRSS ದೆ ದ್‌ ತ ಸ 
lH ೪ನ ಟಿಕೆ 8A ಎ 
a8 3ರ 6,2 ೨೫ ಟಿ೪೫ BG ಸ್ಪ 
ಬೌ ಇ ಬ ರ್‌ ಗು a D mH RTH KH 4 
) 7 ೬4 ಗ sn 1 
Bp YE CRE ERS SR ೫ 
B ಸು mL 3 ಣಂ ಲ ಛೆ , ಟ್ಟ ನಿ ಗ ನ) 

3 9 BATE el Lc ಬರ Ek 0: 
KR hg ಲ ಬಣ ಸ್ಟ BSH ISEB ಸ್ಯ 
ಥ್‌ ak SEEMS ETE ೦ 
ನಟ್ಟ ೧ MK ಜ್‌ ಬ 28nd pI 3x 
PAC ಇಸು ಇ 32d 13 2 m8 ve ಡಿ 
Be ಬೈಕ IS PRG 11310. ಎ 

ಣಿ ದ ನಸ ಟ್‌ ದ ೪ SR ೧ 2 ನೌ 
ECR ಕ್ಕಿ ಗತ ಕಠ 3] ಸ 
Ke ಇ ಟ್ರ 1 EE ಡು RPBLEDSD PD KY 
ss Kk [a3 ಸ್ರ yy ಚ ~ EBs B.D ಇ 
1) (0 ಕ Ke w pT 2 [a 1 ಸ 54 |] Hy 9 ನ ದ ಡಾ 3 2 3 

ಸ್ವ ಸ್ಥಿ » , |; ದ ದ್ರ 
ಟ್‌ HRS ನೀನ dos 3 x 
RBH 3 ck Gm ಸಿ 1 1 © ದ್ವಿ 
ಗ್‌ ಟೆ ಗ್ರ ಪತ್ತಿ ಸಿ 4 gO 5 NN ತ ಆಟ CS 
1312, ಚರ್ಚಿ ಜಬ ಸಿಗೆ ಕ್ಟ 11013 
«URS 3 acme oS 3S 6K ಜಟ ಗಿ 
& 2. ಧ್ರುವ್‌ A: ಭ್ರ ಉರ ಶ್ರಿ ಗೆ ಇ ಇ ಚಿ D ಇಲ್ಲಿ ೬% 2 ಕ 
1 ರಿ * ರ ಉದ 5 [yy RG ೫ @ 
WL ಬ್ರ Gn kK IE HN ನಟಿ ಛ್ರ ಚಿ ೪ ರಟ 5% ಲ mH ಭು ಬ) 
na % aS ಟಿಓ BLK a5 Rk a ರ %ಊ ಜಿ ಸೆ 
5 ಟ್ಟೆ ತು ೈ EGE ಆ ಜ್‌ ಇಂ 
af ನಾನಿ ಟಿಇ ಬಿಜ ಗ `ದ 5 mns 1 wu ಆ ಶೆ fi © 13 
ಇ HBR ಇ ಬಜ 45 ಡಿ HB DN 1 6 (ತಿ ನ್‌ ಜಾ pe) 
ನಿ 2 ಕೈ ಐ 1 ke D mR xe ಗ್ರ ww 9 
fd pp sR CSE ಖಗ 
ಈ ಲ ರ್ನ ಲ ಹ್ಮ ನ 2 
ಎ pz WBF, ಹ ಸ 3% ಲ ಏಗ ಭ್ರ ಗ ಟೆ ೦.4 Ks my 13 ಗ 1 
23 ಟ್ರ x 3] ನಿ ಕೊ ot ಟ್ರ 3 D ; Ep srk ಟಿ 3 Nd 
Dx ಗ್ರ 3 WASTES ETI SEL HEELS 
ಯಲ್‌ JEU bE BB TBA ಜ್ಯ ೪5 3% 
» 3 HRS H ಅಗ ಕಟ ಬ ಬಜ ಟು 
3 ಈ ಬಳ ॥ತ್ತಿತೆ ಹ.) ೫... OU 
೬೭ 1% ಇಂಡಿ 5556 ಬಗೆ mE ಎಸ್ಟೆ ಸೆ 
ಜೆ "ಜತ್ತ ಕಸ ಸ BSE 
DEE 5 ಫಲಿ 
೪01 





112 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಹೈಡ್ರೊಜನ್‌ ಸೈಯನೈಡ್‌ ಉಪಯೋಗ 3 ರೀತಿ: ೩) "ಪಾಟ್‌ ಕೃಮ` ಬಹು 
ಹಿಂದಿನ ಕ್ರಮ, ಸೋಡಿಯಂ ಸೈಯನೈಡ್‌ (ಶೇಕಡಾ 97-98 ಶುದ್ಧ) ಅಥವಾ 


ಪೋಟ್ಯಾಸಿಯಂ ಸೈಯನೈಡನು ವಾಣಿಜ್ಯದ ಸಾರಗುಂದಿದ ಗಂಧಕಾಮ್ಲದೊಡ! 


[oS 


ಲ ಲ ಇ ಬಿ 
ಬೆರಸಿ ಅನಿಲವನ್ನು ಪಡೆಯುತ್ತಾರೆ. ವಾಣಿಜ್ಯದ ಸಾರವತ್ತಾದ ಗಂಧಕಾಮ್ಲ ವಿಶೇಷ 
ಗುರುತ್ವ 18.3) ಈ ಕೆಲಸಕ್ಕೆ ಸಾಕು. 100 ಘನ ಅಡಿ ಜ ಇಗಕ್ಕೆ ಬೇಕಾದ ವಸ್ತುಗಳ 


ಪ್ರಮಾಣ ಹೀಗಿದೆ ; 


ಶೇಷ ಗುರುತ್ವ) 13 ಔನ್ಸ್‌ (ದ್ರವ) 


2 


ನ ಫಹೋಟಾಸಿಯೆ ನಿ ನೆರ್ಜಾ 
ಪೋ ಸ್ಯಾಸಿಯಂ ನೈಯನೈಡ | 





ಹೈಡ್ರೊಸೈಯನಿಕ" ಆಮ್ಲ ಅನಿಲವನ್ನು ಉತ್ಪತ್ತಿ ಮಾಡಲು ಉಪಯೋಗಿಸುವ 
"ಮತ್ತು ರ ತಡೆದುಕೊಳ್ಳುವ ಪಕ್ತುವಿನದಾಗಿರಬೇಕು 

ಜಾಡಿ. ಗಾಜಿನ ಬೇಸಿನ್‌ ಹೊಳಪಾದ ಪಿಂಗಾಣಿ ಪಾತ್ರೆ ಗಳು 
ಆಗುತ್ತವೆ. ಪ್ರತಿ 2 ಔನ್ಸ್‌ ಸೈಯನೈಡ್‌ ಸಂಯೋಜಕ ವಸ್ತುವಿಗೆ, ಮೇಲೆ ಚೆಲ್ಲದಂತೆ 
2] ಪೌಂಡ್‌ ಹಿಡಿಯುವ ಜಾತ್ರೆ ॥ ಬೇಕು. ಅಂತೂ ದ್ರಾವಕ ಪಾತ್ರೆಯ ಅಂಚಿ 
ಅಂಗುಲ ಕೆಳಗೆ ಇರಬೇಕು. 

ಇತ್ರೆಯನ್ನು. ಧೂಪನ ಕೋಣೆಯ ನೆಲದ ಮೇಲಿಡಬೇಕು. ಮರಳಿನ 


ಮೇಲಿಟ್ಟರೆ ಒಳ್ಳೆಯದು. ನೀರನ್ನು ಅಳತೆ ಮಾಡಿ. ತುಂಬಬೇಕು. ಆಮೇಲೆ ಆಮ್ಲ 

್ಲಿ ಅಳತೆಮಾಡಿ. ಸ್ವಲ್ಪು ಸ್ವಲ್ಪವಾಗಿ ನೀರಿಗೆ ಸುರಿಯುತ್ತ, ಕುದಿದು ಎರಟಿದಂತೆ 
ಒಂದು ಗಾಜಿನ ಕಡ್ಡಿ ಯಿಂದ ಕಲಕುತ್ತಿರಬೇಕು. ಧೂಪನ ಕೋಣೆಯಲ್ಲಿ. ಬೇರೆ 
ನೀರು, ಒದ್ದೆ ಅಹಾರ, ಇನ್ನಾವುದೇ ವಸ್ತುಗಳಿರಬಾರದು; ಏಕೆಂದರೆ, ಅನಿಲ, ಆ 
ಪಸ್ತುಗಳಿಗೆ ಸೇರಿ ವಿಷವಾಗುತ್ತದೆ. ಎಲ್ಲ ಕಿಟಕಿ, ಬಾಗಿಲುಗಳನ್ನು ಭದ್ರವಾಗಿ 
ಮುಚ್ಚಿ, ಒಂದು ಬಾಗಿಲು ಮಾತ್ರ ತೆರದಿರಬೇಕು. ಎಲ್ಲೂ ಸಂದು ಬಿರುಕುಗಳಿರ 
ಇರದು. ಕಿಟಕಿ, ಬಾಗಿಲು ಹೊರಕ್ಕೆ ತೆರೆಯುವಂತಿರಬೇಕು. ದ್ರಾವಕ ಮಿಶ್ರಣ 
ಣ್ಣಗಾಗುವಂತೆ ಬಿಟ್ಟಿದ್ದು, ಆಮೇಲೆ, ಹತ್ತಿರ ಯಾರೂ ಇಲ್ಲದಂತೆ ನೋಡಿಕೊಂಡು, 
ಏಸಗಾರನು ಮುಖವಾಡವನ್ನು ಧರಿಸಿಕೊಂಡು, ಕಾಗದದ ಪೊಟ್ಟಣದಲ್ಲಿಟ್ಟಿದ್ದ. 
ಯನೈಡನ್ನು ನಿಧಾನವಾಗಿ ಪಾತ್ರಿ ಯೊಳಕ್ಕೆ ಇಳಿಬಿಟ್ಟು, ಬೇಗ ಹೊರಕ್ಕೆ ಬಂದು 
ಬಾಗಿಲನ್ನು ಮುಚ್ಚಿ ಮೊಹರ್‌ಮಾಡಿ. 'ವಿಷಗಾಳಿ-ಅಪಾಯ' ಎಂಬ ಬೋರ್ಡನ 
ತಗುಲಿಸಬೇಕು. ಇನ್ನೊಂದು ರೀತಿಯಲ್ಲಿ. ಎಲ್ಲ ಏರ್ಪಾಟು ಮಾಡಿ, ಒಂದು ಕಿಟಕಿಯ 


ನ್‌ 


ಇ] 


ಮಿ 


ps 


113 


ದಾಸ್ತಾನು ಕೀಟಿಗಳ ಹತೋಟಿ 


ಇಡು 

(' 

32 

ಖ 

ಇ) 

ko 

1% 

2 

ತಿ 

ಛ್ರ 

B 

ಇ 

1) 

O 

KE: 

ಗೆ 
pe 

1 

ಕ ಬ 

i 

1 13 

Bb 

ಇಗ 

ಇ @ 

ಇ 13 
ಜು 

ಗ್ರೆ 

Bn 

ಬ್‌ 

ಡಿ 

ಇ WH 


ಫೆ 
6 
೨ 
ಖ್‌ 
ಭಾ 
ಣೆ 
ದ 


ದ. ನಂತ್ರ 
ಬ ದಂತಿ 


ಕೋಣೆಯೊಳಗೆ ಚೆನ್ನಾಗಿ ಗಾಳಿಯಾಡಿ 





ನು 
ವಣ 


* ಪಾತ್ರೆಯ 


ಲಿ 3 
(ಜಿ 
DK 
(ಎ 
Ho 
ನ 
§ 
Ba 
RT 
ಕ 
ಆ 
ಟಿ ~ 
೫, 
B ಛಿ) 
ದ ಭು 
ಆ ಡೌ 
KK 
ನಡ 
ದ 
ಜಸ 
ಚ 
B ೧ 
B= RB 
KE 
ಶಿ 
ಗ 
1 
D5 
2 38 
ಕ Ww 
Hp HB 
BS 
@ 
ಣಿ 0 
ಚ್‌ 
ಡಿ 
BE 


ಸ್ನಯಂಉತ್ತ 
ಖೆ ಬ 


KC] 


ಉತಾ ದಕಗಳೊಳಕ್ಕೆ ಸೋಡಿ 


ಲಿಯೆಂ 
ಕ್ರಿ 


ಕ್ಕ 


ದೆ, 





ಚ 
727 
ಸ 
B 
[3 
12 
ಸ 
3. 
೧ 
ಢ್‌ 
Sw 
KR 
RS 
“3 
ಳ ಟಿ 
1 we 
ಬಾ 
3 
«kK 
ಇಡ 
ಆಶಿ 
4 ಜು 
5 
13 
Mont! 
[ 
w 
ನಿ ಇರ್‌ 
u 
ಇ 
© 
ki 
[Si 
Pa 
Ho 


ಇಟ್ಟಿಗೆ 


ಫ್ರಿ 
ಮೆಡ್‌ ಇದೆ 
ಎನ್ಸಷ್‌ ಇದು, 
ಸು 


ಮಾಡಿದೆ ಟಿನ್‌ಗಳಲ್ಲಿ 


ಮೊಹರು 


ನ್‌ ವಸ್ತು, 


ಡ್‌, ಜವ 


ಕಾಲ 


ಸು 


a 


[3] 


ಸ್‌ ಸಿ) 


ಶ್ರ 


ಬಗ್ಗಾ 


ನೆ 


ಸೆ 
ಸಾಡಿದ ಟಿನ್‌ಗ 


ಪುಡಿ ೬ 


ವಸ್ತು; 
A 


ೀರಿಕನ್‌ 


ಅವೆ. 
ಗ್ಲಾಸ್‌ G). ಮೊಹರು 


ನೊಗ್ಗೂಸು": 
[3] 


ಸನ 
ಸು 


11) 


ದ್‌ 
ಪ 


[ 


ಶೇಕಡಾ 


114 ಅಹಾರ ಧಾನ್ಕಗಳೆನ್ಟು ದಾಸ್ತಾನು ಮಾಡುವ ವಿಧಗಳು 


[Maa 
111) ಸೈಮ್ಯಾಗ್‌ ಬ್ರಿಟಿಷ್‌ ವಸ್ತು, ಸೈನೊಗ್ಯಾಸ್‌ನಂತೆ ಶೇಕಡಾ 20 
ಹೈಡ್ರೊಜನ್‌ ನಿಯಸೈಡ್‌ ಇದೆ 
ಕ್ಯಾ ಲಯಂ ಸೈಯನೈಡ್‌ ಪ್ರಯೋಗವೂ ಸರಳ, ಧೂಪನ ಕೋಣೆಯ ನೆಲ 
ಮೇಲೆ ಕಾಗದವನ್ನು ಹಾಸಿ. ಅದರ ಮೇಲೆ, ಬಾಗಿಲಿಗೆ ದ. ಸಾಕಷ್ಟು ಟಿನ್‌ 


ಪುಡಿಯನ್ನು ತೆಳುವಾಗಿ ಹರಡಬೇಕು. ನೆಲ ೭ ಒದ್ದೆ ಯಾಗಿರಬಾರದು. 


ಸಾಮಾನ್ಯ ಪ್ರಮಾಣ, 1000 ಘನ ಅಡಿ ಜಾಗಕ್ಕೆ 13 ಔನ್ಸ್‌ 


ಸೆ 

u ಶಿ 

ಈ ಆಧಾರದ ಮೇಲೆ ಇತರ ಬಗೆಗಳ ಪ್ರ ಮಾಣವನ್ನು ನಿರ್ಧರಿಸಬಹುದು. ಧಾನ್ನ 
pe 
ನುಸ 





ದ 

v 
ಸೈಯನೈಡ್‌ "ಳ್ಳ ಬಗೆಯನ್ನು ಸ್ವಲ್ಪಮಟ್ಟಿಗೆ 
ಉಪಯೋಗಿಸುತ್ತಾರೆ. ಕಣಜದೊಳಕ್ಕೆ ಧ:ನ್ಯ ತುಂಬು ಶ್ರದ ದಂತೆ ಧೂಪಕವನ್ನು ಸೇರಿ 
ಸುತ್ತಾರೆ. ಧಾನ್ಯ ತುಂಬಿದ ಚೀ ಲಗಳಿರುವ ಕೋಣೆಗೂ, ಕ್ಯಾಲ್ಸಿಯಂ ಸೈಯನೈಡನ್ನು 
ವಿಶಿಷ್ಟ ಸಲಕರಣೆಗಳಿಂದ ಸೇರಿಸುತ್ತಾರೆ. 1000 ಮಣ ಧಾನ್ಯಕ್ಕೆ ಸುಮಾರು 10 

ಒರ 
ಯಃ 


ಕ್ಶಾ ಲ್ಲಿಯಂ ಸ ಯನೈಡ್‌. ಧಾನ್ಯದ ಮೇಲಿ ಹಾನಿಕರವಾಗುವುದಿಲ, ಮೊಳಕೆ 
ಶಕ್ತಿ ಕೆಡುವುದಿಲ್ಲ. ಮಿಲ್‌ ಮಾಡಬಹುದು. ಅಡಿಗೆ ಮಾಡಬಹುದು. ಅಂತೂ ಬಿಳಿ 
ಜೋಳ, ಬಿಳಿ ಮುಸುಕಿನಜೋಳ, ಪಾಲಿಷ” ಮಾಡಿದ ಆಸಕ್ತಿಗಳಿಗೆ ಹಾಕಬಾರದು. 
ಹಳದಿ ಗುರುತುಗಳಾಗಿ ಕೆಡುತ್ತವೆ. ಹೊಸದಾಗಿ ಕೊಯ್ದು, ಬಡಿದ ಧಾನ್ಯ ಯಾವು 
ದಕ್ಕೂ ಹಾಕಬಾರದು, ಏಕೆಂದರೆ. ಧಾನ ನ್ಯದಲ್ಲಿತ ತನುವಿರುತ್ತದೆ. 


೩ 
(> 
él 


(ಇ) ಹೈ ್ರಾಜನ್‌ ಸೈಯನ್ಸೈಡ್‌ ದಾ ಕ್ರಿವಕೆವನ್ನು ಆವಿಗೊಳಿಸಿ, ಎಚ್‌ ಸಿಎನ್‌ 


ತ್ರಿ ಮಾಡಬಹುದು. ಅಮೇರಿಕದಲ್ಲಿ ಮಿಲ್‌ಗಳನ ್ನ್ಪಶುಚಿಗೊ' ಉಳಿಸು. 


ಡ್‌ ದ್ರಾವಕ 30-75 ಪೌಂಡುಗಳ ಸಿಲಿಂಡರುಗಳಲ್ಲಿ ದೊರಕುತ್ತದೆ. ಅನಿಲ 
ಧೂಪನ ಕೋಣೆಗೆ ಆಟೊಮೈೈ ಜರ್‌ ಸೇರಿದ 
ಅನಿಲ ಬರುತ್ತದೆ. ದ್ರಾವಕದ ಪ್ರ ಯೋಗ ಸ ಸಾಧ್ಯ 
ಬ ಕಾಗದದಂತಹ ಬಿಲ್ಲೆ ಗಳನ್ನು, `ಜೈಕ್ಲೋನ್‌) 
ೂಕದಷ್ಟೇ HON, ಇರುತ್ತದೆ. 
HCN, ದಿಂದ ಖಾಲಿ ಗಡಂಗು. ಧಾನ್ಯದ ರಾಶಿ ಇತ್ಯಾದಿಗಳಿಗೆ ಧೂಪನಕ್ಕೆ 
ತೃಪ್ತಿಕರವಾಗಿ ಉಪಯೋಗಿಸಬಹುದು. ತೊಂದರೆಯೇನೆಂದರೆ ಆದು ಬಹಳ ಹಗುರ 
ವಾಗಿರುವುದರಿಂದ, ಧಾನ್ಯದ ರಾಶಿಯೊಳಕ್ಕೆ ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ 






ಡ್ನ 
Cy 
ಛಿ 
a 
a 
[CR 


115 





ದರೂ, ಒ 


ವ 


ೂಪಕವ 





ಡಿ 


ಇದು ಧ 


3 
3 
3 
ಡಿ 
ಜೆ 
ಭಾ 
G 
Dm 
pe 
೧ 
ಸು 
4 
ಸ್ಥ 
fe 
& 10 
ವಜ 
[CQ (ಎ 
ip (ಪ 
BE 1 
ಇ.ಡಿ 
D 
ಇಬ್ನ yp 
41 
ನಿ 
a 
ಇ 
ಸ್ರ 
KR 
pa 
ಛ ಭಿ 
Ss 
BB. 
Hu 


ಗಿ ಘನ. 


ಇದಕ 
ಯವನ್ನು ತಪ್ಪಿಸಬಹುದ 


ದ 
ರೆ ಪಾ 


ಒಂ 


ಎತ್ತಿ 





ಡಿ 

ಗ್ರ 
kA 
ಶು 


1 


ಖು 


ಕಿ 


ಹ 


ಗಳೆರಡರಲ್ಲೂ 


ಶ್ರಮಾಡಿ, ಬೆ 


ರೂಪ 
11) 


ಗಳೊಡ 


ಮಹಾ 


ಎರಡನೆಯ 
ಶಪಗಳಲ್ಲಿ ಇದು ದೊರಕದೆ ಇವರ 


ಬಂತು. 


pe 
ಟು 


ಮು 


ವಿಲ್ಲದ ದ್ರಾವಕ. 


ಬಣ 
`ಾ 


ಬಣ್ಣ 


ನಗ ಕಡಮೆಯಾಯಿತು. 


ವತ್ತಿ 
ಖರ 


ಹ 


3 





ಇದನ. 


ಗಿಂತ 2.63 
ಕರಗುತ್ತದೆ. 


ಗು 


ಶವದ 


ಗಿ ಇಳಿಯ 
py 
[x] 


ಚ 
ರಬ್ಬರ , ಗೋಂದು, ಮಯೆಣ, ಮರ್ನಿಷ' ಮ 


ರಷ್ಟು ಭಾರ. ಆದ್ದರಿಂದ. ಚೆನಾ 


ಇ 
3 
ಥೆ 
1 
(ಸ 
| 
Kd 
pn 
py 
1 
ತ್‌ 
B 
೧ 
ಣಿ 


ಕ 


.ದರೆ. ಅತ್ಯಂತ 


ನ್ಹಿಗ್ರ ಉಪಯೋಗಿ 


ಉಷ: 


ಲ 


ಇ ಹೆಚ್ಚಿನ 
ಚ 


75°F ಅಥವ 


ಸ 


ಯಲ್ಲಿ 
ವಿಷಕರ. 


ಜಿ 


ಆವಿ ಮನುಷ್ಯರಿಗೂ ಅಪ 


೦68 


೨ 


ುರಿಯಬಹುದು, 


ಘು 





ಹಾಕಬಹುದು, 


ಬೇಗ ಆವಿಯಾಗ 
ದ್ಯಾನದಿಬೂ 


7 


ಮಾಂ 


ಸ 
ಇಪಕವನ್ನು. ಬ್ಲೈ 
ಇಪಕವನ್ನು. ಬ್ಬ 


ಬು 


[et 


ಕೆಲಗೆ 


ಇ 


ಹುರಿಯಬಹುದು. 
ಗಳನ್ನು ಎತ್ತರವಾಗಿ 


ರಿ 


ಣೆಯ 
4 


ಲ 


ವ 


ರಿಯಬೈೇಕು. ಇದರಿಂದ 
ುಕೊ 
ಪಕ 
3ಚೇ 


No) 


ನ. 





116 


ಸೂ 
ಸು 
ಗೆ 
9 


ಧೂಪಕಕ್ಕೆ ಒ 


ವರೆಗೂ 


4-36 ಗಂಟೆಗಳ 


2 


ಡ್‌ ಮಿಶ್ರಣಗಳು 


ಕಾರ್ಬನ್‌ ಬೈಸ ಫೈ 


ಎಂಬುವನು 
ಅಸಾಯವನ್ನು 


iv? 
ನ ಬೆಂಕಿ 


ಧೃಡ 


117 


ಪ್ರಯೋಗಗಳನ್ನು 
೨ 


ದ್‌ 


ನಂ 


ನಿಧಾನವಾ 


K 
೧ 
[3 
1 


ಗಾಳಿಗೆ 


ುರುತ್ವ 1,595, 


ಗ 


( 


ಇ 


ಸತಿ 
ಪಮ 





ಮಾತ್ರವೇ ಉ 


1 5 
KI 
ke) 
HE 
2% 
೧12. 
> 
13 
| 
ಡೆ 
£8 
ಬಿ 
i 3 
ಕಾ 
2 
3p 
oS 
pe 
ತು 
ಇ 
Ke 
ಸಜ ಜು 
ಆ 
ಚ 
ಭು 
ತ 
5 3 
3 ಲ 
ಸ CR 
Be 





[a 


ಲಿನ್‌ ಡೈಕ್ಲೊ 


೪11) ಈಫೈ 





5 

12 

(2 

TI 

of 

ಗ 

5) 

ks 

7 

po] 

3 

ನ 

[el ನ 
ಎಟ 
Hp 
5B 
3 ಗ್ದ ದಿ 
3 
aH DvD 
WL 
ಜನಿ 
[Ss 
pA ತಿ 
3 pe 8 
ರ 
8 


ಸ್ನ 


ಇದನ್‌ 


ನವನ್ನು. . 


ಬತ್ತದ, 
ದೆ 
ಪಾಂ 


ಲೀನವಾಗ 


118 







KM ಇರ. 1 ಬಿ ಬ ಇಜ್ಲ (72 ೪ ೧ Re] 
yuunks ತ್ಸ ಗ್ಗ gu 
ಆ ಟಿ ಚಚ ಭ 1 8 CR 
ಚಿತ್ತ ಲ್‌ ಶ್‌ is 1೫1. 4 
- ಸ ಖು ದರಿ 
aK | ೫) 13 “8 
Ig 0% [Re 
36 01 H ಐ ೯ ್‌ “ಲ್ಲಿ 
“BEG 411 ೧38 
0 A: 4 ದ ER 
ಇ 1 (1 Pues 22 ಇ ಬಜ ಪ್ರ 
Sed ೬ 1| ಇ ಜಸ್ಟ್‌ 
pe ಟಃ 
ಇ. 132 “ 3 
ರಟ ಜರೆ. ಜಾ 
mh (5 6 w 
“pS ಆ ಬ್ರ ಲ A ಭ್ರ 
BUREN ೨7 HB 
೫ ಡ್ಯ 1 ಭಿ 3 
ಔಡಲ ಕ.ಕ್ತಿ ಳೆ Rx 
ಗ ಲ್ಲಿ ಅ P30 
MSDS ಥಾ 
gS DY Es gE 
BN PY ಓಟ ಗ 5 ಈಸ 3 ಇ 
ಆ ಗಭ ಸಗ್ಗ ಬತ ಕ್ರ " HEDGE 
ಚ ಸಸ ಜಿ ಟ್ರೆ Mn A 9) 4೬ 
CN CRS pe: RS) < 
Ea CR: ಟಿ. ತ್ರಿ SNAG 
೧ ಡೆ ಟ್ರ | ~ 5% J ಇಗ ತ್ರ 3 Bi 
ಅ. (001 ೧೫.711 1 CR KR 
23 ಶಟಟ ಣಜ ಅ = 1) HA ಚಿಪಿ 
1 %ೌ kas ಗ್ಧ ಗ ೧5 0 ದ್‌ « 2 BRN 
p ೫ ಜೆನ Ka 7 ಇ 6 
ದ ತ್ರ ಓಸಿ > ORS 
el ಸ (ಬ 1 Ye ನ R 
ಸ್ಸ WB (ನ ಇಲಿ ೪ « ಎ ಛೃ 
ಣಜ ಗ್ಗ ಡಿ BW 2 pe 
“BW ದ್ದ ಲ 
BBS NGG ನ ಅಂಬಲ 
Bm ಟಿ 2 ಜೆ ಇಗೆ |e EE 





ನ್‌ 


೬ 


ಗ ಈಶ್ಛೈ 


ಭ್‌ 


| 


ಉಂಟಾಗುತ್ತದೆ. 


ಸಯಾನೊಸಿಸ್‌ 


ು ಮನುಷ, 


ಗಳಿಗೆ ಅತ್ಯಂತ ವಿಷಕರ. 
ಇದ 


- 
ಇ ಜನ 


ದಲಿ 
ದ 


ರತ 


ಹ್‌ನೊಡನೆ ಬಿರ 


ಡೈಟಕ್ಷ್ಮೈ 
ದ್ದರೂ, ಭ 


ದ ಬೆಂಕಿ ಅಪಾಯವಿಲ್ಲ. 


ಈ ಮಿಶ್ರಣದಿ 


ನ. 


ುದ 


ದ 
ಕ 





೧ ಭಖ ಜಾ ಐ > 4 DRG ೧ಡಿ 
> Ba ಇ. ಓಸಿ ಇಹ ಇರ AD 
ಸ Y ಗ್ಯ ೨1 
Hi BSS 100 1131] 
$y) ಇಳಿಕ EUS 
[mR ಲ 4 le 
4 gE ( ಔಶ 1 1 3 9 BE 
> ಕ ೪ ಸ ಭ್ರ AIST 
Ku ಇಬ” o MB mm SY 
J ಜೆ ಕ SL mR cA 
SRE ಶಕ್ತ ಡೌ ASH ಸ 
BS ಬೀಟಿ ಕಟ THA ಬಿ 
ಟಿ? ಎಟ ELBE ಇಡ ಇ ಬ ಬೇಡ ಶೌ 
“ಜ್ಯ Fh gS 
ಟ್‌ ಜು SBE 
ಗ ಎ ಭಿ ವ ಳ್ಳ ೬ ೀ್ರ OE 
pa ಡ್‌ ಇ“ೌ್ಷ ಇಸಿ ೫1 ಶ್ತ 
ಇ ತ್ಸ BUG ನಿ 
BRE ಸಾವಿ ಸನ್ನೆ 

ಣಿ ಬ ದ ಲ ಇ ರಸ 8 
ಲಾಸ್ಟ ಬೆಡ ಲ್ಲ “RED 
DE ARAN 
wb US Rk gr 2k gu 
Bi NN 
, J (2 ಪ 
ಇಗೆ ಇನಿ ಜಿ ನಿ ಭಾಗ py 
4 ENT 
rm Ry ನ್ದ ಆ. ೬.1೫. 

ಎ ಸ ಇ (ಸ್ಟೆ 8 ದೆ 
ಬಾಸ್ನ ೫ BN ಡೆ 
| ಇಟ್ರೆ ಎಸ ಭಟ್ಟ ಪಚ 0" 
೫0 ॥ಗೆ ಇಲ್ಲ ಶಿ GRY SE 
ದ; 2 ಸ AH od ಗ್ದ 
ಐ ಜಚ ಟನ ಭಿ ಭು ಭಭ ೪5 ಕೃಶ 
ಬಸ ಭ್ರ AES ESD ಬಾಪ್ತಿ 
uBR ೪ 0 ಬ ಟಿಗೆ ಟಿ ಇಟಿ 


3 


ಡಿ 


ಗಾಳಿಗಿಂತ 


ನ್‌ 


1,732, 


2ರಣ ಉಷ್ಣಾ ಂಶದಲ್ಲಿ ಇದೊಂದು 
ಗಳಲ್ಲಿ (10-150 


ಡಿನ ಟಿನ್‌ಗಳಲ್ಲಿ 
ಉಂಟು, ಅನಿಲವನ್ನು ಮೂಸಿನೊ 


ವ 


ಣ 
ಸುತ್ತದೆ, 


ತ್ತ 


pe 


ದ್ರ 


ದು ಬ 
ಎ 


ವೆೊಇ 
ದಿಯ: ತ್ತದೆ. ವಿಶಿಷ್ಠ ಗುರು 
ಸಾ 


py 


ಜಾಗವನ್ನು ಆಕ್ಟ 
ದಃ 


ಸೊ 


ವಕ ರೂಪದಲ್ಲಿ ಸಿಲಿಂಡರ. 


ಲ 


ಸಾಯುತ್ತ 


ನ 


ದ್ದ 


ಪೌಂಡುಗ 
€. 


೮. 
ವನ್ನು 


ಎ 
ನೆ 


3 
ಡ್‌ 


ನ ತೂಕ !5 
ಈ ಧೂಪ 


ಬ್ಟ್ನಣ 


ಅನಿಲದ ಪರಿಣಾಮವಾಗಿ, ಅವು 


ಸೆಗ್ರೆ (11.1°Fyಗಳಲ್ಲಿ 


ಗ್ಯಾಲ 
ದರೆ ವಾಕರಿಕೆಯಾಗು 


120 ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 





ವಾಯು, ಸನ್ನಿಗಳುಂಟಾಗಿ ಕೊನೆಯಲ್ಲಿ ಸ 


i 





ಸುಲಭವಾಗಿ ತಿಳಿಯುವುದಿಲ್ಲ. 

ನಗಿ ಕಂಡುಹಿಡಿಯಬಹುದು. ಈ 
ಅನಿಲದ ಮಟ್ಟ ಅಪಾಯಕ ಕರ, 

ಬಗೆಯಲ್ಲಿ ಪ್ಪ ಗಿ ರೆ 


ಸ ಸ್ವರ. ಪ್ರ ೦ 
ಕೊಳವೆಯ ಮೂಲಕ ಮಾಳಿಗೆಯ ಹತ್ತಿರದಿಂದ. ಧೂಪಕವ 
ಕೊಳವೆಯ ತುದಿ ಮುಚ್ಚಿದ ದ್ದು, ಅದರ (ಬರುವ ಸಣ್ಣ ರಂದ್ರ ಸ ದ್ರಾವಕ 
ರಾಶಿಯ ಮೇಲೆ ಅಡ್ಡಡ್ಜಲಾ! ಗಿ ಹೊರಚಿಮ್ಮುತ್ತದೆ. ಕೆ ಅಸಗಾರನಿಗೆ ಕ್ಯಾನಿಸ್ಟರುಗಳಿ 


ಕಿ 
ರುವ ಮುಖವಾಡವಿರಬೇಕು. ದ್ರಾವಕ ಹೊರಕ್ಕೆ ಬಂದೊಡನೆ ಆವಿಯಾಗುತ್ತದೆ. 
ಇದನ್ನು ಹೊರಗಿನಿಂದಲೂ, ಅದೇ ರೀತಿ ಅಳವಡಿಸಿದ ಕೊಳವೆಗಳ ಮೂಲಕ 
ಹಾಕಬಹುದು. 1000 ಘನ ಅಡಿಗಳಿಗೆ 1-2 ಪೌಂಡು ಪ್ರಮಾಣ ಸಾಕು. ಕಣಜ 
ದೊಳಗಿನ ಸುತ್ತಲೂ ಗೋಡೆ ಅನಿಲವನ್ನು ಹೀರದಂತಿರಬೇಕು- 16-24 ಗಂಟೆಗಳ 
ನಂತರ, ಬಾಗಿಲ ವನ್ನ ತೆರೆದು ಗಾಳಯಾದ ಬೇಕು. ಬಾಗಿಲನ್ನು ತೆರೆಯುವಾಗಲೂ 


ಮುಖವಾಡವನ್ನು ಧರಿಸಿರಬೇಕು, 4-8 ಗಂಟೆಗಳ ಕಾಲ ಗಾಳಿಗೆ ಬಿಟ್ಟಿರಬೇಕು. 


ಭಾರತದಲ್ಲಿ ದಾಸ್ತಾನಿನ ಕೀಟಗಳಮೇಲೆ ಇದನ್ನು ಪ್ರಯೋಗಿಸಿಲ್ಲ. ಬೆಲೂಚಿ 
ಸ್ತಾನದಲ್ಲಿ ಕಾಡ್ಲಿಂಗ್‌ ಪತಂಗದ ಹುಳುಬಿದ್ದ ಹಣ್ಣುಗಳ ಧೂಪನಕ್ಕೆ ಉಪಯೋಗಿ 
ಸುತ್ತಾರೆ. 

xii) ಕ್ಲೋರೆ ಇಪಿಕ್ರಿನ್‌ : ಇದು ಯುದ್ಧುನಿಲ. ವಿಶೇಷ ಏರ್ಪಾಟುಳ್ಳ 
ಮೇಲೆತ್ತಿಗೆಗಳಲ್ಲಿ ಧಾನ್ಯದ ಧೂಪನಕ್ಕೆ ಬಳಸುತ್ತಾರೆ. ಅದೊಂದನ್ನೇ ಉಪಯೋಗಿ 
ದಾಗಲೂ ಅಥವಾ ಕಾರ್ಬನ್‌ ಟೆಟ್ಟಕ್ಲೋರೈಡ್‌ ಅಥವಾ ಟ್ರೈಕ್ಲೋರೊ ಈಷ್ಟೆ' ಲಿರ್ನ 
ನೊಂದಿಗೆ ಮಿತ್ರಿಸಿ ಉಪಖೋಗಿಸಿದಾಗಲೂ ಪ್ರಯೋಗಿಸಿದಾಗಲೂ ಪ್ರಯೋ 
ಜನಕರವಾಗಿದೆ. ಬಹುಮಟ್ಟಿಗೆ ಹಿಟ್ಟಿನ ಗಿರಣಿಗಳಲ್ಲಿ ಧೂಪನಕ್ಕೆ ಉಪಯೋಗ. 

ಇದು ಸ್ವಲ್ಪ ಹಳದಿ ದ್ರಾವಕ; ನೀರಿಗಿಂತ 1] ಯಷ್ಟು ಭಾರ, ಒಂದು 
ಗ್ಯಾಲನ್‌ 17 ಪೌಂಡು ತೂಗುತ್ತದೆ. ವಿಶಿಷ್ಟ ಗುರುತ್ವ 1.629; ಕುದಿಕುವು 112, 

* ಸೆ ಗ್ರೆ. ತೆರೆದಾಗ ಧೂಪಕ ನಿಧಾನವಾಗಿ ಆವಿಯಾಗಿ. ಗಾಳಿಯೊಡನೆ ಮಿಶ್ರವಾಗು 
ತ್ತದೆ. ಈ ಮಿಶ್ರಣ 77' ಮತ್ತು 20. ಅಂಗುಲ ವಾಯು ಒತ್ತಡದಲ್ಲಿ ಗಾಳಿ 
ಗಿಂತ 1.5 ರಷ್ಟು ಭಾರ. ಸಾಮಾನ್ಯ ಸ್ಥಿತಿಯಲ್ಲಿ ಕ್ಲೋರಶೊಪಿಕ್ತಿನ್‌ ಸಿಡಿಯುವುದಿಲ್ಲ. 
ಹೊತ್ತಿಕೊಳ್ಳುವುದಿಲ್ಲ. ಕೀಟಗಳಿಗೆ ಅತ್ಯಂತ ವಿಷಕರ, ಮನುಷ್ಯರಿಗೂ ವಿಷಕರ. 


k 
[ 
ಕಃ 


ದಾಸ್ತಾನು ಕೀಟಿಗಳ ಹತೋಟ 121 


, ಮೂಗು. ಗಂಟಲುಗಳ ಉರಿಯುಂಟಾಗುತ್ತದೆ. ಆದ್ದರಿಂದ ಕೆಲಸಗಾರರು 
ನ ಮವಾಡವನ್ನು ಧರಿಸಿರಬೇಕು., 

ಇದು 1-100 ಪೌಂಡು ಹಿಡಿಸುವ ಸಿಲಿಂಡರುಗಳಲ್ಲಿ ದೊರೆಯುತ್ತದೆ. 
1000 ಮಣ ಧಾನ್ಯ ಕ್ಕೆ 2 ಪೌಂಡು ಪ್ರಮಾಣ, 48 ಗಂಟೆಗಳ ಕಾಲ ಹಾಕಿರಬೇಕು. 
ಮೊಳಕೆ ಶಕ್ತಿ ಕಡಮೆಯಾಗುವುದರಿಂದ (ಅದರಲೂ ಧೂಪಕ ಹಾಕಿದ ಧಾನ್ಯಕೆ 
ಗಾಳಿ ಸಾಲದಿದ್ದ ರೆ) ಬಿತ್ತನೆ ಧಾನ್ಯಕ್ಕೆ ಉಪಯೋಗಿಸಬಾರದು. ಮಿಲ್‌ ಮಾಡಲು. 
ಅಡಿಗೆ ಮಾಡಲು ಸಹ ಧಾನ್ಯ ಕೆಡುತ್ತದೆ. 

೫111) ಟ್ರೈಕ್ಲೊ ಕೊ ಕಈಥೈಲಿನ್‌ : ದಾಸ್ತಾನಿನ ಕೀಟಗಳ ಧೂಪಕಕ್ಕೆ 
ಇದರ ಉಪಯೋಗವನ್ನು 1928 ರಲ್ಲಿ ತಿಳಿದರು. ಹೆಚ್ಚು ವಿ ಷಕರ ಧೂಪಕಗಳ 
ಬೆಂಕಿ ಅಪಾಯವನ್ನು ಕಡಮೆ ಮಾಡಲು ಅವುಗಳ ಜತೆಗೆ ಇದನ್ನು ಮಿಶ್ರಿಸಲು ಸೂಚಿ 
ಸಿದರು. ಇದು, ಭಾರಮದ, ಬಣ್ಣವಿಲ್ಲದ. ಹೊತ್ತಿಕೊಳ್ಳದ ದ್ರಾವಕ. 88” ಸೆಗ್ರೆ 
ಗಳಲ್ಲಿ ಕುದಿಯುತ್ತದೆ. ವಿಶಿಷ್ಟ ಗುರುತ್ವ 1.477. ವಿಷರಾರತ್ವದಲ್ಲಿ ಕಾರ್ಬನ್‌ ಟೆಟ್ರ 
ಕ್ಲೊ ಕರೈ ಡ್‌ನ್ನು ಹೋಲುತ್ತ ದೆ. 

ಪರಿಣುಮಕರ ಪ್ರಮಾಣ 1000 ಘನ ಅಡಿ ಜಾಗಕ್ಕೆ 13 ಪೌಂಡು: 48 
ಗಂಟೆಗಳ ಕಾಲ ಒಡ್ಡಿ ಬೇಕು. ಈ ಶಕ್ತಿಯಲ್ಲಿ ಹುರಳಿ ಬೀಜದ ಮೊಳಕೆ ಶಕ್ತಿ 
ಕೆಡಲಿಲ ಆದರೆ ಇನ್ನೊಂದು ಪ್ರಯೋಗದಲ್ಲಿ 220 ಪೌಂಡು ಗೋಧಿಗೆ ಟಿನ 


ಕ 


ಬ್ರಾಯ್ಲಿಸ್‌ ಮಾರಿಟಾನಿಕಸ್‌ ದುಂಬಿಗಳು ಸೈಟೂಫಿಲಸ್‌ ಒರೈಜಿ ಲಾರ್ವಗಳು ಬಿದ್ದಾಗ 
ಈ ಧೂಪಕವನ್ನು 46 ಗಂಟೆಗಳ ಕಾಲ "ಹಾಕಿದಾಗ, ಗೋಧಿಯ ಮೊಳಕೆಶಕ್ತಿ ಸ್ವಲ್ಪ 
ಕೆಟ್ಟತ್ತು. 

೫1೪) ವಮೂಥೈಲ್‌ ಫಾರ್ಮೇಟ್‌ : 1928ರಲ್ಲಿ. ಕಾಟನ್‌ ಮತ್ತು 
ರೊ ಆರ್ಕ್‌ ಈ ಧೂಪಕದ ಉಪಯೋಗವನ್ನು ಪರಿಶೀಲಿಸಿದರು. ಕುದಿಬಿಂದು 

37.8° ಸೆಗ್ರೆ (87,229 F). ಗಾಳಿಯಲ್ಲಿ ಕೆಳಮಿತಿ ಶೇಕಡಾ 6 ಮೇಲ್ಮಿತಿ ಶೇಕಡಾ 

20; ಹೊತ್ತಿಕೊಳ್ಳುತ್ತದೆ. ಮೂಥೈಲ್‌ ಫಾರ್ಮೇಟ್‌ ಮತ್ತು ಕಾರ್ಬನ್‌ ಡೈಯಾ 
ಕ್ಷೆ ಎಡ್‌ ಮಿಶ್ರಣ ಮಾರುಕಟ್ಟೆಯಲ್ಲಿ ದೊರಕುತ್ತದೆ. ಶೂನ್ಯತೆಯಲ್ಲಿ ಕಾ ಳುಗಳ ಸ್ತು 
ಗಳಿಗೆ ಧೂಪಕ ಹಾಕಲು ಸ್ವಲ್ಪಮಟ್ಟಿಗೆ ಉಪಯೋಗಿಸುತ್ತಾ ರೆ. ಮಿಶ್ರಣದಲ್ಲಿ ಶೇಕಡಾ 
15ರಷ್ಟು ಮೊಥ್ಯೈ ಲ್‌ ಫಾರ್ಜೀಟ್‌ ಇದ್ದರೆ ಸ 

೫೪) ಬ್ರೈಕ್ಲೋರೊ ಅಸಿಟೂಕ್ಸ ಲ್‌ ಇದು ಇತ್ತೀಚಿನ ಧೂಪಕ 
ಜೋವಿಂಗ್‌ಡನ” “ತ್ತು ಕಾಯ್ಡ್‌ 1944 ರಲ್ಲಿ ಹಲವು ದಾಸ್ತಾನಿನ ಕೀಟಗಳ 
ಮೇಲೆ ಇದನ್ನು ಪರೀಕ್ಷಿಸಿದರು. ಜರ್ಮನಿಯಲ್ಲಿ ಗಡಂಗುಗಳ ಧೂಪನಕ್ಕೆ ವಿಶೆ 
ವಾಗಿ ಬಳಸುತ್ತಾರೆ. ಕುದಿಬಿಂದು 85° ಸೆ ಗ್ರೆ (185° ೯). ಬಲು ಬೇಗ ಆವಿ 


122 ಮನೆ ಕೀಟಿಗಳು, ಇತರ ಸೀಡೆಗಳು ಹಾಗೂ ಅವುಗಳ ಹತೋಟ 


ಯಾಗುತ್ತದೆ. 285 ಸೆ ಗ್ರೆ ಗಳಲ್ಲಿ, ಅವಿ ಗಾಳಿಗಿಂತ 3ರಷ್ಟು ಭಾರ, ಹೊತಿ 
ಕೊಳ್ಳುವುದಿಲ್ಲ. ಲೋಹ, ಪಾಲಿಷ್‌, ಬಣ್ಣ. ರೇಷೆ ಷೈ ಮೊದಲಾದ್ದನ್ನು ಕೆಡಿಸುವುದಿಲ್ಲ. 
ಭಾರತದಲ್ಲಿ ಇದರ ಉಪಯೋಗವನ್ನು ನ ಸಬಃಕಾಗದೆ. 


೫೪1) ಗಂಧಕದ ಡೈ ಆಳೆ ಕ್ಲೌಡ್‌ : ಇದು ಅತ್ಯಂತ ಹಳೆಯ ಧೂಪಕಗಳ 
ಲ್ಲೊಂದು. ವ ುನೆಗಳ ಸೋಂ Nis ಶುಚಿತ್ವಕ್ಕೆ ಕೈ ಹಳೆಯ ಸೋಂಕು ನಿವಾರಕ ಎಚ್‌ಸಿಎನ್‌ 
ಅನಿಲ ಬರುವ ಮೊದಲು, ಹಿಟ್ಟಿನ ಗಿರಣಿ ಸೆಗಳಲ್ಲಿ ಉಪಯೋಗಿಸುತ್ತಿದ್ದರು. ಇದು 
ಲೋಹ, ಬಟ್ಟಿ, ಬಣ್ಣಗಳನ್ನು ಮಾಸಲುಗೊಳಿಸುತ್ತದೆ. ಧಾನ್ಯ, ಹಿಟ್ಟನ್ನು ಕೆಡಿಸು 
ತ್ತದೆ. ಗಂಧಕವನ್ನು ಸುಟ: ಟ್ಟು ಉತ್ಪತ್ತಿ ಮಾಡಿದರೂ, ದ್ರಾವಕ ರೂಪದಲ್ಲಿ ಸಿಲಿಂಡರು 
ಗಳಲ್ಲಿ ಮಾರುತ್ತಾರೆ. ಕುದಿಬಿಂದು 10* ಸೆಗ್ರೆ. 77°F ಗಳಲ್ಲಿ ಹೊತ್ತಿಕೊಳ್ಳು 
ವುದಿಲ್ಲ. 1000 ಘನ ಅಡಿಗಳನ್ನು ತುಂಬಲು 164 ಪೌಂಡುಗಳು ಬೇಕು. ಕೀಟಗಳಿಗೆ 
ಸುಮಾರಾಗಿ ವಿಷಕರ, ತೀವ್ರ ಕ್ರಿಯಾಶಕ್ತೆ; ಆದರೆ. ಇಳಿಯುವ ಶಕ್ತಿ ಇಲ್ಲ. ಸ್ವಲ್ಪವೇ 
ಆದರೂ. ಕೆಲಸಗಾರನಿಗೆ ಬಹಳ ವೇದನೆ. 


2) ಕೀಟನಾಶಕಗಳು ; 
) ಡಿಡಿಟಿ: (ಡೈಕ್ಲೋರೊ ಡೈಫೆನಿಲ್‌ ಟ್ರೈಕ್ಲೋರೊ ಈಥೇನ್‌), 

ಡನೆ ಮಹಾಯುದ್ದದ ತರುವಾಯ ಬಳಕೆಗೆ ಬಂದ ನವೀನ ಕೀಟನಾಶಕಗಳಲ್ಲಿ ಡಿಡಿಟಿ 
ಜನಪ್ರಿಯವಾಗಿದೆ. ಸೊಳ್ಳೆ, ನೊಣ ಇತರ ರೋಗ ಹರಡುವ ಕೀಟಗಳ ಹತೋಟಿಗೆ 
ಇದನ್ನು ಯುದ್ಧರಂಗಗಳಲ್ಲಿ ಉಪಯೋಗಿಸಿದರು. 1874 ರಲ್ಲಿ ಜೀಡ್ಲರ” ಇದನ್ನು 
ಶಕ್ತಿಯುತ ಗಂಧಕಾಮ್ಲವಿಲ್ಲದಿದ್ದಾಗ. ಅನಾರ್ದ್ವ ಕ್ಲೋರಾಲ್‌ ಮತ್ತು ಕ್ಲೋರೊ 
ಬೆನ್‌ಜಿನ್‌ಗಳನ್ನು ಪೃತಿಕ್ತಿ ಯೆಗೊಳಿಸಿ ಸಂಯೋಜಿಸಿದರು. ಬಣ್ಣವಿಲ್ಲದ, 'ದಾಸನೆ 
, ಇದ್ದ ಮಟ್ಟಿಗೆ ಸ ಸಿ ರವಾದ ಸಂಯೋಜಕ ನೀರಿನಲ್ಲಿ ಕರಗುವುದಿಲ್ಲ. ಜೈವಿಕ 
ನಕಾರಿಗಳಲ್ಲಿ ಕರಗುತ್ತವೆ. ಶಕ್ತಿಯುತ ಆಮ್ಲಗಳನ್ನು ನಿರೋಧಿಸುತ್ತವೆ; ಆದರೆ. 
ರಪ ಯು ಕರಗಳನ್ನು. ನಿರೋಧಿಸಲಾರದು. ಡಿಡಿಟಿ ದ್ರಾವಣ, ಗಂ ಧಕಾಮ್ಲದ 
ಶೇಷವಿರುವುದರಿಂದ ತುಕ್ಕು ಹಿಡಿಸುತ್ತದೆ ಮಾರಾಟದ ವಸ್ತು ಬಿಳುಪು. ಮಯಣ 
ದಂತೆ ಪುಡಿ. ಸುಲಭವಾಗಿ ಪುಡಿಯಾಗುವುದಿಲ್ಲ. ಸರಿ ತೂಕ ಟಾಲ ತೆ ಅಥವಾ 
ಜಿಪ್ಸಮ್‌ ಸೇರಿಸಿದರೆ ಬೇರೆ ಬೇರೆ ಪ್ರಮಾಣ ಡಿಡಿಟಿ ಇರುವ ಧೂಳಾಗುವಂತೆ 
ಅರಿಯಬಹುದು. 


ಛಾ ಕೆ pa 
2 30 
ಜ್‌ 


[G8 


ಇದು ಮುಖ್ಯವಾಗಿ ನರಪಾಷಾಣಿ, ಸ್ಪರ್ಶನಾಶಕ ಮತ್ತು ಹೊಟ್ಟಿ ಪಾಷಾಣ 
ಕೆಲಸಗಾರರಿಗೆ ಅಪಾಯವಿಲ್ಲ. ಖನಿಜ ತ್ಯೇ ಲಗಳಿಗಿಂತ ಸಸ್ಯ ಜನಿಕ ಎಣ್ಣೆಗಳಲ್ಲಿ ಕರಗಿಸಿ 
ದಾಗ, ವಿಷಕರ. ಚರ್ಮ ಹೀರಿಕೊಂಡರೆ ದುಷ್ಟ ಸ ರಿಹಾಮವಾಗುತ್ತದೆ. 


ದಾಸ್ತಾನು ಕೀಟಗಳ ಹೆತೋಟ 123 


pK 1945ರಲ್ಲಿ ಭಾರತದಲ್ಲಿ, ಡಿಡಿಟಿಯನ್ನು ದಾಸ್ತಾನು ಕೀಟಗಳ ಹತೋಟಿಗೆ 
ತೆಗೆದುಕೊಳ್ಳಲಾಯಿತು. ಶೇಕಡಾ 4ರ ಸೀಮೆಎಣ್ಣೆ ಸಿಂಪರಣೆ ಮತ್ತು ಶೇಕಡಾ ೨ 
ಧೂಳು ಡಿಡಿಟಿಯನ್ನು ಬಳಿಯುವ ಸುಣ್ಣದೊಡನೆ, ಬೇರೆ ಬೇರೆ ಪ್ರಮಾಣಗಳಲ್ಲಿ 
ಸೇರಿಸಿ. ಖಾಲಿ ಗಡಂಗುಗಳನ್ನು ಶುಚಿಗೊಳಿಸಲು ಪ್ರಯತ್ನಿಸಿದರು. ಫಲಿತಾಂಶ 
ಆಶಾದಾಯಕವಾಗಿತ್ತು. ಅಂತೂ, ಇದರ ಪ್ರಯೋಗದ ತೊಂದರೆ ಮತ್ತು ಮಿತಿ, 
ಗಡಂಗುಗಳಲ್ಲಿ ಧಾನ್ಯದ ಮೂಟೆಗಳಿದ್ದಾಗ, ಒಳಗಿನ ಹುಳುಗಳು ಸಾಯದಿರುವಿಕೆ 
ಮುಂತಾದ್ದರಿಂದ, ದೊಡ್ಡ ಪ್ರಮಾಣದ ಬಳಕೆಗೆ ಸಾಧ್ಯವಾಗುವುದಿಲ್ಲ. 

ಮೂಟೆಗಳ ಮೇಲೆ ಹೊರಗಡೆ ಮಾತ್ರ ಶೇಕಡಾ 4 ಡಿಡಿಟಿ ಧೂಳನ್ನು 100 
ಚದರಡಿಗೆ 8 ಔನ್ನಿನಂತೆ, ಧೂಳಿಸಿದಾಗ. ಮತ್ತು ಶೇಕಡಾ 5 ಸಿಂಪರಿಸಿದಾಗ, ಹೊರ 
ಗಿನ ಕೀಟಿಗಳ ಆಕ್ರಮಣವನ್ನು ತಡೆಯಬಹುದು. ಆಹಾರಕ್ಕಾಗಿ ಉಪಯೋಗಿಸುವ 
ಧಾನ್ಯ, ಕಾಳುಗಳ ಮೇಲೆ ನೇರವಾಗಿ, ಡಿಡಿಟಿಯನ್ನು ಹಾಕಲಾಗುವುದಿಲ್ಲ. ಕಾರಣ, 
ತಿನ್ನುವುದರ ಮೇಲೆ ದುಷ್ಪರಿಣಾಮ. 

ಬಿತ್ತನೆ ಬೀಜಗಳಿಗೆ ಮಾತ್ರ ಇದನ್ನು ಉಪಯೋಗಿಸಬಹುದು. ಒಂದು ಪಲ್ಲ 
(ಕ್ವಿಂಟಾಲ್‌) ಧಾನ್ಯ ೈ | ಔನ್ಸ್‌ ಶೇಕಡಾ 58 ಪುಡಿಯನ್ನು ಎಲ್ಲ ಕಾಳುಗಳಿಗೂ 
ಬೆರೆಯುವಂತೆ ಸೇರಿಸಬಹುದು. (ಸೂಚನೆ : ಇದನ್ನು ಆಹಾರಕ್ಕೆ ಬಳಸಬಾರದು.) 
i) ಬಿಎಚ್‌ಸಿ (ಬೆನ್‌ಜೀನ್‌ ಹೆಕ್ಷಕ್ಲೋರೈಡ್‌) : ಮೈಕೀಲ್‌ 
ಫ್ಯಾಶಿಡೆ, ಇದನ್ನು ಮೊದಲು 1825 ರಲ್ಲಿ ತಯಾರಿಸಿದನು. ಯುರೋಪ್‌, 
ಇಂಗ್ಲೆಂಡಿನಲ್ಲಿ ನಡೆದ ಪರಿಶೀಲನೆಗಳಿಂದ 1942 ರಲ್ಲಿ ಇದರ ಕೀಟನಾಶಕ ಶಕ್ತಿ ತಿಳಿ 


ಯಿತು. ಇದು ಗುಣಗಳಲ್ಲಿ ಡಿಡಿಟಿಯನ್ನು ಹೋಲುತ್ತದೆ. ಡಿಡಿಟಿಗಿಂತ ಬೇಗ 
ಕೊಲ್ಲುತ್ತದೆ. ಡಿಡಿಟಿಯ ಶೇಷ ಹೆಚ್ಚು ಕಾಲವಿರುತ್ತದೆ. ಇದರ ಶೇಷ ಅಷ್ಟಿರುವುದಿಲ್ಲ. 


ಇದರಲ್ಲಿ 1 ಡಿಸೋಮರ್‌ಗಳಿವೆ. ಅವುಗಳ ಕರಗುವ ಬಿಂದು ಬೇರೆ ಬೇರೆ ಆಲ್ಬ, 


ಬೀಟ, ಗ್ಯಾಮ ಮತ್ತು ಡೆಲ್ಪ. ಇವುಗಳಲ್ಲಿ ಗ್ಯಾಮ ಮಾತ್ರ ಕ್ರಿಯಾತ್ಮಕ, ಉಳಿದವು 


ಜಡ, ಕೀಟನಾಶಕಗಳ, ಬಿಎಚ್‌ಸಿಯಲ್ಲಿ ಗ್ಯಾಮ ಶೇಕಡಾ 10 ಇದು ಆಲ್ಪ ಮತ್ತು 
ಡೆಲ್ಬಗಳಂತಹ 8-10 ರಷ್ಟು ಹೆಚ್ಚು ವಿಷಕರ ಜಎಚ್‌ಸಿ ಸ್ಥಿರ ಸಂಯೋಜಕ. ಗುಣ 
ಗಳಲ್ಲಿ ಡಿಡಿಟಿಯಂತೆ, ಸಸ್ಯಜನಿತ ಎಣ್ಣೆಗಳಲ್ಲಿ ಕರಗಿಸಿದಾಗ, ಹಾನಿಕರ, ಕ್ಷೌರಗಳಲ್ಲಿ 
ವಿಘಟಿಸುತ್ತ 


ಬಿಎಚ್‌ಸಿ ಧೂಳು ಮತ್ತು ಹೊಗೆಗಳಂತೆ ದೊರಕುತ್ತದೆ. ಗಡಂಗುಗಳನ್ನು 
ಶುಚಿಗೊಳಿಸಲು. ಗೋಡೆ, ನೆಲ ಮಾಳಿಗೆಗಳಿಗೆ ಇದನ್ನು ಧೂಳಿಸುತ್ತಾರೆ. ಖಾಲಿ 
ಗಡಂಗುಗಳನ್ನು ಸಾಧ್ಯವಾದಷ್ಟು ಗಾಳಿಯಾಡದಂತೆ ಮಾಡಿ, ಹೊಗೆಯನ್ನು ಹಾಕು 
ತ್ತಾರೆ. ಭಾರತದಲ್ಲಿ ಡಿಡಿಟಿಯೊಡನೆಯೇ ಬಿಎಜಿ"ಸಿಯನ್ನು ಪರೀಕ್ಷಿಸಿದರು. 100 


124 ಮನೆ ಕೀಟಗಳು, ಇತರ ಪೀಡೆಗಳು ಮೆತ್ತು ಅವುಗಳ ಹತೋ 


ಚದರಡಿಗಳಿಗೆ 6-8 ಔನ್ಸ್‌ ಭೂಳು ಬೇಕಾಗುತ್ತದೆ. ಡಿಡಿಟಿಯ ಮಿತಿಯೇ ಇದಕ್ಕೂ 
ಮಿತಿ. 

ಬಿತ್ತನೆ ಬೀಜಗಳಿಗೆ ಮಾತ್ರ ನೇರವಾಗಿ ಬೆರಸಬಹುದು. 10,000 ಭಾಗ 
ಧಾನ್ಯಕ್ಕೆ ಶೇಕಡಾ 3 ಧೂಳು 1 ಭಾಗವಾಗುತ್ತದೆ. 


[೨3 

3. ಕೆಲವು ಇತರ ಧೂಪ ಕಗಳು: 
ಕ್ಲೋರೊಸಾಲ್‌ ಅಭಾವವಾದಾಗ್ಯ ಪೆಟ್ರೋಲಿಯಂ. ಸೈನೋಗ ಸ್‌. ಹ್ಯಾ 
ಡೈಕ್ಲೋರೊ ಬೆನ್‌ಜಿನ್‌ ಮತ ಲ 


ಲ್ಲ ನ್ನ 
ಲಾಯಿತ್ತು. ಇವುಗಳಲ್ಲಿ ಸಗಾನ್‌ ಮತ್ತು ಪೆಟ್ರೋಲ್‌ 4 ಕಾರ್ಬನ್‌ ಟೆಟ್ಟ 


ಕನ್‌ ಡೈಜ್ರೋನೈಡ್‌, 1000 ಘನ ಅಡಿಗಳಿಗೆ 2-3 ಪೌಂಡು 

ಅಲ್ಯೂಮಿನಿಯಂ ಫಾಸ್‌ಫೈಡ್‌ ಬಿಲ್ಲೆಗಳು ಒಂದು ಟನ್‌ ಧಾನ್ಯಕ್ಕೆ 3 
ಬಿಲ್ಲೆಗಳು. 1000 ಘನ ಅಡಿ ಜಾಗಕ್ಕೆ 6-15 ಬಿಲ್ಲೆಗಳು ಬೇಕಾಗಬಹುದು. ಇದು 
ಅಲ್ಯೂಮಿನಿಯೆಂ ಘಾಸ್‌ಫೈಡ್‌ ಮತ್ತು ಅಮೋನಿಯಂ ಕಾರ್ಬಮೇಟ್‌ಗಳ ಮಿಶ್ರಣ 
ಪ್ರಯೋಗಿಸಿದ್‌ಗ. ಸುತ್ತಲಿರುವ ತನುವಿನ ಸಂಯೋಗದಿಂದ ಫಾಸ'ಫಿನ್‌ (ಔಟ) 





ಕಾರ್ಬನ್‌ ಡೈಯಾಕ್ಸೈಡ್‌ ಮತ್ತು ಅಮೋನಿಯ (1)ಗಳಾಗುತ್ತವೆ. ಕಾರ್ಬನ್‌ 

ಡೈಆ ಕ್ಸೈಡ ಡ್‌ "ಮತು ಅಮೋನಿಯಗಳು ಫಾಸ್‌ಫಿನ್‌ದ ಹೊತ್ತಿಕೊಳ ಳ್ಳುವ ಗುಣವನ್ನು 

ನಿಲ್ಲಿಸುತ್ತದೆ. IN 

4) ನ್ಯಾಫ್‌ಲಿನ್‌ : | 
ಇದನ್ನು ಬೀಜಗಳ ರಕ್ಷಣೆಗೆ ಆಗಾಗ್ಗೆ ಬಳಸುತ್ತಾರೆ. ಪ್ಯಾರಡೈಕ್ಲೋರೊ 


ಬೆನ್‌ಜಿನ್‌ ಅಷ ನ ಹಜೆಯಾಗದಿದ್ದ ರೂ, ಗಾಳಿಯಾಡದಂತೆ ಭದ್ರಪಡಿಸಿದ ಧಾರಕ 
ಗಳಲ್ಲಿ ಪರಿಣಾಮಕರ. 1000 ಘನ ಅಡಿಗಳಿಗೆ 255 ಸೆಗ್ರೆ (77°F) ಗಳಲ್ಲಿ 
0.04 ಪೌಂಡು ಸಾಕಾಗುವುದರಿಂದ, ಮಿತವ್ಯಯಕಾರಿ, ಬಿಳಿ 'ಹರಳಿನಂತಹ ವಸ್ತು. 
ಗಾಳಿಗೆ ತೆರೆದಾಗ, ನಿಧಾನವಾಗಿ ಅನಿಲೀಕರಿಸುತ್ತದೆ. ಆ ಆವಿಯೊಡನೆ ಒಳಗಿರಿಸಿದ 
ಕೀಟಗಳಿಗೆ ವಿಷಕರವಾಗುತ್ತದೆ. ತೀವ್ರತರ ಧೂಪಕವಲ್ಲವಾದರೂ, ಜೀಜಗಳಿಗೆ 
ದೀರ್ಥಕಾಲ ರಕ್ಷಣೆ ಕೊಡುತ್ತದೆ. ಕರಗುವ ಕಾವು 80.1° ಸೆಗ್ರೆ (176.18° [); 
ಕುದಿಬಿಂದು 217,699 ಸೆಗ್ರೆ (424.2° [), 

» ಜಾನುವಾರುಗಳಿಗೆ ಬೇಕಾಗುವ ಧಾನ್ಯ. ಧಾನ್ಯ ದ ವಸ್ತುಗಳನ್ನು ಇದ 
ರಿಂದ ಧೂಪ ಮಾಡಕೂಡದು; ಏಕೆಂದರೆ, ಆ ವಸ್ತುಗಳಿಗೆ ವಾಸನೆ ಬಂದು, ರುಚಿ 


ದಾಸ್ತಾನು ಕೀಟಗಳ ಹತೋಟ 125 


ಕೆಡುತ್ತದೆ. ಮಾಂಸ, ಮೊಟ್ಟೆಗಳಿಗೂ ಸಹ ಕರೆಯಾಗುತ್ತದೆ. ಅಂತೂ, ಮೊಳಕೆ ಶಕ್ತಿ 
ಅಷ್ಟು ಕೆಡುವುದಿಲ್ಲ. 
5. ನಿಕೋಟಿನ್‌: 

ಶುದ್ಧ ನಿಕೋಟಿನ್‌ ಎಣ್ಣೆ ಯಂಥ, ಬಣ್ಣವಿಲ್ಲದ ದ್ರಾವಕ, ವಿಶಿಷ್ಟ ಗುರುತ್ವ 
1,009, ಕುದಿಬಿಂದು 274. ತ್ರಾ ಸೆ ಗ್ರೆ 100೨ ಡಿಗ್ರಿಗಳಿಗಿಂತ ಕಡಮೆ ಶಾಖದಲ್ಲಿ 
ಬಿಳಿ ಮೋಡದಂತೆ ಆವಿಯಾಗುತ್ತದೆ. ತೀವ್ರ ಮಾರಕ ವಿಷ, ಶ್ವಾಸನಾಳವನ್ನು 
ವಿಶ್ನತ್ವಗೊಳಿನಿ ಸಾವನ್ನು ೦ಟುಮಾಡುತ್ತವೆ. ಧೂಪನದಲ್ಲೂ ಕೀಟಗಳನ್ನು ನಿಶ್ಯಕ್ತಿ 
ತ್ರ 


ಇದು pI 1915 ರಲ್ಲಿ ಧೂಪಕಕ್ಕೂ ಬಳಸಿದರು. ಆದರೂ ಧಾನ್ಯ 
ಅದರ ವಸ್ತುಗಳಿಗೆ ಕೆಟ್ಟ ವಾಸನೆ. ಅರುಚಿಗಳು ಬರುವುದರಿಂದ, ಧೂಪಕ 
ಹಾಕಿದ ಧಾನ್ಯವನ್ನು ತಿಂದ ನಾಜಿಗಳ ಮಾಂಸ, ಕೋಳಿಗಳ ಮೊಟ್ಟೆಗಳಿಗೂ ವಾಸನೆ 
ಹಿಡಿಯುವುದರಿಂದ, ಇದನ್ನು ಉಪಯೋಗಿಸಲಾಗುವುದಿಲ್ಲ. ಇದು ಬಿಳಿ ಹರಳು, 


ಗಾಳಿಗೆ ತೆರೆದಾಗ ಅನಿಲಿ ಕ ಸುತ್ತದೆ. ಕುದಿಬಿಂದು 172 ಸೆಗ್ರೆ (34 .6 ೫). 
ಸಾಮಾನ್ಯವ ನಾಗಿ ಹೊತ್ತಿಕೊಳ್ಳು ವುದಿಲ್ಲ. ಆದರೂ 103 ಸೆಗ್ರೆ (1589 F) ಗಳಲ್ಲಿ 
ಧಗ್ಗನೆ ಕಿಡಿಬರುತ್ತದೆ. 'ಉರಿಯುವುದಿ ಆವಿ ಅಪಾಯಕರವಲ್ಲದಿದ್ದರೂ. 
ಜನರು ಬಹಳ ಹೊತ್ತು ನೂಸಿನೋಡಬಾರದು, 1000 ಘನ ಅಡಿಗಳಿಗೆ 0,5 


ೌಂಡ್‌ ಹಿಡಿಬಿಯ ಆವಿ ತುಂಬಲು ಸಾಕು. ಹೆಚ್ಚಾದ್ದು ಹೀರಲ್ಪಡುತ್ತದೆ. ಮತ್ತು 
ಸೋರಿ ಹೊರಬೀಳುತ್ತದೆ. ಗಾಳಿಯೊಡನೆ ಭದ್ರಪಡಿಸಿದ ಧಾರಕಗಳಲ್ಲಿ ಪರಿಣಾಮ 
ಕರ ಮೊಳಕೆ ಶಕ್ತಿಗೆ ಹಾನಿಕರ; ಆದ್ದರಿಂದ ಬಿತ್ತನೆ ಬೀಜಗಳೊಂದಿಗೆ ಇಡಬಾರದು. 
7. ಪ್ರೊಸೈಲಿನ್‌ ಡೈಕ್ಲೋಕೈಿಡ್‌ : ನ 

ಖಾಲಿ ಕಣಜಗಳಲ್ಲಿ ಇದು ಈಥೈಲಿನ್‌ ಡೈಕ್ಲೋರೈಡಿಗೆ 
ಧೊಪನಕ್ಕೆ ಉಪಯೋಗವಿಲ್ಲ. ಕಾರ್ಬನ್‌ ಟೆಟ್ರಾಕ್ಲೊ 
ಹಲವು ಹೆಸರುಗಳಿಂದ ಮಾರುತ್ತಾರೆ. 

(ಅಮೋನಿಯ, ಕ್ಲೋರಿನ್‌, ಫಾರ್ಮಾಲ್ಡಿಹೈಡ್‌, ಈಥೈಲ್‌ ಫಾರ್ಮೇಟ್‌ 
ಗಳನ್ನು ಧೂಪನಕ್ಕೆ ಪರಿಶೀಲಿಸಿ, ಸೂಚಿಸಿದ್ದರೂ, ಅಷ್ಟು ಪ್ರಯೋಜನವಿಲ್ಲವೆಂದಿ 
ದ್ದಾರೆ.) 


ಫಿ 1. 


< 
ಜಿ 


(ಕೆ ಕ್ರಮಗಳು 
(ಅ) ಅತಿಕಾವು ; ದಾಸ್ತಾನಿನ ಕೀಟಗಳ ಎಲ್ಲ ಹೆಂತಗಳೂ, 125° F.- 
135° F ಡಿಗ್ರಿ ಶಾಖಕ್ಕೆ ಹಲವು ಗಂಟೆಗಳು ಗುರಿಯಾದಾಗ ನಾಶವಾಗುತ್ತವೆ. 


126 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹಕೋಟ 


ಅಷ್ಟು ಶಾಖಕ್ಕೆ 5-6 ಗಂಟೆಗಳು ಮಾತ್ರ ಒಡ್ಡಿದಾಗ. ಕಾಳುಗಳ ಮೊಳಕೆಶಕ್ತಿ ಕೆಡು 
ವುದಿಲ್ಲ. ಅಷ್ಟಕ್ಕಿ ತ ಶಾಖ ಹೆಚ್ಚಾ ದರೆ ಹಾನಿಕರ. ಅಂಥ ಯಂತ್ರಗಳ ಮೂಲಕ 
ಎಷ್ಟು ಧಾನ್ಯವನ್ನಾ ದರೂ ಸ ಸಂಸ್ಕರಿಸ ರಿಸಬಹುದು. ಸರಿಯಾದ ಯಂತ್ರಗಳಾದರೆ, ಧಾನ್ಯ 
ಅವುಗಳ ವ ಬಖಾಂತರ ಹೋಗುವಾಗ ಶಾಖ ಹೆಚ್ಚಿ, ಕೀಟಗಳ ಹಂತಗಳನ್ನು ಕೊಲ್ಲು 
ತ್ತದೆ, ಆದರೆ ಶಾಖ ಎಲ್ಲ ಧಾನ್ಯಕ್ಕೂ ಸಮವಾಗಿ ಹರಡುವುದಿಲ್ಲ. ಾನ್ಯ 
ರಾಶಿ ಮಧ್ಯೆ ಕೀಟಗಳನ್ನು ಕೊಲ್ಲುವಷ್ಟು ಶಾಖವಾಗುವ ಮೊದಲು, ಹೊರಪದರ 
ಗಳಲ್ಲಿ ಶಾಖ ವಿಪರೀತವಾಗುತ್ತದೆ. 

ಜರ್ಮನಿಯಲ್ಲಿ 116° ೯ ಗಳಿಗೆ ಗೋಧಿಯನ್ನು ಒಂದೇ ಗಂಟೆ ಒಡ್ಡಿ 
ದಾಗ, ಕೆಲಾಂಡ್ರ ಒರೈಜಿ ಯ ಎಲ್ಲ ಹಂತಗಳೂ ನಾಶವಾಗಿ. ಮೊಳಕೆ ಶಕ್ತಿಗೆ ಹಾನಿ 
ಯಾಗಲಿಲ್ಲ. 131° ೯ (550 ಸಿಗ್ರೆ) ಗಳಿಗೆ ಒಡ್ಡಿದಾಗ. ಎಲ್ಲ ಕೀಟಗಳೂ 30 
ನಿಮಿಷಗಳಲ್ಲೇ ಸತ್ತಿದ್ದವು. 


ರೈತರು ಸಾಮಾನ್ಯವ ವರ್ಷಕ್ಕೆ ಒಂದೆರಡುಸಲ, ಕೀಟಗಳನ್ನು ನಾಶ 
ಮಾಡಲು, ಧಾ ಧಾನ್ಯವನ್ನು ನಲಿ ಒಣಗಿಸುತ್ತಾರೆ. 6 ಗಂಟೆಗಳ ಕಾಲ ಬಿಸಿಲಿನಲ್ಲಿ 
ತೆಳುವಾಗಿ ಹರಡಿ, ಶಾಖ ಎಲ್ಲ ಕಾಳುಗಳಿಗೂ ತಗುಲುವಂತೆ ಆಗಾಗ ಕೆದಕುತ್ತಾರೆ. 


ಮಳೆಗಾಲ ಕಳೆದೆಮೇಲೆ ಸೆಪ್ಸಂಬರಿನಲ್ಲಿ ಕಣಜದ ಧಾನ್ಯವನ್ನು ಒಣಗಿಸುವುದು ರೂಢಿ. 


(ಆ) ಅತಿಶೈತ್ಯ : ಹುರುಳಿ, ಬಟಾಣೆ, ಹಲಸಂ ನ್ನು ಮೂತಿಹುಳು 
ಗಳಿಂದ ರಕ್ಷಿಸಲು, ಅತಿಶೈತ್ಯಕ್ಕೆ ಒಡ್ಡುವುದು ಬೇರೆ ದರಗಳ ರೂಢಿಯಲ್ಲಿದೆ. ಈ 
ಕ್ರಮ ಉತ್ತಮಗೊಂಡಿಲ್ಲ. 


(ಇ) ಶೂನ್ಯತೆ : ದಾಸ್ತಾನಿನ ಕೀಟಗಳ ಹತೋಟಿಗೆ, ಶೂನ್ಯತೆಯ ಉಪ 


ಗ 


ಯೋಗಕ್ಕೆ ಅಷ್ಟುಗಿ ಗಮನಕೊಟ್ಟಿಲ್ಲ. ಪರಿಶೀಲನೆಯಲ್ಲಿದೆ. ಅನುಕೂಲವಿರುವ ಪಡೆ 
ಗಳಲ್ಲಿ ಇದೊಂದು ಒ ಒಳ್ಳೆಯ ಕ್ರಮವಾಗುತ್ತದೆ. ಕಮಾನು ಚಾವಣಿಗಳಲ್ಲಿ ಗಾಳಿಯನ್ನು 
ತೆಗೆದು, ಧಾನ್ಯಗಳಿಗೆ « ಅನಿಲ ವನ್ನು ಓಳಹೋಗಿಸುತ್ತಾರೆ. ಒಡ್ಡುವ ಕಾಲ ಬಹಳ 
ಕಡಮೆ. ನಯಾಡಿಸಿ ಬೇಗ ಸಚಿಗೊಳಿಸುತ್ತಾ ಡೆ. 
(ಈ) ಜೋನು : ಜರ್ಮನಿಯಲ್ಲಿ ಸೈಟೊಟ್ರೋಗ ಸೀರಿಯಲೆಲ್ಲ ಬತ್ತದ ಹೂಜಿ 
ಗಳನ್ನು ಹಿಡಿಯ.ಲಕ ನ ಬೋನನ್ನು ಪರೀಕ್ಷಿಸಿ, ಶಿಫಾರಸ್ಸು ಮಾಡಿದ್ದಾರೆ. ತಟ್ಟೆ ಗಳಲ್ಲಿ 
ಕೊಬ್ಬರಿ ಎಣ್ಣೆ ಸಿಂಪರಿಸಿದ ನೀರನ್ನಿಟ್ಟು ಅವುಗಳೊಳಕ್ಕೆ ಪತಂಗಗಳು ವಿಶೇಷವಾಗಿ 








ಬಿ ಶೆ 
ಬೀಳುವಂತೆ ಮಾಡಿದ್ದಾರೆ. ಇದು, ಕಣಜ, ಕತ್ತಲ ಲಲ್ಲಿದ್ದರೆ ಸಾಧ್ಯ. 'ಭಾರತದಲ್ಲೂ. 
ಬೊಂಬಾಯಿಯಲ್ಲಿ ಇದನ್ನು ಜಯಪ್ರದವಾಗಿ ಪರಿಶೀಲಿಸಿದ್ದಾರೆ. ಪತಂಗ ಮತ್ತು 
ತೆವ 


ದ ಂಬಿಗಳು ವಿಶೇಷವಾಗಿ ಆ ನೀರಿಗೆ 1 ಬೀಳುವಂ 
ಮಾಡಿದ್ದಾ ರೆ. 


ದಾಸ್ತಾನು ಕೀಟಿಗಳ ಹತೋಟಿ - 127 


(ಉ) ಅಂಟಿಪಟ್ಟಿ : ಮರಕ್ಕೆ ಕಟ್ಟುವಂತೆ, ಪಟ್ಟಿಗಳಿಗೆ ಅಂಟನ್ನು ಬಳಿದು, 
ಕಣಜದ ಗೋಡೆ, ನೆಲಗಳಿಗೆ ಉಪಯೋಗಿಸಬಹುದು. ಇದರಿಂದ, ಕೀಟಗಳು ಹರಿ 
ದಾಡುವುದು ತಪ್ಪಿ. ಸ್ವಲ್ಪ ಪ್ರಯೋಜನವಾಗಬಹುದು. ಹುಳುಬಿದ್ದ ರಾಶಿಯನ್ನು 
ಬೇರ್ಪಡಿಸಬಹುದು. ಅಂಟಿನ ಮೇಲೆ ಧೂಳು ಬೀಳದಂತೆ ಸ್ವ ಚ್ಛ ವಾಗಿರಬೇಕು. 

(ಊ) ನೊರೆಗಳು : ಕೆಲವು ದೇಶಗಳಲ್ಲಿ ಹುಳುಬಿದ್ದ ದಾಸ್ತಾನಿಗೆ ಎಣ್ಣೆ 
ನೊರೆಗಳನ್ನು ಸಿಂಪರಿಸುತ್ತಾರೆ. ಒಂದು ಭಾಗ ಸೂಕ್ತ ಕೊಬ್ಬನ್ನು * ಭಾಗ ಶೇಕಡಾ 
1 ಸೋಪಿನ ದ್ರಾವಣಕ್ಕೆ ಇಕ್ಕೆ ಬೆರೆಸಿದರೆ. ಸ್ಥಿರವಾದ ನೊರೆವಸ್ತುವಾಗುತ್ತದೆ. ಇದನ್ನು 





ಜೋಳದ ಗ ದ 
ನುಣುಪು ಎಣ್ಣೆ ನೊರೆಯನ್ನು, 1 ಕ್ವಾರ್ಟ್‌ನೀರು 1-2 ಪೌಂಡು ಪೊಟ್ಯಾ 

ಯಂ ಓಲಿಯೇಟ್‌ ಮತ್ತು! ಗ್ಯಾಲನ” ಲಘುದರ್ಜೆ ಜಾರಿಸುವ ಎಣ್ಣೆಗಳನ್ನು 5 
ನಿಮಿಷ ಕುದಿಸಿ ತಯಾರಿಸುತ್ತಾರೆ. ಇದನ್ನು ಸೈಟೊಟ್ರೋಗ ಸೀರಿಯಶೆಲ್ಲ, ಸೈಟೂ 
ಲಸ್‌ ಒರೈಜಿ ಟ್ರೈ ಬೋಲಿಯಂ ಕ್ಯಾಸ್ಟ್ರೇನಿಯಂ, ಒರೈಜಿಫೈಲಸ್‌ ಸೂರಿನಾಮೆನ್ಸಿರ್ಸ ಗಳ 
ಮೇಲೆ ಪ್ರಯೋಗಿಸಿದ್ದಾ ರೆ. ಧಾನ್ಯವನ್ನು ಒಂದು ಬುಟ್ಟಿ ಅಥವಾ ಸ್ಲೇಟಿನ ಹೆಡಿಗೆ 
ಯಲ್ಲಿಟ್ಟು, ನೊರೆ ತುಂಬಿದ ತೊಟ್ಟೆಯಲ್ಲಿ ಅದ್ದಿ, ತಕ್ಷಣ ತೆಗೆದು, ಹೆಚ್ಚಾದ ದ್ರಾವಣ 

ಹ ಹೆ ಏ pm ಲ್ಪ 
ನ್ನು ತೊಟ್ಟೆಯೊಳಕ್ಕೆ ಸೋರಿಸಿ, ಆಮೇಲೆ ಚೆನ್ನಾಗಿ ಒಣಗಿಸಿ. ಜಾಸ್ತಿ ಕೈಯಾಡಿಸದೆ 
2ಸ್ತಾನು ಮಾಡಬೇಕು, ಏಕೆಂದರೆ, ಪ್ರತಿಕಾಳಿಗೆ ತೆಳುವಾಗಿ ಅಂಟಿರುವ ನೊರೆವಸ್ತು 
(ಟಗಳನ್ನು ತಪ್ಪಿಸುತ್ತದೆ, ಈ ಕ್ರಮವನ್ನು ಪ್ರಯತ್ನಿಸಿದರೂ, ಭಾರತದಲ್ಲಿ ದೊಡ್ಡ 
ಮಾಣದ ಉಪಯೋಗಕ್ಕೆ ಅಭಿ: ಭಿವೃದ್ಧಿ ಮಾಡಿಲ್ಲ. 


ಕ ಭ್ರ ಭೌ 
oN 


Ket 
3 


ಅಧ್ಯಾಯ 7 
ಬಿತ್ತನೆ ಬೀಜಗಳ ದಾಸ್ತಾನು 


ಬಿತ್ತನೆ ಬೀಜಗಳನ್ನು ಬಹಳ ಎಚ್ಚರಿಕೆಯಿಂದ ದಾಸ್ತಾನು ಮಾಡಬೇಕು. ಎರಡು 
ಮುಖ್ಯ ಕಾರಣಗಳು : 1) ಬಹಳ ಒಳ್ಳೆಯ ವಿಶೇಷತರ ಬಗೆ. ತಳಿಯಾಗಿದ್ದು ನಷ್ಟ 
ವಾದರೆ, ಪುನಃ ದೊರೆಯಲಾರವು. 2) ಸ್ವಲ್ಪ ನಷ್ಟಹೊಂದಿದರೂ, ಮೊ ಎಕೆ” ಶಕ್ತಿಗೆ 
ಹಾನಿಯಾದರೆ, ಬಿತ್ತನೆ ಹಾಳಾಗುತ್ತದೆ. ಆದ್ದ ರಿಂದ ತನುವು ವ ಮತ್ತು ಕೀಟಗಳ ಹಾವಳಿ 
ಯಿಂದ ಎಚ್ಚರಿಕೆಯಿಂದ ರಕ್ಷಿಸಬೇಕು. 

ಬಿತ್ತನೆ ಬೀಜಗಳನ್ನು ಸಾಮಾನ್ಯವಾಗಿ ವಾಡೆ, ಗುಡಾಣ, ಮೂಡೆ ಮತ್ತು 
ಪೆಂಟೆಗಳಲ್ಲಿ ಸಂಗ್ರಹಿಸಿಡುತ್ತಾರೆ. ಬೀಜ ಒಣಗಿದ್ದರೆ ಇದು ಸರಿ. ಬಿತ್ತನೆ ಸಂಗ್ರಹಕ್ಕೆ 
ಹಗೇವು ಒಳ್ಳೆ ಯದ ದಲ್ಲ. ಕಾರಣ, ಭೂಮಿಯೊಳಗೆ ಬೀಜಗಳು ಉಸಿರಾಡಲು ಆಗುವು 
ದಿಲ್ಲ. ಸುಧಾರಿಸೆದ ಬಿದಿರು ಪೆಂಟೆಗಳಲ್ಲಿಟ್ಟು »ಮೇಲ್ಗ ಡೆ ಮರಳಿನ ಪದರವನ್ನು ಹಾಕಿಡ 
ಬಹುದು. ಕಣಜಗಳಾದರೆ ಅವು ಖ ರಾಲಿಯಾದಾಗ ಚೆನ್ನಾ ಗಿ ಶುಚಿಗೊಳಿಸಬೇಕು. ಚೀಲ 
ಗಳಾದರೆ, ಮೂಟೆಗಳ ಮೇಲೆ ಆಗಾಗ್ಗೆ ಡಿಡಿಟಿ, ಬಿಎಚ್‌ಸಿ, ಕೀಟನಾಶಕ ಪುಡಿಯನ್ನು 
ಉದುರಿಸಬೇಕು. ಜಡವಸ್ತುಗಳನ್ನು ಮಿಶ್ರಣಮಾಡಿರುವ ಕ್ರಮಗಳಲ್ಲಿ ದ್ವಿದಳ ಧಾನ್ಯ 
ಗಳೊಡನೆ ರಾಗಿಯನ್ನು ಬೆರಸಿ, ಕಡಲೆಯೊಡನೆ, ಸುಟ್ಟ ಬತ್ತದ ಹೊಟ್ಟನ್ನು ಕುಟ್ಟಿ, 
ಆ ಧೂಳನ್ನು ಬೆರಸಿಡುವ ಕ್ರಮಗಳು ಒಳ್ಳಿಯವೆ; ಹೊಟ್ಟಿನ ಧೂಳು, ಕಾಳುಗಳ 
ಸುತ್ತ ಆವರಿಸಿ ರಕ್ಷಿಸುತ್ತದೆ. ಧಾನ್ಯದೊಡನೆ, ಖಾಲಿ ಕೂಗಟೆ (ಅಂಟುವಾಳ 
ಸಂಪಿಂಡಸ್‌ ಎಮೊರ್ಜನಾಟಸ್‌) ಕಾಯಿಯೊಳಗೋ ಅಥವಾ ಬೆರಣಿ ಕುಡಿಕೆಯೊಳಗೂ 
ರಸದ ಹನಿ ಇಡುತ್ತಿದ್ದ ಪದ್ಧತಿ ಒಳ್ಳೆಯದೆ. ರಸದ ಆವಿ. ಕೀಟಗಳ ಮೊಟ್ಟೆಗಳಿಗೆ 
ಮಾರಕ. 

ಮುಖ್ಯವಾಗಿ ಬಿತ್ತನೆ ಬೀಜಗಳಿಗೆ ಶೇಕಡಾ 5 ರ ಬಿಎಚ್‌ಸಿ ಅಥವಾ ಡಿಡಿಟಿ 
ಪುಡಿಯನ್ನು ಕ್ವಿಂಟಾಲಿ ಲಿಗೆ 1 ಔನ್ಸಿನಂತೆ 1 ಕೆ.ಜಿ.ಗೆ ಬಿತ್ತನೆಗೆ 53 ಗ್ರಾಂ. ಚೆನ್ನಾಗಿ 
ಬೆರಸಿ ಡಬಹುದು. ಅಂಥ ಬೀಜಗಳನ್ನು ಆಹಾರಕ್ಕೆ ಮೇವಿಗೆ ಉಪಯೋಗಿಸಬಾರದು. 


ಸಾಗಾಣಿಕೆಯಲ್ಲಿ ಕೀಟಿಗಳ ಹತೋಟಿ 
ಧಾನ್ಯ ಮತ್ತು ಮಿಲ್‌ಮಾಡಿದ ವಸ್ತುಗಳನ್ನು ಸ್ಥಳದಿಂದ ಸ್ಥ ಳಕ್ಕೆ ಸಾಗಿಸುವಾಗ 


ಇ 


ಗಾಗ, ಕೀಟಗಳು ಬೀಳುತ್ತವೆ. ಒಳ್ಳೆಯ ಧಾನ್ಯವನ್ನು ಹುಳುಗಳ ಸೋಂಕಿದ್ದೆ 


ಈ 


ಬಿತ್ತನೆ ಬೀಜಗಳ ದಾಸ್ತಾನು 129 


ಪ್ರೆ ವ್ಯಾ ಗನ್‌, ಹಡಗುಗಳಲ್ಲಿ ಸಾಗಿಸಿದಾಗ ಅದಕ್ಕೂ ಹುಳುಗಳು 
ಸೇರಿರುತ್ತವೆ. ಸತಿಯಾಗಿ, ಹುಳ ಬಿದ್ದ ಧಾನ್ಯ ವನ್ನು ಒಳ್ಳೆ ವಾಹನಗಳಲ್ಲಿ ಸಾಗಿಸಿ 
ದಾಗ, ಆ ವಾಹನಗಳಿಗೂ ಕೀಟಗಳು ಸೇರಿಕೊಳ್ಳುತ್ತ ತ್ತವೆ. ಕೊನೆಗೆ ಧಾನ್ಯ ದ ಜತೆಯಲ್ಲಿ. 
ಕಣಜ, ಉಗ್ರಾಣಗಳ ಳಲ್ಲಿ ಸಂಗ್ರಹಿಸಿದಾಗ, ಅವುಗಳಿಗೂ ಹುಳುಗಳು ಸೇರುತ್ತವೆ, 
ಆದ್ದರಿಂದ ವಾಹನಗಳನ್ನು ಆಗಾಗ್ಗೆ ಪರೀಕ್ಷಿಸಿ, ಶುಚಿಗೊಳಿಸಬೇಕು. 
ಉಪಯೋಗಿಸಿದ ಚೀಲಗಳು: ಅವನ್ನು ಶುಚಿಗೊಳಿಸಲು, ಈಥೈಲಿನ್‌ ಡೈಕ್ಲೋ 
ರೈಡ್‌. ಕಾರ್ಬನ್‌ ಟೆಟ್ರಕ್ಲೋರೈಡ್‌ (ಇಡು/ಸಿಟಿ) ಮಿಶ್ರಣದಿಂದ ಧೂಪಕವನ್ನು 
ಹಾಕಬಹುದು; 1500 ಚೀಲಗಳಗೆ ಅಥವಾ 1000 ಘನ ಅಡಿಗಳಿಗೆ 3) ಪೌಂಡು 
ಇಡಿ ಸಟೆ ಮಿಶ್ರಣ. 
ಟ್ರಕ್‌ಗಳು : ಧಾನ್ಯ. ಧಾನ್ಯದ ವಸ್ತುಗಳನ್ನು ಸಾಗಿಸಿದ ಟ್ರಕ"ಗಳನ್ನು ಪ್ರತಿ 
ದಿನವೂ ತಪ್ಪದೆ ಶುಚಿಗೊಳಿಸಬೇ ಕು. ಪೊರಕೆ ಬ್ರಷ್‌ಗಳಿಗಿಂತ, ವಿದ್ಯುಚ್ಛಕ್ತಿ ಇರು 
ಕಡೆ, ಎಲೆಕ್ಟ್ರಿಕ್‌ ವ್ಯಾ ಕ್ಯೂಮ್‌ ಕ್ಲೀನರುಗಳು ಉತ್ತಮ. 
ರೈಲ್ವಿ ಶಿ ಮ್ಯಾ ಗನ್‌ ಇವನ್ನು ಶುಚಿ ಮಾಡಲು ವ್ಯಾಕ್ಯೂಮ್‌ ಕ್ಲೀನರ 
ಒತ್ತಡದ ಗಾಳಿ ಯತ್ತ ಮ. ಖರ್ಚೂ ಕಡಮೆ. 
ನೀರಿನಲ್ಲಿ ಕರಗುವ ಡಿಡಿಟೆ, ಬಿಎಚ್‌ಸಿ ಸಿಂಪರಣೆ ಒಳ್ಳೆಯದು. ಗಾಳಿಬಂಧನ 
ಸಾಧ್ಯವಾದರೆ, ವ್ಯಾನ್‌ಗಳಿಗೆ ಧೂಪಕ ಮತ್ತು ಹೊಗೆಗಳನ್ನು ಹಾಕಬಹುದು. 
ಹಡಗು : ಹಡಗನ್ನು ಶುಚಿ ಮಾಡಲು. ಧೂಪನ ಮತ್ತು ಸ್ಪರ್ಶಸಿಂಪರಣೆ 
ಉತ್ತಮ.ಧೂಪನಕ್ಕೆ ಎಚ್‌ಸಿಎನ್‌ ಒಳ್ಳೆಯದು: ಪ್ರಮಾಣ 1000 ಘನ ಅಡಿ ಜಾಗಕ್ಕೆ 
8 ಔನ್ಸ್‌ಗಳು. ಪೈರಿತ್ರಮ್‌ ಸಾರ (ಶೇಕಡಾ 0,0ರ ಪೈರಿತ್ರಮ್‌) ಸ್ಪರ್ಶ ಸಿಂಪರ 
ಣೆಯೂ ತೃಪ್ತಿಕರ. 


ದು 


ಸಂಗ್ರಹಿಸಿದ ಹಣ್ಣು, ತರಕಾರಿಗಳಿಗೆ ತಗುಲುವ ಶಿಲೀಂಧ ರೋಗೆಗಳಿಗೆ ಧೂಗನ 

ಇದು ಇತ್ತೀಚೆಗೆ ಪ್ರಾರಂಭವಾಗಿದೆ. ಅಮೋನಿಯ, ಗಂಧಕದ ಡೈ ಯಾಕೆ ಕ್ಲೈಡ್‌, 
ನೈಟ್ರೋಜನ್‌ ಬ್ರೈಕ್ಲೋರೈಡ್‌, ಈಥೈಲಿನ್‌ ಆಕ್ಸೈಡ್‌, ಮಾಥೈಲ್‌ 'ಚ್ರೋಪ್ಯದ 
ಗಳಲ್ಹೊ _ಂದನ್ನು ಪ್ರ ಪ್ರಯೋಗಿಸಬಹುದು. ಪರಿಣಾಮ, ಶಿಲೀಂಧ್ರದ ಹಂತ್ಕ ಶಿಲೀಂಧ್ರ 
ವಿರುವ ಜಾ ತ್ತು ವಸ್ತುಗಳ ಸನ್ನಿವೇಶಗಳನ್ನು ಸರಿಪಡಿಸುತ್ತದೆ. ಹೆಚ್ಚು ಪರಿ 


ಮ 
ಶೀಲನೆಯಾಗಿ ಈ ಕ್ರಮ ಬಳಕೆಗೆ ಬರಬೇಕಾಗಿದೆ. 
ಸಾಮಾನ್ಯ ಶಿಫಾಸುರಗಳು 


tl 


ಲ 


ಅಥ 


ದಾಸ್ತಾನು ಧಾರಕಗಳು 
i) ರಾಶಿ ಸಂಗ್ರಹಣೆಗೆ ಸಿಮೆಂಟ್‌ಕಾಂಕ್ರೀಟಿನ ಕಟ್ಟೆಗಳು (ಭೂಮಿಯ 
ಮೇಲಾಗಲೀ ಅಥವಾ ಕೆಳಗಾಗಲೀ) ಅಥವಾ ಬಿನ್‌ಗಳು ಸೂಕ್ತ. ಆ ಮೇಲೆ ಇಟ್ಟಿಗೆ 


130 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಗಳಿಂದ ಕಟ್ಟೆ, ಒಳಗಡೆ ಗೋಡೆ ನೆಲಗಳಿಗೆ ಸಿಮೆಂಟ್‌ಕಾಂಕ್ರೀಟಿನ ಗಿಲಾವು ಮಾಡಿ 
ರುವ ಕಟ್ಟಡಗಳು ಒಳ್ಳೆಯವು. 

11) ಮೂಟೆಗಳ ಸಂಗ್ರಹಣೆಗೆ, ಸಿಮೆಂಟ್‌ಕಾಂಕ್ರೀಟ್‌ ಅಥವಾ ಇಟ್ಟಿಗೆಗಳಿಂದ 
ಕಟ್ಟೆ ಧೂಪನಕ್ಕೆ ಎಲ್ಲ ಅನುಕೂಲಗಳಿರುವಂತೆ ಇಡಬೇಕು. 

ಧಾನ್ಯಗಳನ್ನು ಮೂಟೆಗಳಿಗಿಂತ, ರಾಶಿಯಾಗಿ ದಾಸ್ತಾನು ಮಾಡುವುದೊಳ್ಳೆ 
ಯದು. ಭೂಮಿಯ ಮೇಲಾಗಲೀ, ಕೆಳಗಾಗಲೀ, ಬಿನ್‌ಗಳು (ಗಳಿಗೆ, ಕಡಿಕೆ. ಓಡೆ) 
ಗುಂಡಾಗಿ ಅಥವಾ ಚೆಚ್ಚೌ ಕಾವಾಗಿದ್ದು, ಸಿಮೆಂಟ್‌ಕಾಂಕ್ರೀಟಿನಿಂದ ಮಾಡಿರಬೇಕು. 
ಅದಾಗದಿದ್ದರೆ, ಕಲ್ಲುಗಳಿಂದ ಕಟ್ಟಿ, ನೆಲ, ಗೋಡೆ, ಮಾಳಿಗೆ, ಗಳಿಗೆ. ಗಿಲಾವು ಮಾಡಿ. 
ನೀರಿಳಿಯದ ವಸ್ತುವನ್ನು ಬಳಿದಿರಬೇಕು. 

ಸ್ಥಳೀಯ ಪದ್ಧತಿಗಳಲ್ಲಿ ಧಾನ್ಯರಾಶಿ ಸಂಗ್ರಹಣೆಗೆ ಹುಲ್ಲಿನಿಂದ” ಮಾಡಿದ 
ಧಾರಕಗಳು ಉತ್ತಮ (ಮೂಡೆ ಇತ್ಯಾದಿ). 

ಧಾನ್ಯವನ್ನು ಚೀಲಗಳಲ್ಲಿಡಬೇಕಾದರೆ, ಪಕ್ಕ ಉಗ್ರಾಣಗಳು ಬೇಕು. ಅವುಗಳ 

ಡೆ, ನೆಲ ಮಾಳಿಗೆಗಳಿಗೆ ಗಿಲಾವು ಮಾಡಿ, ಮೃದುವಾಗಿರಬೇಕು. ಬಾಗಿಲು, ಕಿಟಕಿ 

ಮತ್ತು ವಾತಾಯನಗಳು, ಭದ್ರವಾಗಿದ್ದು, ಹೊರಗದೆಗೆ ತೆಗೆಯುವಂತಿರಬೇಕು.ತನುವು 

ಹೆಚ ಚ್ಚಾಗಿ ಗಿರುವ್‌ಪ್ರದೇಶಗಳಲ್ಲಿ ಗೋಡೆಗಳಿಗೆ ನೀರಿಳಿಯದ ವಸ್ತುವನ್ನು ಬಳಿದಿರಬೇಕು. 
ಶುಚಿತ್ವ ಮತ್ತು ಉಗ್ರಾಣಗಳ ನಿರ್ವಹಣೆ 

i) ಧಾನ್ಯಗಳನ್ನಿಡುವ ಮುನ್ನ ಉಗ್ರಾಣದ ಕಸವನ್ನು ಗುಡಿಸಿ, ಬಹಳ ಶುಚಿ 
ಯಾಗಿಟ್ಟಿರಬೇಕು. ಕಸವನ್ನು ಹೊರಗಡೆ ಹತ್ತಿರ ಬಿಸಾಡದೆ, ಸುಡಬೇಕು. 

i) ಗೋಡೆ, ನೆಲ್ಕ ಮಾಳಿಗೆಗಳಲ್ಲಿ ಎಲ್ಲ ಬಿರುಕು, ರಂಧ್ರಗಳನ್ನು ಸಿಮೆಂಟಿ 
ನಿಂದೆ ಮುಚ್ಚಿ ಸಮಮಾಡಿ, ಗಾರೆ ಸಡಿಲವಾಗಿದ್ದರೆ. ಕಿತ್ತು ಪುನಃ ಹೊಸದಾಗಿ ಗಾರೆ 
ಹಚ್ಚ ಚ್ವಬೇಕು. 

ಸ) ಇಲಿಗಳ ಬಿಲಗಳನ್ನು. ಗಾಜಿನ ಚೂರು, ಮರಳಿನಿಂದ ಕೂರಿ. ಸಮ 
ಮಾಡಬೇಕು. ಬಾಗಿಲುಗಳಲ್ಲಿ ಇಲಿಗಳು ನುಶಿಯದಂತಿಬೇಕು. 

ದಾಸ್ತಾನು ಮಾಡುವ ಧಾನ್ಯ ಒಣಗಿದ್ದು. ಹುಳುಗಳಿಲ್ಲದೆ, ಶುಚಿಯಾರಬೇಕು. 
ಹುಳುಗಳಿದ್ದರೆ. ಧೂಪಕ ಹಾಕಿ ಆ ಮೇಲೆ ದಾಸ್ತಾನು ಮಾಡಬೇಕು. ಚೀಲಗಳು 


ಒದ್ದೆ ; ಯಾಗಿದ್ದರೆ. ಧಾನ್ಯವನ್ನು ಸುರಿದು, ಧಾನ್ಯ, ಚೀಲಗಳೆರಡನ್ನೂ ಒಣಗಿಸಿ, ಪುನಃ 
ತುರಿಬಿಡಬೇಕು. 


ಮೂಟೆಗಳನ್ನು ಮಾಳಿಗೆಯಿಂದ ಕೆಳಕ್ಕೆ ಶೇಕಡಾ 20 ರಷ್ಟು ಜಾಗಬಿಟ್ಟು, 
ಗೋಡೆಗಳ ಬಳಿ ಸುಮಾರು 13-2 ಅಡಿ ಜಾಗ ಬಿಟ್ಟು ಪೇರಿಸಬೇಕು. ಸುತ್ತ ಗಾಳಿ 
ಯಾಡುವಂತಿದ್ದು. ಒಬ್ಬ ತಿರುಗಾಡಿ, ಪರೀಕ್ಷಿಸಲು ಸುಲಭವಾಗಿರಬೇಕು. 

ಖಾಟೆಗಳು ನೆಲಕ್ಕೆ ತಾಕದಂತೆ, ಅಟ್ಟಣಿಯ ನ ಮೇಲಿ ರಬೇಕು. 


ಬಿತ್ತನೆ ಬೀಜಗಳ ದಾಸ್ತಾನು 13] 


ದಾಸ್ತಾನು ಮಾಡಿದ ಧಾನ್ಯದ ರಕ್ಷಣೆ 
ಧಾನ್ಯವನ್ನು ತಿಂಗಳಿಗೊಂದು ಸಲ, ಮಳೆಗಾಲದಲ್ಲಿ 15 ದಿನಗಳಗೊಂದು ಸಲ 
ಪರೀಕ್ಷಿಸುತ್ತಿರಬೇಕು. ಅಲ್ಲಲ್ಲೆ ಪುಡಿ ಬಿದ್ದಿದ್ದರೆ, ಹುಳುಗಳು ಹೆಚ್ಚಾಗಿರುತ್ತವೆ. ಕಾಪು 
ಬಂದು ಚೀಲಗಳಲ್ಲಿ ಹುಳುಗಳಿದ್ದರೆ. ಕೂಡಲೆ ಧೂಪಕ ಹಾಕಬೇಕು, ಆದಷ್ಟು ಬೇಗ. 
ವಿಲೆ ಮಾಡಬೇಕು. ರಾಶಿ ಮಾಡಿದ ಧಾನ್ಯದಲ್ಲಿ ಕಾವಿದ್ದರೆ, ಆಗಲೂ ಎಚ್ಚರಿಕೆ 
ಅವಶ್ಯಕ. ಉಷ್ಣಾಂಶ ೫0°F ಗಳಿಗಿಂತ ಹೆಚ್ಚಾಗಿ ರೆ, ತನುವ ಹೆಚ್ಚಾ ಗಿದ್ದ ರೆ 
ಧಾನ್ಯದಲ್ಲಿ ಕಾವಿನ ಸೂಚನೆ ಕಾಣುತ್ತದೆ. 
ಉಗ್ರಾಣಗಳನ್ನು ಪ್ರತಿದಿನ ಗುಡಿಸಿ, ಕಸತೆಗೆದು. ಶುಚಿಯಾಗಿಡಬೇಕು. ಗಾಳಿ 
ಯಾಡುವಂತೆ ಪಾತಾಯನಗಳನ್ನು ತೆಗೆದಿರಬೇಕು. ಮಳೆಗಾಲದಲ್ಲಿ ಮುಚ್ಚಿದ್ದು, ಬೇರೆ 
ಕಾಲದಲ್ಲಿ ತೆಗೆದಿರಬೇಕು 
ಲಗಳು, ಟ್ರಕ್‌ಗಳು, ರೈಲ್ವೆ ವ್ಯಾಗನ್‌ಗಳು ಹಡಗಿನ ಸಾಮಾನು. ಕುಳಿ? 
ದೋಣಿ ಮುಂತಾದ ಸಾಗಣೆ ವಾಹನಗಳು ಶುಚೆಯಾಗಿರಬೇಕು. ಅವುಗಳ ಸಂದು 
ಗಳಲ್ಲಿ ಕೀಟಿಗಳು ಸೇರಿದ್ದರೆ, ಧೂಪಕ ಹಾಕಬೇಕು. 
ಮುಖ್ಯ ದಾಸ್ತಾನು ಕೀಟ ಮತ್ತು ಇತರ ಪೀಡೆಗಳ ಪಟ್ಟ 


1. ಕೀಟಗಳು 
Aಿ. ಕೋಲಿಯುಾಸ್ಟಿರ 
ಕರ್ಕುಲಿಯೊನಿಡಿ ಟೈನಿಡಿ 
ಸೈಟೂಫಿಲರ್ಸ ಒರೈ ಜಿ ಗಿಬ್ಬಿಯಂ ಸಿಲ್ಲಾಯ್ಲಿಸ್‌ 
w al a 
ಸೈ ಗ್ರನೇರಿಯ ಡೆರ್ಮೆಸ್ಟಿಡಿ 
ಬಾಸ್ಟಿಕ್ಕಿಡಿ ಟ್ರೊಗೊಡೆರ್ಮ ಗ್ರನೇರಿಯ 
ರ್ಹೈಜೊಪರ್ಕ ಡಾಮಿನಿಕ ಅಟ್ಟಿ ಜೀನಸ್‌ ಪೈಸಿಯಸ್‌ 
ಟ್ರೋಗೊಸ್ಟಿಡಿ ಬ್ರೂಕಿಡಿ 
ಟೆನಿಬ್ರಾಯ್ದಿ ಸ್‌ ಮ್ಯೂರಿಬಾನಿಕಸ್ಸ್‌ ಪ್ಯಾಚಿಮಿರೆಸ್‌ (ಬ್ರೂ ಕರ) ಜೈನೆನ್ಸಿಸ್‌ 
ಪ್ಯಾಚಿಖಿರಸ್‌ (ವಬ್ರೂಕೆಸ್‌ 
ಕ್ವಾಡ್ರಿಮ್ಯೂಕುಲೇಟಸ್ಸ 
ಟೆನಿಬ್ರಿಯೊನಿಡಿ 
ಟ್ರಿ ಬೋಲಿಯಂ ಕ್ಯಾ ಸ್ಟೆ ನಿಯಂ ಬ್ರೂಕಸ್ಸ್‌ ಏನಾಲಿಸ್‌ 
ಟ್ರಿ ಅನ್‌ಪಫೂಸಂ ಬ್ರೂ. ಆಲ್ಟೊ ಕಾಲೋಸಸ್‌ 
ಟಿನಿಬ್ರಿಯೋ ಮಾಲಿಟಿರ್‌ ಬ್ರೂ. ಫೆಸಿಯೋಲಿ 
ಲಾಥೆಟಿಕಸ್ಸ್ಸ್‌ ಒರೈಜಿ ಲಾರಿಯ (ಎ ಬ್ರೂಕಸ್‌) ಅಫಿನಿಸ್‌ 


ಆಲ್ಲಿಟೋಬಿಯಸ ಹೈಸಿಯಸ್‌ ಲಾರಿಯ (ಬ್ರೂಕೆಸ್‌)ಇಮಾರ್ಜಿನೇಟಿಸ್‌ 
ಇ (ಬ್ರೂ 


132 ಮನೆ ಶೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಕುಕುಜಿಡಿ 
ಒರೈಜಿ ಫೈಲಸ್‌ ಸೂರಿನಾಖಿನ್ಸಿಸ್‌ ಲಾರಿಯ(-ಎ. ಬ್ರೂಕಸ್‌) ಪೈಸೋರಂ 
ಲೀಮೊಪ್ಲಿಯಸ್‌ ಮೈನ್ಯೂಟಸ್‌ 
B. ಲೆಪಿಡಾಪ್ಪಿರ 
ಪೈರಾಲಿಡಿ ಪೈಸಿಟಿಡಿ 
ಕಾರ್ಸೈರ ಕೆಫಲೋನಿಕ ಎಫೆಸ್ತಿಯ ಕಾಟೆಲ್ಲ 
ಪೈರಾಲಿಸ್‌ ಫೆಕ್ಸೈ ನಾಲಿಸ್‌ ಪ್ಲೋಡಿಯ ಇಂಟರ್‌ ಪಂಕ್ಚೆ ಲ್ವ 
ಗೆಲೆಕಿಡಿ 
ಸೈಟೊಟ್ರೋಗ ಸೀರಿಯಲೆಲ್ಲ 
ಲ. ಅರ್ಥಾಸ್ಟಿರ 
ಬ್ಲಾಟ್ಟಿಡಿ ಸ್ಟೈರೊಪೈಗ ರ್ವಾಂಬಿಫೋಲಿಯ 
ಹೆರಿಪ್ಣ ನೇಟಿ ಅಮೇರಕ್ಕಾನ ಗ್ರಿಲ್ಲಿಡಿ 
ಫೆ, ಆಸ್ಚ್ರಲೇಸಿಯಿ ಗ್ರಿಲ್ಲುಲಸ್‌ ಡೊಮೆಸ್ವಿಕಸ್‌ 
ದ ಯ ನ ತೆ 
ಬ್ಲಾಟ್ಟ ಓರಿಯಂಬಾಲಿಸ್‌ ಗ್ರಿಲ್ಲಸ್‌ ಸಿಜಿಲ್ಲೆ ಟಿಸ್‌ 


ಬ್ರಾ, ಜರ್ಮಾನಿಕ . ಎ 
ಣ್‌ 4. 


ಫಾರ್ಮಿಸಿಡಿ 


ಡೋರಿಲಸ್‌ ಲೇಬಿಯೇಟಸ್‌ ಕ್ಯಾಂಪೊನೋಟಸ್‌ ಕಂಪ್ರೆಸಸ್‌ 
ಮಾನೊಮೋರಿಯಂ ಇಂಡಿಕಂ 1 


£. ಥೈಸನ್ಯೂರ 


ಲ 


ಪಿಸ್ಮಿಡಿ 
ಲೆಹಿಸ್ಮ ಸ್ಮಾಕರೆನ 
ಆ ಶಿ ದು 
೯. ಸೋಕೊಪ್ಪಿರ 


ಡೆ 


(ಸಿಡಿ 
ಲಿಸೊಸೆಲಿಸ್‌ ಟ್ರಾನ್ಸ್‌ ಬಾಲೆನ್ಸಿ ಸಕ 
ಲಿ ಡಿನಿನಟೋರಿಯಸ್‌ 
ಅ. ಐಸಾಪ್ಟಿರ ( 
ಟಮೆನೃಟ್‌ಗಳು 
(1. ಅರಾಕ್ನಿಡ 
ಟೈರೊಗ್ಗಿಫಿಡಿ 
(1. ಇತರ ಪೀಡೆಗಳು 
1, ಇಲಿಗಳು 
}. ಶಿಲೀಂಧ್ರಗಳು 


ಟೆ 


3. 


ಆಧಾರ ಗ್ರಂಥಗಳ ಪಟ್ಟ 


Bap Reddy, D. Plant Protection in India New Dethi : Allied 
Pubiishers, 1968. 


Cotton, R.T., Insect Pests of Stored Grain and Grain 


Products Minnesota: Burgess Publishing Company, 
1943. 


Hemsingh Pruthi., Pests of Stored Grain and their Control 
New Delhi :1.C.A.R. 1950. 


Krishna Murthi B., and Seshagiri Rao, D. Some Important 
Insect Pests of Stored Grains and their 


Control. Ento-Serics 8011೮110 No. 14, Bangalore: 
Govt, Press. 1950. 


Metcalf C. L. and Flint, W. P., Flintrevised by Metcalf R.L., Des- 


tructive and Usefui Insects. New York: Mc 
Graw-Hill Book Company, IN C: 1962. 


Ramakrishna Iyer, 7. V., Handbook of Economic Entmology 
for South India Madras : Govt. of Madras, 1963. 


Thirumal Rao, V., Raghava Rao, N., and PerrajuA., fconomic 


Entmology Part V. Bapaila. (A. ॥) : Dept. of 
Engomology, Agril. College. 


—Agriculturat Entomology. New Delhi:1C.AR., 1967. 


— Insects, The Year Book of Agriculture. Washington D.C 
210೪50 &. 1952. 


ಪಾರಿಭಾಷಿಕ ಶಬ್ದಕೋಶ 


ಅಡಿಗಟ್ಟು Kcel ಗಾಳಿ ಒತ್ತಡದ Compressed 

ಅತಿಕಾವು Superheating ಸಿಂಪರಣಾಯಂತ್ರ ೩1 sprayer 

ಅತಿಶೈತ್ಯ Refrigeration ಗೆದ್ದಲು Termite 

ಅನೀಲಿಕರಣ Sublimation ಗುಂಡು ಸೂಜಿ ಹರಿ Pinstream 

ಅನಿಶೇಕ ಜನನ Parthenಂg್ರೀnಗ ಎನ ಸೂಸುಬಾಯಿ ೫02216 
esis 

ಅಸ್ತಿತ್ವ Existence ಚಯಾಪಚಯಕ್ರಿಯೆ Metabolism 

ಅಡುಬೆಣಿ Plunger ಚಿಮ್ಮಂಡೆ Cricket 

ಆರ್ಸೆನಿಕ್‌ ಭಸ್ಮ White arsenic ಚೀಲ Capsule 

ಇಳಿಕೆ Formulation ಗಾರೆ Concrete 


ಊದು ಕುಲುಮೆ ast furnace ಜಾರಿಸುವ ಎಣ್ಣೆ 
ಣಿ 
ಒಟ್ಟುಗೂಡುವುದು Mate 


ಕಚ್ಚು Identation ಜೀವಶಕ್ತಿ 
ಕಟು Harsh ತಳಮನೆ 
ಕಪ್ಪುರಾಳ Coaltar pitch $6 
ಕಲ್ಲಿದ್ದಲಿನ ಬೂದಿ Coal ash ತೆಳು 
ತಿಟ್ಟ crinker - ತೊಟ್ಟು 
ಕಲ್ಲುಹೂವು Lichens ಪ್ಪ ವೇದಿಕೆ 
ಕಶಾಂಗ 11486011073 ದುಡಿತದ ಇರುವೆ 
ಕಾಳು Cereal ಧೂಪಕ 
ಟ್ಟಿ ಹುಳು...» Powder post ಧೂಪನ 
bettle ನಿರ್ಮಲೀಕರಣ 
ಕೈಯಾಡಿಸುವುದು Handling ನಿವಾರಣೆ 
ಗಟ್ಟಿ Horny ನಿರ್ವೀಯ 
ಗಚ್ಚಿನ ಕಾಂಕ್ರೀಟು Granolithic ಗೊಳಿಸುವಿ 
ಗವಾಕ್ಷಿ ವಾತಾಯನ Ventilator Mis 


Lubricating 
oil 
Viability 
Basement 
Bellow . 
Lighter \ 
Petiole 
Platform: 
Worker 
Fumigant 
Fumigation 
Samitation 
Preventon 
Sterilise 


Cyanosis 


ಪಾರಿಭಾಷಿಕ ಶಬ್ದಕೋಶ 135 


ನುಶಿ Mite ವಿಕರ್ಷಕ Repellent 
ನೆಲಮಾಳಿಗೆ _ Cellar ವಿಘಟಿಸುವಿಕೆ Decomposi- 
ನ tion 
ನೊರೆವಸು 71015107 ಜ್‌ 
ನೊರ ಸ E u's ವೇದನಕಾರಿ Irrigating 
ಪ್ರಭೇದಗಳು Species ವಾಂಿಕ Genetic 
ಕ ೦ಘಃ 
ಪರೋಪಜಿ a ನ 
ಸ ಸಂದಿ ಕ 74110 ಶಿಪಾಯಿ Soldier 
ಪಳೆಯುಳಿ 
WR ೨ he ಶಿಲೀಂದ್ರತೋಟ ೫೧805 
ಫಲ Plate Garden 
ಬಗೆ Cast ಶ್ವಾಸನಾಳ Tracheae 
ಬಾಹ್ಯಪ್ರಚೋದಕ 010೩೯೧೫ ಶ್ವಾಸರಂಧ್ರ Spiracle 
one ಶೂನ್ಯತೆ Vaccum 
ಬೆಳ್ಳಿಮೀನು Silver fish ಸರಹದ್ದಿನ Terminal 
ಭ್ರೂಣಾಹಾರ Endosperm ಸ್ವಳಾಂತರಿಸುವುದು Transloca- 
ಮಣ್ಣಿ ನತಡಿಕೆ Bin * ton 
ಮಸುಕು ೫೩1೮ ಸಾಗಣೆ Conveyor 
ಮಾಗಿಕಾಲ Fall ಸುಪ್ಪಿಗೊಳಿಸುವಿಕೆ Anaesthetic 
ಮಿತವ್ಮಯಕಾರಿ Economical ಸೂಚಿಪಟ್ಟಿ 1.೩6! 
ಮತೆ. Pad ಸೇದಿಗೆ Suckers 
ಮೇಲುಪಾಯ Plinth ಸಾಂದ್ರತೆ Density 
ಮೇಲೆತಿ ಗೆ Elevator ಸೋಂಕುನಿವಾರಕ Dsinefectant 
ವ | ಸೋರುನಿವಾರಣೆ Dsinjesta- 
ರಸಮಿಶ್ರಿತ ತವರ Tin mercury 3"ನವಾರಣೆ Disnesta 
amalgum ಹಡಗಿನ 
ರಕ್ಷಕವಸ್ತು Preservative ಾಮಾನುಕುಲ Shiphold 
ಲೀನಕಾರಿ Solvent ಹಬೆಯಾಗುವಿಕೆ Volatile 
ವರ್ಣತಂತು Chromosome ಹರಿನಳಿಕೆ Spout 
ವಿಷರ್ಯ _ _ ಹರಳಿನಾಕಾರ Crystalline 
ಗೊಳಿಸುವಿಕೆ Inversion form 


ಕ್ಷಾರ Alkali 


lo. 


18. 
lu, 
20, 
21. 


29. 
23. 
23. 
25. 
26. 
27. 
28. 


ತ 


ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಕಟಣೆಗಳು 


ಸುಭಿಕ್ಷತಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 


ಪೀಡೆ ನಿರ್ವಹಣೆ (ದ್ವಿತೀಯ ಮುದ್ರಣ) 
ಕೀಟ ವಿಂಗಡಣೆ 
ಕೀಟ ಹತೋಟಿ ಟಿ ದ್ವಿತೀಯ ವ 


ತರಕಾರಿ ದೇಸ ಸಾಯ 


ಕೃಷಿ ರಸುಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 


ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 
ರೈತರ ನೆಚ್ಚುಮೆಚ್ಚಿನ ಮರಗಳು 
ಸಾಕುಪ್ರಾಣಿಗಳ ಶರೀರಕ್ರಿಯಾಶಾಸ್ತ್ರ, ಭಾಗ-2 
ಬೀಜಗಣಿತ ಪರಿಚಯ 

ಮಣ್ಣು ಮತ್ತು ನೀರು ನಿರ್ವಹಣೆ 


ಮಣಿ 

ಕೃಷಿ ಸಹಕಾರ 

ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 
ಗೋಸಂಪತ್ತು 

ಧಾನ್ಯದಾಸ್ತಾನುತ ಶ್ವ ಮತ್ತು ಪದ್ಧತಿಗಳು 
ಮಣ್ಣಿನ ನ ನಲವ ವತ್ತತೆ ಹಾಗೂ ಉತ್ಪಾದಕತೆ 


ಹೊಲ ುದ ದ ಗಳಿಗೆ ಬೀಳುವ ಹಲವು ಕೀಟಗಳು 
ಟ್ರ್ಯಾಕ್ಟರು ಹಾಗೂ ಅವುಗಳನ್ನು ಸುಸ್ಥಿತಿಯಲ್ಲಿ 
ಇಡುವ ಕ್ರಮಗಳು 


ಸಾಕುಪ್ಪಾ ಜಗಳ ಶರೀರಕ್ರಿಯಾಶಾಸ್ತ್ರ, ಭಾಗ-3 
ಕೃಷಿ ವಿಸ್ತರಣ ಶಿಕ್ಷಣ ಪದ್ದ ತಿಗಳು 
ಕಣಜ ದ್ದ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಸಸ್ಯವರ್ಗೀಕರಣಶಾಸ್ತ್ರ 
ಪೌಷಿಕ ಆಹಾರ ( 

ಕಡಲ ಮೀನುಗಾರಿಕೆ 

ಧಾನ್ಯದ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ” 





ಪ್ರತಿಗಳು ತಿ:ರಿವೆ 





ಸಾದಾ ಕ್ಯಾಲಿಕೊ 
2-50 
(ಅಚ್ಚಿ ನಲ್ಲಿದೆ) 

300% 

2-50 

6-25 

50% 

3-00 6-25 
15-00 19-00 
15-00 19-00 

1-25 15-0 

(ಅಚ್ಚಿನಲ್ಲಿದೆ) 

15-00  19-00* 
11-25 15-00% 

6-25 10-00% 
15-00 19-00% 

6-25 10.005 
7-50 11-225 
17.30 21-25" 

7೨5೦0. 11.25% 

8-25 12-00 
7250. 12-50 
10-00 15-00 
11-25 16225 
{5-00 19-00 
15-00 20-00 
9-00 14.00» 
5-00 10-00 
10-75 


ಕೃಷಿ ವಿಶ್ವ ನಿದ್ಯಾಸಿಲಯದ ಕನ್ನಡ ಪ್ರಕಟಣೆಗಳು 


29, 


30, 
31. 


32. 


33. 


34, 


36. 
37. 
38, 
39, 
40. 


41, 
42. 


4+. 
45. 
46. 


47. 


ಕಬ್ಬಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಸಾದಾ 

ಅವುಗಳ ಹತೋಟಿ ಶೆ 4-50 

ಶಿಶುವಿಹಾರ (ದ್ವಿತೀಯ ಮುದ್ರಣ) 6-00 

ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 

ಅವುಗಳ ಹತೋಟಿ 7-50 

ಕೃಷಿ ಎಂಜನೀಯರಿಂಗ ಪಠ್ಯಪುಸ್ತಕ ಸವೂಕ್ಷಣೆ 9-5೧ 

ಇಲಿಗಳು ಹಾಗೂ ಅವುಗಳ ನಿಯಂತ್ರಣ 50 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 

ಅವುಗಳ ಹತೋಟಿ 12.50 

ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೊ 

ಅವುಗಳ ಹತೋಟಿ 16-25 

ಕ್ಯಾನಿಂಗ್‌-ಆಹಾರ ಜೋಪಾಸನೆಯ ಒಂದು 

ಆಧುನಿಕ ವಿಧಾನ 16-25 
ಅಲಂಕಾರ ಸಸ್ಯಗಳಿಗೆ ಬೀಳುವ ಕೀಟಗಳು ಹಾಗೂ 

ಅವುಗಳ ಹತೋಟಿ 10-75 

ಜೀವಕೋಶಕ್ರಿಯಾಶಾಸ್ತ್ರ ಮತ್ತು ಜೀವ 

ರಸಾಯನಶಾಸ್ತ್ರ 20-00 

ಎಲುಬುಶಾಸ್ತ್ರ 11-25 

ಕಡಲೆಕಾಯಿ 10-00 

ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-1 25-00 

ತೆಂಗು, ಅಡಿಕೆ, ಇತರ ಗರಿಮರಗಳಿಗೆ ಬೀಳುವ 

ಕೀಟಗಳು ಹಾಗೂ ಅವುಗಳ ಹತೋಟಿ 900 

ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳುವ ಕೀಟಗಳು 

ಹಾಗೂ ಅವುಗಳ ಹತೋಟಿ 12-00, 
ಭಾರತದಲ್ಲಿ ಕೋಳಿಸಾಕಣೆ 22-50 

ಕಲ್ಲುನಾರು (ಭೂತಾಳೆ ಗಿಡಗಳು) 5.00 

ಎಣ್ಣೆಬೀಜ(ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟ 

ಗಳು ಹಾಗೂ ಅವುಗಳ ಹತೋಟಿ 7-50 


ಹತ್ತಿ (ನೂಲು) ಹಾಗೂ ನಾರಿನ ಬೆಳೆಗಳಿಗೆ ಬೀಳುವ ಕೀಟ 
ಗಳು ಹಾಗೂ ಅವುಗಳ ಹತೋಟಿ 10-00 


137 


ಕ್ಯಾಲಿಕೊ 


11.00 
13-25 


21-25 


25-00 
16-25 
15-00 
30-00 


27-50 


138 ಮನೆ ಕೀಟಿಗಳುು ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 








44 
40, 
5) 
ತೆ ಲಂ 
ಗಳು ಹಾಗೂ ಅವುಗಳ. ತೋಟಿ 4-50 
51. ಸಸ್ಯಸಾಮ್ರಾಜ್ಯ 25-00 30-00 
ಮೊನುಗಾರಿಕೆ 10-00 15-00 
ಭಾರತೀಯ ಗ್ರಾಮೀಣ ಯುವಕ ರೈತ ಸಂಘಟನೆ. 8-25 13-25 
ಗಣಿತಶಾಸ್ತ್ರ ಪ್ರವೇಶಿಕೆ. ಭಾಗ-2 20೦00 2500 
5. ಸಾವಯವ ರಸುಯನಶಾಸ್ತ್ರ ಪ್ರವೇಶಿಕೆ 14-00 19-00 
ನ೮.  ಪಶುರೋಗಗಳು ಮತ್ತು ಸಾರ್ವಜನಿಕ ಆರೋಗ್ಯ (2೨50 17-50 
57: ಭಾರತದಲ್ಲಿ ಜೇನುಸಾಕೆ 20-00 25-00 
56. ಸಾಕುಪ್ರಾಣಿ ಮೂಲದ ಸೊಂಕುರೋಗಗಳು 7-50 12300 
5೧, ದೊಡ್ಡ ರೋಗ 5-00 
60, ಮೂಲ ಅರ್ಥಶಾಸ್ತ್ರ 19_00 24-00 
01. ಜೇನುಸಾಕಣೆ 17-50 203.50 


2. ಕೃಷಿರಸಾಯನಶಾಶ್ರ ಪಾರಿಭಾಷಿಕ ಶಬ್ದಕೋಶ 3-25 
63, ಮಣ್ಣುನಿರ್ವಹಣೆ,ಸಂರಕ್ಷಣೆ ಹಾಗು ಬೆಳೆ ಉತ್ಸಾದನೆ 20-00 25200 


64. ಕೃಷಿ ಅನಿಲಯಂತ್ರ ಹಾಗೂ ಟ್ರಾಕ್ಮರುಗಳು 60-00 
63. ಸಹಕಾರಿ ಬೇಸಾಯ 18-00 23-00 
656. ಕೋಶ 20-00 25.0೧0 
೪7. ತರಕಾರಿ ಬೆಳೆಗಳ ಕೀಟನಿಯಂತ್ರಣ | 12-50 19-00 
00, ಸಾಕೆ ುಪಕ್ರಿಣಿಗಳ ಭ್ರೂಣಶಾಸ್ತ್ರ 20-00 25-00 
64, ಸಂ ೦ಸ್ಕೃತಿ ು ರೂಪಿಕೆಗಳು 17.00 22.00 
70, ರೇ ಖಾತ್ಮ! ಕ ಬೀಜಗಣಿತ 30-00 33-00 
71 ಹುಲಿ-ಭಾರತದ ರಾಷ್ಟ್ರೀಯ ಮೃಗ - 20-00 24-00 
72. ನೀರಾವರಿ ತತ್ವ ಹಾಗೂ ಪದ್ಧತಿಗಳು | 45-00 50-00 


73, ಮಣ್ಣು ಶಿಲೀಂಧ್ರ ಕೈಪಿಡಿ 45-00 50-00 


139 


00 


22. 
123-00 


17-00 


ಣಿಗಳ ವರ್ತನೆ 


ಮಲ 


74. 


000 


ಧಾನಗಳು 


ವಿ 
ಪ್ರಾಣಿಗಳ ಶರೀರಕ್ತಿಯಾಶಾಸ್ತ್ರ 


ನಿವೃದ್ಧಿ 
ದಾ 


೪ ಅಭ 


ಸಸ್ಯತ 


76. 
77. 


22-00 


17-010 


ಪ್ರಾಮುಖ್ಯ ತೆ 


ಜೀವಿ ವಿಜ್ಞಾನದಲ್ಲಿ 


ಮೀನು ಮ 


80, 


ಡನ 

ಲ 

ಸಾಗ 

ಕು 

ಸ್‌ 
1 
[oe] 

; 

R 

ಗೆ 

ಜು 

1 

1 

4 

ಗ್‌ 

te 

«3 

Jk 

8 

pW 

ಬು) 

ಭಿ 

ಣು 

ಸ್ರ 

ಚ 

ಶ್‌ 

ದ 

2೪0೪ 

pe] 14 

ಗ್ಗ 

ವಜ 

ಇ 0 


153-00 


40-110 


10-00 


ಜೋಳ 


83. 


3-10 


3 


ಹಣೆ 


ಧುನಿಕ ಹೈ ಗಾರ ದನಗಳ ನಿವ 
ನು ಕೀಟಗಳು ಹಾಗು 


ಆ 
ಆ 


85. 


8.00 


ದಾಸಾ 


86, 


ಲ 


ಸುಷ್ಯರಿಗೆ 


ಮು 
ಹ್ತ ಮು 


ನತ್ತು 


ಜಾನುವಾರುಗಳಿಗೆ ವ 


84. 


14-00 


900 


ಗಿನ ಬೇಸಾಯ 
ಆಹಾರ ರಕ್ಷಣೆ ಮತ್ತು 


[3] 


8೧. 


ಸೊ 


90, 


| 
2g 
ಖ್‌ 
1 
ಗ 
AB 
wd 
Ie 
ಜರೆ 
ಗ 
ix 
pr 
§ 
ಆ 
3 
ಸ್ಯ B 
ಚಿ 
pl 
ಸಟ 
” ೫ 
ಕಜ 
ಟಿ 
2 
ಈ 


17-00 


ಇ 
ಲ 
po 
೫» 
2H 
1 ಸ 
"| 
ತೆ 
ಜ್‌ 
BW 
» UB 
G 3 
MA ೫ 
ಚಿ 
ನ ಸ 
ER 
gry 
ಏಸಿ ೫ 
[Cl 
ಟ್ರ ಚಿಸ್ರ 
pk 
7ಡಿ ಡೈಟಿ 
ಸ ಜ್‌ 
ರ್ಸ್‌ ಚೃ 
ಜ್‌ 
RH 
3H 
wo KH 
ಬಲ್‌ 
ರು ರಾ ರಾ 


ಅಚ್ಚಿ 


( 


